ಶ್ರಿ ಶ್ರೀಮದಾನಂದತೀರ್ಥಭಗವತ್ತಾದಾಚಾರ್ಯವಿರಚಿತ 


ಅನುವಾದ 
ಡಾ|| ಕಾಂತೇಶಾಚಾರ್ಯ ಕದರಮಂಡಲಗಿ 


ವಿಶ್ವಮಧ್ವಮಹಾಪರಿಷತ್‌, ಶ್ರೀಉತ್ತರಾದಿಮಠ, ಬೆಂಗಳೂರು. 


ವಿಶ್ವಮದ್ಭಮಹಾಪರಿಷತ್‌ ಗ್ರಂಥಮಾಲಾ - 196 


ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯವಿರಚಿತ 


ತತೋದೋತ 
ಛಂ ಳಿ 


ಶ್ರೀಮಜ್ಜಯತೀರ್ಥವಿರಚಿತಟೀಕಾಸಹಿತ 


ಕನ್ನಡ ಅನುವಾದ 


... ಅನುವಾದ... 
ಡಾ ॥ ಕಾಂತೇಶಾಚಾರ್ಯ ಕದರಮಂಡಲಗಿ 


... ಪ್ರಕಾಶನ... 
ಜಗದ್ಗುರು ಶ್ರೀಮನ್‌ಮಧ್ವಾಚಾರ್ಯಮೂಲಮಹಾಸಂಸ್ಥಾನ 
ಉತ್ತರಾದಿಮಠ 
ವಿಶ್ವಮಧ್ವಮಹಾಪರಿಷತ್‌ 
ಬಸವನಗುಡಿ ಬೆಂಗಳೂರು - 4 


ಶ್ರೀಮನ್‌ ಮಧ್ವಾಚಾರ್ಯ ವಿರಚಿತ ತತ್ತೊ ದ್ಯೋತ 
ಶ್ರೀಮಜ್ಜಯತೀರ್ಥವಿರಚಿತ ಟೀಕಾಸಹಿತ 
Kannada 
Anuvada by 


Published by  Vishva Madhwa Maha Parishat 
Research Center, 


Phone : 080 26603692 


Dr. Kantheshachar Kadaramandalagi 


Edition Year Copies Total 
First" oo 2019 1,000 1,000 


No.of Pages xl+368=408 


© Reserved 
Price. Rs. 250 
Type Setting V.M.M.P Research wing 


Cover Design by Sheshagin KM 


Copies can be had from 


| 

| 

Vishva Madhwa Maha Parishat i 

Research Center, #11, 2nd Floor, 

Uttaradi Math Building. Uttaradi Math Road, 
Shankarpuram, Basavanagudi 

| BANGALORE - 4 Phone : 080 26603692 


Printed by : VAGARTHA, 
149, 8th Cross, N.R.Colony, Bangalore-4 Ph.22427677. 


ಶ್ರೀಮಜ್ಜಗದ್ಗುರುಮಧ್ವಾಚಾರ್ಯ ಮೂಲಮಹಾಸಂಸ್ಥಾನ 
ಶ್ರೀಮದುತ್ತರಾದಿಮಠಾಧೀಶರಾದ, ಶ್ರೀಜಯತೀರ್ಥವಿದ್ಯಾಪೀಠದ ಸಂಸ್ಥಾಪಕರಾದ 
ಶ್ರೀ 1008 ಶ್ರೀ ಸತ್ಯಪ್ರಮೋದತೀರ್ಥ ಶ್ರೀಪಾದಂಗಳವರ 
ಅಡಿದಾವರೆಗಳಲ್ಲಿ ಭಕ್ತಿಪೂರ್ವಕ ಸಮರ್ಪಣೆ 


ಸ ಪ್ಚು (| 1 


೫ 


ಶ್ರೀಮಜ್ಞಗದ್ಗುರುಮಧ್ದಾಚಾರ್ಯ ಮೂಲಮಹಾಸಂಸ್ಥಾನ 
ಶ್ರೀಮದುತ್ತರಾದಿಮಠಾಧೀಶರಾದ, ಶ್ರೀಜಯತೀರ್ಥವಿದ್ಯಾಪೀಠದ ಪೋಷಕರಾದ 
ಶ್ರೀ 1008 ಶ್ರೀ ಸತ್ಯಾತೃತೀರ್ಥಶ್ರೀಪಾದಂಗಳವರ 
ಅಡಿದಾವರೆಗಳಲ್ಲಿ ಭಕ್ತಿಪೂರ್ವಕ ಸಮರ್ಪಣೆ 


vii 


॥ ಶ್ರೀ ದಿಗ್ಗಿಜಯರಾಮೋ ವಿಜಯತೇ ॥ 
ಶ್ರೀಮತ್ಪರಮಹಂಸಪರಿವ್ರಾಜಕಾಚಾರ್ಯವರ್ಯತ್ವಾದ್ಯನೇಕ ಗುಣಗಣಾಲಂಕೃತ, 
ಶ್ರೀಮನ್ಮೂಲಸೀತಾಸಮೇತಶ್ರೀಮನ್ಶೂಲರಾಮ ಶ್ರೀವಿಗ್ವಿಜಯರಾಮವೇದವ್ಯಾಸದೇವರ 
ದಿವ್ಯಪಾದಪದ್ಮಾರಾಧಕರಾದ, ಶ್ರೀಮದ್ಜೈಷ್ಣವಸಿದ್ಧಾಂತಪ್ರತಿಷ್ಠಾಪನಾಚಾರ್ಯ 
ಜಗದ್ಗುರು ಶ್ರೀಮನ್ಮಧ್ವಾಚಾರ್ಯಮೂಲಮಹಾಸಂಸ್ಟಾನ ಶ್ರೀಮದುತ್ತರಾದಿಮಠಾಧೀಶರಾದ, 
ಶ್ರೀ೧೦೦೮ ಶ್ರೀ ಸತ್ಯಾಭಿಜ್ಞಶೀರ್ಥಕರಕಮಲಸಂಜಾತರಾದ 
ಶ್ರೀ ೧೦೦೮ ಶ್ರೀ ಸತ್ಯಪ್ರಮೋದತೀರ್ಥಶ್ರೀಪಾದಂಗಳವರ ವರಕುಮಾರರಾದ 


ಶ್ರೀಮತ್‌ ಸತ್ಯಾತ್ಮತೀರ್ಥಶ್ರೀಪಾದಂಗಳವರ 


""ಅನುಗ್ರಹಸಂದೇಶ'' 


ವಾದಾದಯ: ಪ್ರಕರಣಸ್ಸುಲಿಂಗಾಸ್ತನವೋತಪ್ಯಲಮ್‌ । 
ವಿಪಕ್ಚಕಕ್ಟಂ ಕ್ಲಿಣ್ವಂತಿ ಮಾರುತೇನ ತ್ವಯೇರಿತಾಃ ॥ ಸುಮಧ್ವ೧೫-೮೧ 


ಎಂಬ ನಾರಾಯಣ ಪಂಡಿತಾಚಾರ್ಯರ ಉಕ್ತಿಯಂತೆ ವಾದ ಎಂದರೆ 
ತತ್ತೋದ್ಯೋತ ಇವೇ ಮೊದಲಾದ ಪ್ರಕರಣ ಗ್ರಂಥಗಳು ಗಾತ್ರದಲ್ಲಿ ಚಿಕ್ಕದಾದರೂ 
ಪ್ರತಿವಾದಿಗಳ ಪೂರ್ವಪಕ್ಷವೆಂಬ ಅರಣ್ಯವನ್ನು ಸುಡುವುದರಲ್ಲಿ ಕಿಡಿಗಳಂತೆ 
ಕಾರ್ಯವನ್ನು ಮಾಡುತ್ತವೆ. 


ಶ್ರೀಮದಾಚಾರ್ಯರು ತತ್ವೋದ್ಯೋತ ಗ್ರಂಥದಲ್ಲಿ ಮುಕ್ತ-ಪರಮಾತ್ಮರ 
ಭೇದವನ್ನು ಹಾಗೂ ಜಗತ್‌ಸತ್ಯತ್ವವನ್ನು ಪ್ರಮಾಣಗಳಿಂದ ಸಮರ್ಥನೆ 
ಮಾಡಿಕೊಟ್ಟು ಸಾಧಕರಿಗೆ ಪರಮಾನುಗ್ರಹ ಮಾಡಿದ್ದಾರೆ. ಇಂತಹ 
ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯರ ತತ್ತೋದ್ಯೋತವೆಂಬ ಗ್ರಂಥಕ್ಕೆ 
ಶ್ರೀಮಜ್ಜಯತೀರ್ಥರ ಟೀಕೆ ಅತ್ಯದ್ಭುತವಾದದ್ದು. ಟೀಕೆಯ ಸಹಾಯವಿಲ್ಲದೇ 
ಮೂಲದ ನೈಜಭಾವವನ್ನು ತಿಳಿಯಲು ಸಾಧ್ಯವಿಲ್ಲ. ಅಂತಹ ಟೀಕೆಗೆ ಅನೇಕ 
ಮಹನೀಯರು ಟಿಪ್ಪಣಿಗಳನ್ನು ರಚನೆ ಮಾಡಿ ಜಿಜ್ಞಾಸುಗಳಿಗೆ ಮಹದುಪಕಾರವನ್ನು 
ಮಾಡಿದ್ದಾರೆ. 


ಶ್ರೀವೇದೇಶತೀರ್ಥರು, ಶ್ರೀವಿಜಯೀಂದ್ರತೀರ್ಥರು, ಶ್ರೀರಾಘವೇಂದ್ರ 
ಸ್ವಾಮಿಗಳವರು, ಶ್ರೀಪಾಂಡುರಂಗೀ ಕೇಶವಾಚಾರ್ಯರು ಹಾಗೂ ಹುಲಗಿ 
ಶ್ರಿಯಃಪತ್ಕಾಚಾರ್ಯರು ಇನ್ನೂ ಅನೇಕರು ರಚಿಸಿದ ಟಿಪ್ಪಣಿಗಳ ಅಧ್ಯ ಯನವನ್ನು 
ಮಾಡಿದರೆ, ಟೀಕೆಯನ್ನು ಚೆನ್ನಾಗಿ ಅರ್ಥಮಾಡಿಕೊಳ್ಳಬಹುದು. 


viii 


ಆ ದೃಷ್ಟಿಯಲ್ಲಿ ನಮ್ಮ ಪ್ರಿಯಶಿಷ್ಯರಾದ ಪಂ. ಕಾಂತೇಶಾಚಾರ್ಯ 
ಕದರಮಂಡಲಗಿ ಇವರು ಎಲ್ಲ ಟಿಪ್ಪಣಿಗಳನ್ನು ಚೆನ್ನಾಗಿ ಅವಲೋಕನ ಮಾಡಿ, 
ವಿಶೇಷವಾಗಿ ಶ್ರೀವೇದೇಶತೀರ್ಥರ, ಶ್ರೀವಿಜಯೀಂದ್ರತೀರ್ಥರ, ಶ್ರೀರಾಘವೇಂದ್ರ - 
ಸ್ವಾಮಿಗಳವರ, ಶ್ರೀಜನಾರ್ದನಭಟ್ಟರ, ಶ್ರೀಗೋವಿಂದಭಟ್ಟರ ಟಿಪ್ಪಣಿಗಳನ್ನು 
ಚೆನ್ನಾಗಿ ಅವಲಂಬನೆ ಮಾಡಿ, ಸಮಗ್ರವಾದ ತತ್ವೋದ್ಯೋತದ ಟೀಕೆಗೆ 
ಸರಳವಾದ, ಸುಂದರವಾದ, ವಿಶೇಷವಿಷಯಗಳಿಂದ ಕೂಡಿದ, ಕನ್ನಡದ 
ವ್ಯಾಖ್ಯಾನವನ್ನು ರಚಿಸಿದ್ದಾರೆ. ಇದು ಪ್ರಕೃತ ನಮ್ಮ ವಿಶ್ವಮಧ್ವಮಹಾಪರಿಷತ್ತಿನಿಂದ 
ಪ್ರಕಟಗೊಳ್ಳುತ್ತಿರುವುದು ನಮಗೆ ತುಂಬಾ ಸಂತೋಷದ ಸಂಗತಿಯಾಗಿದೆ. 

ಈಗಾಗಲೇ ವಾದಾವಲೀ, ಮಾಯಾವಾದಖಂಡನ, ಉಪಾಧಿಖಂಡನ, 
ಪ್ರಪಂಚಮಿಥ್ಯಾತ್ವಾನುಮಾನಖಂಡನ ಇತ್ಯಾದಿ ಗ್ರಂಥಗಳಿಗೆ ಇವರು ರಚಿಸಿರುವ 
ಕನ್ನಡದ ವ್ಯಾಖ್ಯಾನವು ಲೋಕಪ್ರಿಯವಾಗಿದೆ ಎನ್ನುವುದು ನಮಗೆ ಅತ್ಯಂತ 
ಅಭಿಮಾನದ ಸಂಗತಿ. 


ಅದಲ್ಲದೇ "ಶ್ರೀಸುಧಾ'ಮಾಸಪತ್ರಿಕೆಯ ಸಂಪಾದನೆ ಹಾಗೂವೃತ್ತಪತ್ರಿಕೆಗಳಲ್ಲಿ 
ನಮ್ಮ ಅನುಗ್ರಹಸಂದೇಶಗಳನ್ನು ಸಂಗ್ರಹಿಸಿ ಪ್ರಕಟಣೆಗೊಳಿಸುವ ಕಾರ್ಯವನ್ನು 
ನಿರ್ವಹಿಸುತ್ತಿದ್ದಾರೆ. ಅದಲ್ಲದೇ ಪಾಠ-ಪ್ರವಚನಗಳ ಮೂಲಕ ಸುಜನರಲ್ಲಿ 
ಜಾಗೃತಿ ಮೂಡಿಸುತ್ತಿದ್ದಾರೆ. ೩೦ ಕ್ಕೂ ಹೆಚ್ಚು ಗ್ರಂಥಗಳು ಇವರಿಂದ ಹೊರಬಂದಿವೆ. 


ಹೀಗೆ ನಿರಂತರವಾಗಿ ಜ್ಞಾನಪ್ರಸಾರ, ಸಂಶೋಧನೆ ಹಾಗೂ ಎಲ್ಲ ಶಾಸ್ತ್ರ 
ಗ್ರಂಥಗಳ ಕನ್ನಡೀಕರಣ ಇವರಿಂದ ಇತೋಪ್ಯತಿಶಯವಾಗಿ ಆಗಲೆಂದು ನಮ್ಮ 
ಉಪಾಸ್ಯ ಮೂರ್ತಿಗಳಾದ ಶ್ರೀಮನ್‌ ಮೂಲಸೀತಾಸಮೇತ ಶ್ರೀಮನ್‌ 
ಮೂಲರಾಮ ದಿಗ್ವಿಜಯರಾಮ ವಂಶರಾಮ ಪ್ರಸನ್ನವಿಠ್ಶಲ ಶ್ರೀವೇದವ್ಯಾಸ- 
ದೇವರಲ್ಲಿ ಪ್ರಾರ್ಥನೆ ಮಾಡುತ್ತೇವೆ. 


ಶ್ರೀನಾರಾಯಣಸ್ಥರಣೆಗಳು 


ಐನಾಪೂರ ಇ ae. 
೧೯.೧೦.೨೦೧೯ 3" 


ಶ್ರೀಸತಾತನೀರ್ಥಶ್ರೀಷ €ಪಾಂದಗಳವರು ಉತ್ತರಾದಿಮಠ 


ಮ 


ಆಶೀರ್ವಚನ 
ಶ್ರೀಯುತ ವೆಂಕಟರಾವ್‌ ಶೇಡಂಬಿ ಇವರು ತಮ್ಮ 
ತೀರ್ಥರೂಪರಾದ ದಿವಂಗತ ಶ್ರೀ ಭೀಮರಾವ್‌ ಶೇಡಂಬಿ ಅವರ 
ಜನ್ಮಶತಮಾನೋತ್ಸವದ ಸ್ಮರಣಾರ್ಥವಾಗಿ, ಅವರಿಗೆ ಉತ್ತಮಲೋಕ 
ಹಾಗೂ ಸದೆ ೈಷ್ಣವಜನ್ಮದ ಪ್ರಾಪ್ತಿಯನ್ನು ಬಯಸುತ್ತಾ 
ಹರಿಗುರುಪ್ರಿ (ತ್ಯ ರ್ಥವಾಗಿ, ಈ ಕೃತಿಯ ಪ್ರ ಪ್ರಕಾಶನದ ಸೆ ಸೇವೆಯನ್ನು 
ಮಾಡಿದ್ದಾರೆ. ಭಗವಂತ ಅವರ ಮನೋಕಾಮನೆಯನ್ನು 
ಈಡೇರಿಸಲಿ ಎಂದು ಪ್ರಾರ್ಥಿಸುತ್ತೇವೆ. 
ಶ್ರೀಯುತ ವೆಂಕಟರಾವ್‌ ಶೇಡಂಬಿ ಹಾಗೂ ಅವರ ಪರಿವಾರಕ್ಕೆ 
ಜನ್ಮಜನ್ಮಾಂತರಗಳಲ್ಲಿಯೂ ಶ್ರೀಮದಾಚಾರ್ಯರ ಶಾಸ್ತ ವನ್ನು 
ಓದುವ ಸೌಭಾಗ್ಯವನ್ನು ಭಗವಂತ ನೀಡಲಿ ಎಂಬುದಾಗಿ 
ಅಸ್ಥದುಷಾಸ್ಯ ಶ್ರೀಮೂಲರಾಮದಿಗ್ದಿಜಯರಾಮ ವೇದವ್ಯಾಸ 
ದೇವರಲ್ಲಿ ಪ್ರಾರ್ಥಿಸುತ್ತೇವೆ. 


ಶ್ರೀ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರು 


ಪ್ರಕಾಶಕರ ನುಡಿ 


ಶ್ರೀ ೧೦೦೮ ಶ್ರೀಸತ್ಯಪ್ರಮೋದತೀರ್ಥಶ್ರೀಪಾದಂಗಳವರ ಮಹದಪೇಕ್ಲೆಯಂತೆ, 
ಪ್ರಾಚೀನ ಗ್ರಂಥಗಳ ಸಂರಕ್ಷಣೆ ಹಾಗೂ ಅವುಗಳ ಸಂಶೋಧನ, ಪ್ರಕಾಶನ 
ಮೊದಲಾದ ಅನೇಕ ಉನ್ನತಮಟ್ಟದ ಉದ್ದೇಶಗಳಿಂದ ಶ್ರೀ ೧೦೦೮ ಶ್ರೀ ಸತ್ಯಾತ್ಮತೀರ್ಥ 
ಶ್ರೀಪಾದಂಗಳವರಿಂದ ಸಂಸ್ಥಾಪಿತವಾದ ಸಂಸ್ಥೆ ""ವಿಶ್ವಮದ್ವ ಮಹಾಪರಿಷತ್‌'' 


ಸಂಸ್ಥೆಯ ಉದ್ದೇಶದಂತೆಯೇ ವಿಸ್ತೃತ ಗ್ರಂಥಾಲಯದ ಯೋಜನೆ ನಡೆಯುತ್ತಿದ್ದು, 
ಪ್ರಾಚೀನ ತಾಳೆಗರಿ ಗ್ರಂಥಗಳ, ಹಸ್ತಪ್ರತಿಗಳ ಸಂಗ್ರಹ-ಸಂರಕ್ಷಣಾ ಕಾರ್ಯಗಳು 
ಪ್ರಗತಿಯಲ್ಲಿವೆ. ಮತ್ತು ಗ್ರಂಥಗಳ ಪ್ರಕಾಶನಕಾರ್ಯವೂ ಹೆಚ್ಚುಕ್ರಿ ಯಾಶೀಲವಾಗಿದ್ದು. 
ಈಗಾಗಲೇ ಸಂಸ್ಕೃತ-ಕನ್ನಡ-ತಲುಗು-ಹಿಂದಿ-ಮರಾಠಿ- ತಮಿಳು-ಆಂಗ್ಲ ಭಾಷೆಗಳಲ್ಲಿ 


ಅನೇಕ ಪುಸ್ತಕಗಳು ಪ್ರಕಾಶನಗೊಂಡಿವೆ. 


ಈಗಾಗಲೇ ಶ್ರೀಪಾದಂಗಳವರ ೩೦ಕ್ಕೂ ಹೆಚ್ಚು ಉಪನ್ಯಾಸಗಳ ಕೃತಿಗಳನ್ನು 
ಪ್ರಕಾಶನಮಾಡಿ ಜನತೆಯಲ್ಲಿ ಧರ್ಮಜಾಗೃತಿ ಮೂಡಿಸಲಾಗಿದೆ. 


ಪ್ರಕೃತನಿತ್ಯ ಅಧ್ಯಯನಮಾಡುವ ಜಿಜ್ಞಾಸುಗಳಿಗೆ ಅತ್ಯಂತ ಉಪಯುಕ್ತವಾಗುವಂತೆ 
“ತತ್ಪೋದ್ಯೋತ' ಕೃತಿಯ ಕನ್ನಡ ಅನುವಾದವನ್ನು ಮಾಡಿಸಿ ಪ್ರಕಾಶಿಸಲಾಗುತ್ತಿದೆ. 


ಈ ಕೃತಿಗೆ ವಿಶೇಷ ರೀತಿಯಿಂದ ಕನ್ನಡ ಅನುವಾದ ಮಾಡಿಕೊಟ್ಟ 
ಪಂ. ಕಾಂತೇಶಾಚಾರ್ಯರಿಗೆ ಅನೇಕ ವಂದನೆಗಳು. 


ಪ್ರಧಾನ ಕಾರ್ಯದರ್ಶಿಗಳು 
ವಿಶ್ವಮಧ್ಹಮಹಾಪರಿಷತ್‌ ಬೆಂಗಳೂರು 4 


ಇಣಕುನೋಟ 


ಶ್ರೀಮದಾಚಾರ್ಯರು ರಚಿಸಿದ ತತ್ತೋದ್ಯೋತ ಗ್ರಂಥವು ಪ್ರಕರಣ- 
ಗ್ರಂಥಗಳಲ್ಲಿ ಒಂದಾದ ಅದ್ಭುತಗ್ರಂಥ. 


“ಗ್ರಂಥೋ ಹಿ ವಾದಪ್ರಕ್ರಿಯಯಾ ಪ್ರವರ್ತತೇ'' 


ಎಂಬ ಮಾತಿನಂತೆ ಸಾಮಾನ್ಯವಾಗಿ ಯಾವುದೇ ಗ್ರಂಥವಾದರೂ 
ವಾದರೂಪದಲ್ಲಿ ರಚಿಸಲ್ಪಟ್ಟಿರುತ್ತದೆ. ಯಾವುದಾದರೂ ಒಂದು ವಿಷಯವನ್ನು 
ಮುಖ್ಯವಾಗಿ ಇಟ್ಟುಕೊಂಡು, ಅದರ ವಿಷಯದಲ್ಲಿ ಪರವಾದಿಗಳು ಮಾಡುವ 
ಆಕ್ಷೇಪಗಳನ್ನು ತೆಗೆದುಕೊಂಡು ಅವುಗಳಿಗೆ ಸಮರ್ಪಕ ಉತ್ತರ ನೀಡಿ, (ಪರರ 
ವಾದಗಳನ್ನು ನಿರಾಕರಿಸಿ,) ಸಿದ್ಧಾಂತವನ್ನು ಸಮರ್ಥಿಸುತ್ತಾರೆ ಗ್ರಂಥಕಾರರು. 


ಈ ತತ್ತೋದ್ಯೋತ ಗ್ರಂಥದ ವೈಶಿಷ್ಟ್ಯವೆಂದರೆ, ಪರವಾದಿಗಳು ಮಾಡುವ 
ಆಕ್ಷೇಪಗಳನ್ನು ತೆಗೆದುಕೊಂಡು ಅವುಗಳಿಗೆ ಉತ್ತರ ನೀಡುವ ರೀತಿಯಲ್ಲಿ 
ರಚಿಸಿದ ಗ್ರಂಥವಲ್ಲ ಇದು. ಕಿಂತು ಪರವಾದಿಗಳೊಂದಿಗೆ ಪ್ರತ್ಯಕ್ಷವಾದ ಮಾಡಿ, 
ದಿಗ್ವಿಜಯ ಸಾಧಿಸಿ, ನಡೆದ ವಾದಕಥಾವನ್ನು ಗ್ರಂಥರೂಪದಲ್ಲಿ ಬರೆದಿಟ್ಟ 
ಐತಿಹಾಸಿಕಕೃತಿ. 


ತತ್ಪೋದ್ಯೋತ ಹೊರಬಂದ ಇತಿಹಾಸ 


ಶ್ರೀನಾರಾಯಣಪಂಡಿತಾಚಾರ್ಯರು ತಮ್ಮ ಸುಮಧ್ವವಿಜಯ ಮಹಾ- 
ಕಾವ್ಯದಲ್ಲಿ ಆಚಾರ್ಯರ ಈ ತತ್ವೋದ್ಯೋತ ಗ್ರಂಥದ ರಚನೆಯ ಬಗ್ಗೆ 
ಉಲ್ಲೇಖಿಸಿ, ಆ ಇತಿಹಾಸವನ್ನು ಪರಿಚಯಿಸಿದ್ದಾರೆ. 

ಪುಂಡರೀಕಪುರಿ ಎಂಬ ಪರಪಂಥೀಯ ದೊಡ್ಡ ಪಂಡಿತರು. ಅವರು 
ಮಧ್ವಾಚಾರ್ಯರೊಡನೆ ವಾದ ಮಾಡಿ ಪರಾಜಿತರಾದರು. ಅದನ್ನು ಕಂಡು 
ಪದ್ಮ್ಧತೀರ್ಥನೆಂಬ ವಾದಿಯು ಶ್ರೀಮಧ್ವಾಚಾರ್ಯರ ಗ್ರಂಥರಚನೆ, 
ವಾದಿದಿಗ್ನಿಜಯ, ಅಪಾರಕೀರ್ತಿ, ಜನಮನ್ನಣೆ, ಶಿಷ್ಯಸಂಪತ್ತು ಇವುಗಳನ್ನೆಲ್ಲ 
ಕಂಡು ಅಸೂಯೆಯುಳ್ಳವನಾಗಿ ವಿಷ್ಣುಮಂಗಲದಲ್ಲಿ ಆಚಾರ್ಯರ ಗ್ರಂಥಗಳನ್ನು 
ಅಪಹರಿಸುತ್ತಾನೆ. 


xi 
ವಿಷ್ಣೋರ್ಭೂಯಃ ಶೋಭಯದ್ದಿ; ಪದಾಂತಂ 
ಪಾರಂಪರ್ಯೇಣೇರ್ಯಮಾಣ್ಛರವಾರ್ಯೈೇ:ಃ । 
ಗೋವ್ರಾತ್ಸೆಸ್ತಂ ದಾರಯುತ್ತಾನ್ಯಗೃಹ್ನಾತ್‌ 
ಕಂಜಾಖ್ಯಾನಂ ಸಿಂಧುಪಂ ಮಧ್ವಪಾರ್ಥಃ ॥ ಸು.ಎ. ೧೨-೪೬ 
ವಿಷಯ ತಿಳಿದು ಆಚಾರ್ಯರು ರಜತಪೀಠಪುರದಿಂದ ಏಕವಾಟವೆಂಬ 
ಗ್ರಾಮಕ್ಕೆ ಬಂದು ಅಲ್ಲಿ ಆ ಪದ್ಧತೀರ್ಥನನ್ನು ವಾದಕ್ಕೆ ಕರೆಯುತ್ತಾರೆ. 
*'ಪ್ರಾಶಿಕರು ಬರಲಿ, ಅವರ ಮುಂದೆ ವಾದ ನಡೆಯಲಿ'' ಎನ್ನುತ್ತಾನೆ 
ಪದ್ಧತೀರ್ಥ. ಅಲ್ಲಿಪ್ರಾಶ್ಲಿಕರು ಸೇರಿದಮೇಲೆ ಅವನ ಜೊತೆ ವಾದ ಮಾಡುತ್ತಾರೆ. 
ವಾದದಲ್ಲಿ ಅವನನ್ನು ಸೋಲಿಸುತ್ತಾರೆ. ಆಗ ಅಲ್ಲಿ ನಡೆದ ವಾದಕಥೆಯೇ 
"“ತತ್ತೋದ್ಯೋತ'' ಗ್ರಂಥವಾಗಿ ಹೊರಬಂದಿತು ಎಂಬ ಇತಿಹಾಸವನ್ನು ಸ್ವತಃ 
ನಾರಾಯಣಪಂಡಿತಾಚಾರ್ಯರೇ ತಮ್ಮ ಸುಮಧ್ವವಿಜಯವ್ಯಾಖ್ಯಾನ 
ಭಾವಪ್ರಕಾಶಿಕಾದಲ್ಲಿ ತಿಳಿಸುತ್ತಾರೆ - 


ಮಿಲಿತೇಷ್ಟಥ ಸಭ್ಯೇಷು ಪ್ರಾಶ್ನಿಕೇಷ್ಟಛವತ್‌ ಕಥಾ। 
ತತ್ರ ಮಾಧ್ವಉಪನ್ಯಾಸೋ ಗ್ರಂಥೋ ವಾದಾಹ್ವ್ಮಯೋಇನಭವತ್‌ ॥ 


ಇಲ್ಲಿ ವಾದ ಎಂದರೆ ತತ್ವೋದ್ಯೋತ ಎಂಬ ಗ್ರಂಥ ಎಂಬುದನ್ನು 
ವಿಶ್ವಪತಿತೀರ್ಥರು ಹಾಗೂ ಛಲಾರೀ ಶೇಷಾಚಾರ್ಯರು ತಮ್ಮ ಸುಮಧ್ವವಿಜಯ 
ವ್ಯಾಖ್ಯಾನಗಳಲ್ಲಿ ('"ವಾದಾದಯಃ ಪ್ರಕರಣ..'' ೧೫-೮೧ ಎಂಬ ಸುಮಧ್ವ- 
ವಿಜಯಶ್ಲೋಕವನ್ನು ವ್ಯಾಖ್ಯಾನಿಸುವಾಗ) ಸ್ಪಷ್ಟಪಡಿಸುತ್ತಾರೆ - 

"ವಾದಃ ವಾದಾಖ್ಯಂ ತತ್ವೋ (ದ್ಯೋತಂ ಪ್ರಕರಣಮ್‌' । ವಿಶ್ವಪತಿತೀರ್ಥವ್ಯಾಖ್ಯಾ 

"ವಾದಃ ತತ್ವೋದ್ಯೋತಃ' | ಛಲಾರೀವ್ಯಾಖ್ಯಾ 


ಹೀಗೆ ಆಚಾರ್ಯರು ಸಭಿಕರ ಸಮಕ್ಷಮದಲ್ಲಿ ಪದ್ಧತೀರ್ಥಾದಿ 
ಪರವಾದಿಗಳೊಂದಿಗೆ ಪ್ರತ್ಯಕ್ಷ ವಾದ ಮಾಡಿ, ವಾದದಲ್ಲಿ ಅವರನ್ನು ಸೋಲಿಸಿ, 
ಅಲ್ಲಿ ನಡೆದ ವಾದಕಥೆಯನ್ನೇ ಸಂಗ್ರಹಿಸಿ "ತತ್ವೋದ್ಯೋತ' ಗ್ರಂಥವನ್ನು ರಚಿಸಿ 
ನೀಡಿದ್ದಾರೆ. ಹೀಗಾಗಿ ಇದೊಂದು ಐತಿಹಾಸಿಕಕೃತಿ ಎನ್ನುವುದು ವಿಶೇಷ. 


xiii 
ಬಹೂಪಯುಕ್ತ ಪ್ರಮಾಣಗ್ರಂಥ 
ಈ ರೀತಿ ವಾದಕಥಾರೂಪವಾದ ಗ್ರಂಥವಾದ್ದರಿಂದ ವ್ಯತ್ತತ್ತಿ 
ಪಡೆಯಲಿಚ್ಛಿಸುವ ವಿದ್ಯಾರ್ಥಿಗಳು, ವಾಕ್ಯಾರ್ಥಚಾತುರ್ಯ ಪಡೆಯಲಿಚ್ಛಿಸುವ 
ವಿದ್ವಾಂಸರು, ಹೆಚ್ಚು ಹೆಚ್ಚು ಶೋಧ ಮಾಡಲಿಚ್ಛಿಸುವ ಸಂಶೋಧಕರು, 
ಜಿಜ್ಞಾಸುಗಳು ಎಲ್ಲರಿಗೂ ಬಹೂಪಯುಕ್ತ ಗ್ರಂಥವಾಗಿದೆ. 


ಇದು ಬಹಳ ವಿಸ್ತಾರವಾದ ಗ್ರಂಥ. ಪ್ರತಿಯೊಂದು ವಿಚಾರವನ್ನೂ ಬಹಳ 
ಕೂಲಂಕುಷವಾಗಿ ವಿಚಾರ ಮಾಡುವ ಉತ್ತಮ ಪ್ರಮಾಣಗ್ರಂಥ. 


""ನಿತ್ಯಾತಾದೃಶಚಿಚ್ಚೇತ್ಯ ಯಂತೇಷ್ಟೋ ನೋ ರಮಾಪತಿಃ !'' 


ಎಂಬುದಾಗಿ ಆಚಾರ್ಯರು ತಮ್ಮ ಮಂಗಳಾಚರಣೆಯಲ್ಲಿ ಭಗವಂತನನ್ನು 
ಸ್ತುತಿಸುತ್ತಾ, ಉಪೋದ್ಭಾತರೂಪದಲ್ಲಿ ಭಗವಂತನ ಮುಕ್ತನಿಯಾಮಕತ್ವವನ್ನು 
ಪ್ರಸ್ತುತಪಡಿಸುತ್ತಾರೆ. ಆಗ - 


""ನಿಯಮ್ಯನಿಯಾಮಕಭಾವ ಇರಬೇಕಾದರೆ ಭೇದ ಇರಬೇಕು. ಪ್ರಕೃತ 
ಸಂಸಾರದಶಾದಲ್ಲಿ ಜೀವ-ಬ್ರಹ್ಮರಲ್ಲಿ ಭೇದವಿರಬಹುದಾದರೂ ಜೀವನು 
ಮುಕ್ತನಾದಮೇಲೆ ಮೋಕ್ಟದಲ್ಲಿ ಭೇದವಿರುವುದಿಲ್ಲ. ಹೀಗಾಗಿ ಭೇದವೇ 
ಇಲ್ಲವೆಂದಮೇಲೆ ಭಗವಂತನಿಗೆ ಮುಕ್ತನಿಯಾಮಕತ್ವ ಹೇಳುವುದು ಸರಿಯಲ್ಲ'' 


ಎಂದು ಅಭೇದವಾದಿಗಳು ಆಕ್ಷೇಪವ್ಯಕ್ತಪಡಿಸುತ್ತಾರೆ. ಅದಕ್ಕಾಗಿ 
ಆಚಾರ್ಯರು '"ವಿಮತೋ ಭಿನ್ನೋ ಮುಕ್ತತ್ವಾತ್‌ ನಿಗಡಮುಕ್ತವತ್‌'' ಎಂಬ 
ಅನುಮಾನದ ಮೂಲಕ ಮುಕ್ತನಿಗೆ ಭೇದವನ್ನು ಸಾಧಿಸಿ, ಭಗವಂತನ 
ಮುಕ್ತನಿಯಾಮಕತ್ವವನ್ನು ಸಮರ್ಥಿಸುತ್ತಾರೆ. ಆ ಪ್ರಸಂಗದಲ್ಲಿ ಅನಿರ್ವಚನೀಯ- 
ವಸ್ತುವಿನ ನಿರಾಕರಣೆ ಮಾಡುತ್ತಾರೆ. ಪ್ರಾಸಂಗಿಕವಾಗಿ ಮಿಥ್ಯಾತ್ವಸಾಧಕ 
ದೃಶ್ಯತ್ವಾದಿ ಅನುಮಾನಗಳನ್ನು ವಿಸ್ತಾರವಾಗಿ ನಿರಾಕರಿಸಿ, ಜಗತ್ತಿನ ಸತ್ಯತ್ವವನ್ನು 
ಸಮರ್ಥಿಸುತ್ತಾರೆ. ಜೊತೆಗೆ ಜೀವ-ಬ್ರಹ್ಮರ ಐಕ್ಯವನ್ನು ನಿರಾಕರಿಸಿ, 
ಜೀವ-ಬ್ರಹ್ಮರ ಭೇದವನ್ನು ಸಮರ್ಥಿಸುತ್ತಾರೆ. 

ಇದು ಸುದೀರ್ಥವಾದ ಚರ್ಚೆ. ಜಿಜ್ಞಾಸುಗಳಿಗೆ ಅನುಕೂಲವಾಗಲೆಂದು ಆ 
ಎಲ್ಲ ವಿಸೃತವಿಚಾರಗಳನ್ನು ಬಹಳ ಸಂಕ್ಷೇಪವಾಗಿ ಸಂಗೃಹಿಸಿ, ಮುಖ್ಯಾಂಶಗಳ 
ರೂಪದಲ್ಲಿ ಇಲ್ಲಿ ನೀಡುತ್ತೇನೆ. 


xiv 
ತತ್ಲೋದ್ಯೋತ ಸಾರಸಂಗ್ರಹ 
ಶ್ರೀಮದಾಚಾರ್ಯರು ತತ್ವೋದ್ಯೋತ ಗ್ರಂಥದ ಪ್ರಾರಂಭದಲ್ಲಿ 
ಶಿಷ್ಯಶಿಕ್ಷಣಕ್ಕಾಗಿ ಮಂಗಳಾಚರಣೆ ಮಾಡುತಾ - 
ಯೈ ಶೆ pr 
""ನಿತ್ಯಾತಾದೃಶಚಿಚ್ಚೇತ್ಯ ಯಂತಾ ರಮಾಪತಿಃ ನಃ ಇಷ್ಟಃ'' ಎಂಬುದಾಗಿ 
ಭಗವಂತನನ್ನು ಸ್ತುತಿಸುತ್ತಾರೆ. ಚೇತನ-ಅಚೇತನಾತ್ಮಕವಾದ ಸಮಸ್ತಜಗತ್ತನ್ನು 
ನಿಯಮಿಸುವವನು ಭಗವಂತ ಎಂದು ಕೊಂಡಾಡುತ್ತಾರೆ. 


ಅಭೇದವಾದಿಗಳ ಆಕ್ಷೇ ಪ 
ಇಲ್ಲಿ ಪರವಾದಿಗಳು ಆಕ್ಷೇಪ ಮಾಡುತ್ತಾರೆ - 


ಭವತು ಚೇತ್ಯಂ ಪರಮೇಶ್ವರನಿಯತಮ್‌ । ಚೇತನಶ್ಚ ಸಂಸಾರೀ । ಮುಕ್ತಸ್ತು 
ನ ಕೇನಾಪಿ ನಿಯತಃ । ನಿಯಮ್ಯನಿಯಾಮಕಭಾವಸ್ಯ ಭೇದವ್ಯಾಪ್ರತ್ವಾತ್‌ 1 ನ ಚ 
ಮುಕ್ತಸ್ಯ ಕುತೋ:ಪಿ ಭೇದೋಶಸ್ತಿ | ಪ್ರಮಾಣಾಭಾವಾತ್‌ | 


ಚೇತನ- ಚೇತನಗಳಲ್ಲಿ ಅಚೇತನವು ಪರಮಾತ್ಮನಿಂದ ನಿಯಮ್ಯ ಆಗಲಿ. 
ಚೇತನರಲ್ಲಿಯೂ ಸಹ ಸಂಸಾರದಶಾದಲ್ಲಿ ಜೀವ-ಬ್ರಹ್ಮರಲ್ಲಿ ಭೇದ ಇರುವ 
ಕಾರಣ ಸಂಸಾರಿಗಳಾದ ಚೇತನರು ಪರಮಾತ್ಮನಿಂದ ನಿಯಮ್ಯರಾಗಲಿ. ಆದರೆ 
ಮೋಕ್ಷದಲ್ಲಿ ಜೀವ-ಬ್ರಹ್ಮಭೇದ ಇರುವುದಿಲ್ಲವಾದ್ದರಿಂದ ಮುಕ್ತರಾದ 
ಚೇತನರು ಪರಮಾತ್ಮನಿಂದ ನಿಯಮ್ಯರಾಗಲು ಸಾಧ್ಯವಿಲ್ಲ. ಆದ್ದರಿಂದ 
ಚೇತನ- ಅಚೇತನಾತ್ಮಕ ಸಮಸ್ತಜಗತ್ತಿಗೆ ಭಗವಂತ ನಿಯಾಮಕ ಎಂದು 
ಹೇಳಿದ್ದು ಸರಿಯಲ್ಲ. 

ಇದು ಅಭೇದವಾದಿಗಳ ಆಕ್ಷೇಪ. 


ಮುಕ್ತಭೇದಸಾಧನೆ 


ಅದಕ್ಕಾಗಿ ಆಚಾರ್ಯರು ಭಗವಂತನಿಗೆ ಮುಕ್ತನಿಯಾಮಕತ್ವವನ್ನು 
ಸಮರ್ಥಿಸುವುದಕ್ಕಾಗಿ, ಅದಕ್ಕೆ ಅಂಗವಾಗಿ ಮುಕ್ತಚೇತನನಿಗೆ ಭೇದವನ್ನು 
ಸಾಧಿಸುತ್ತಾರೆ- 


ವಿಮತೋ ಭಿನ್ನೋ ಮುಕ್ತತ್ತಾತ್‌, ಯದಿತ್ಥಂ ತತ್ತಥಾ, ಯಥಾ ಸಂಪ್ರತಿಪನ್ನಃ । 


XV 


ನಿಗಡಮುಕ್ತನಾದವನು (ಜೈಲಿನಿಂದ ಬಿಡುಗಡೆಯಾದ ವ್ಯಕ್ತಿಯು) ಮುಕ್ತ- 
ನಾದ್ದರಿಂದ ಭಿನ್ನನಾಗಿರುವಂತೆ, ಸಂಸಾರಮುಕ್ತನಾದವನೂ ಮುಕ್ತನಾದ್ದರಿಂದ 
ಭಿನ್ನನಾಗಿದ್ದಾನೆ (ಭೇದ ಉಳ್ಳವನಾಗಿದ್ದಾನೆ) ಎಂದು. 


ಅನಿರ್ವಚನೀಯವಸ್ತುನಿರಾಕರಣೆ 


ಇಲ್ಲಿ ಭೇದವು ಸಾಧ್ಯವಾಗಿದೆ. ""ಅನಿರ್ವಚನೀಯಭೇದವನ್ನು ಸಾಧ್ಯ 
ಮಾಡುತ್ತೀರೋ ? ಪಾರಮಾರ್ಥಿಕಭೇದವನ್ನು ಸಾಧ್ಯ ಮಾಡುತ್ತೀರೋ ?'' 
ಎಂಬುದಾಗಿ ಪ್ರಶ್ನೆ ಮಾಡಿ, ಎರಡೂ ಪಕ್ಷಗಳಲ್ಲಿಯೂ ದೋಷವನ್ನು ಹೇಳಿ 
ಅನುಮಾನವನ್ನು ನಿರಾಕರಿಸಲು ಪರರು ಯತ್ನಿಸಿದಾಗ, ಆಚಾರ್ಯರು 
ಹೇಳುತ್ತಾರೆ - 


ನ ಚ ಭೇದೇ ವಿಕಲ್ಬೋ ಯುಜ್ಯತೇ। 


ಇಲ್ಲಿ ವಿಕಲ್ಪ ಎಂದರೆ ಸಂಶಯಮೂಲಕವಾದ ಪ್ರಶ್ನೆ ಎಂದರ್ಥ. 
ಅನಿರ್ವಚನೀಯಭೇದವೋ 7? ಪಾರಮಾರ್ಥಿಕಭೇದವೋ ? ಎಂಬ ಪ್ರಶ್ನೆಯೇ 
ಮೊದಲು ಕೂಡುವುದಿಲ್ಲ. ಹೌದು ಪ್ರಶ್ನೆ ಏಕೆ ಕೂಡುವುದಿಲ್ಲ ? ಎಂದರೆ, 
ಅದಕ್ಕೆ ಮೂಲವಾದ ಸಂಶಯ ಕೂಡುವುದಿಲ್ಲವಾದ್ದರಿಂದ ಪ್ರಶ್ನೆ ಕೂಡುವುದಿಲ್ಲ 
ಎಂದು ಉತ್ತರ. ಸರಿ, ಸಂಶಯ ಏಕೆ ಕೂಡುವುದಿಲ್ಲ? ಎಂದರೆ - 


ಯಾವುದೇ ಒಂದು ಸಂಶಯ ಕೂಡಬೇಕಾದರೆ ಎರಡು ಕೋಟಿಗಳು 
ಪ್ರಸಿದ್ಧವಿರಲೇಬೇಕು. ಪ್ರಕೃತ ಅನಿರ್ವಚನೀಯಭೇದವೋ ? ಪಾರಮಾರ್ಥಿಕ- 
ಭೇದವೋ ? ಎಂದು ಸಂಶಯ ಕೂಡಬೇಕಾದರೆ ಅನಿರ್ವಚನೀಯತ್ವ- 
ಪಾರಮಾರ್ಥಿಕತ್ವ ಎಂಬ ಎರಡು ಕೋಟಿಗಳು ಪ್ರಸಿದ್ಧವಿರಬೇಕು. ಆದರೆ - 


ಅನಿರ್ವಚನೀಯಸ್ಯ ಸರ್ವತ್ರಾಪ್ರಸಿದ್ಧತ್ವಾದೇವ । 
ಶಶವಿಷಾಣಂ ಗೋವಿಷಾಣಂ ವೋಚ್ಯತೇ ಇತಿವತ್‌ ॥ 
ಜಗತ್ತಿನಲ್ಲಿಗೋವಿಷಾಣ ಪ್ರಸಿದ್ದವಾಗಿದ್ದರೂ ಶಶವಿಷಾಣ ಅಪ್ರಸಿದ್ದವಾದ್ದರಿಂದ, 
ವಿಷಾಣವನ್ನು ನೋಡಿದಾಗ 'ಶಶವಿಷಾಣವೋ ೩ ಗೋವಿಷಾಣವೋ ?' 
ಎಂಬ ಸಂಶಯ ಹೇಗೆ ಬರುವುದಿಲ್ಲವೋ, ಅದರಂತೆ ಪಾರಮಾರ್ಥಿಕತ್ವ ಕೋಟಿ 
ಪ್ರಸಿದ್ದವಾಗಿದ್ದರೂ (ಅನಿರ್ವನೀಯವಸ್ತುವೇ ಅಪ್ರಸಿದ್ಧವಾದ್ದರಿಂದ) 


xvi 
ಅನಿರ್ವಚನೀಯತ್ವಕೋಟಿ ಅಪ್ರಸಿದ್ದವಾದ ಕಾರಣ "ಅನಿರ್ವಚನೀಯ- 
ಭೇದವೋ ? ಪಾರಮಾರ್ಥಿಕಭೇದವೋ ?' ಎಂಬ ಸಂಶಯವೇ ಕೂಡುವುದಿಲ್ಲ. 
ಹೌದು, ಅನಿರ್ವಚನೀಯತ್ಹಕೋಟಿ (ಅನಿರ್ವಚನೀಯವಸ್ತು) ಅಪ್ರಸಿದ್ಧ 
ಯಾಕೆ ? ಎಂದು ಪ್ರಶ್ನೆ ಬಂದರೆ, ಅದಕ್ಕೆ ಆಚಾರ್ಯರು ಹೇಳಿದರು - 
ನ ಚಾನಿರ್ವಚನೀಯೇ ಕಿಂಚಿನ್ಮಾನಮ್‌ | 


ಅನಿರ್ವಚನೀಯವಸ್ತು ವಿಷಯದಲ್ಲಿ ಯಾವ ಪ್ರಮಾಣವೂ ಇಲ್ಲ. 


ಅನಿರ್ವಚನೀಯವಿಷಯದಲ್ಲಿ ಪ್ರತ್ಯಕ್ಷನಿರಾಕರಣೆ 


ಪ್ರಮಾಣ ಇಲ್ಲ ಏಕೆ ? ಭ್ರಾಂತಿಕಾಲದಲ್ಲಿ ಬರುವ ""ರಜತಂ ಮಿಥ್ಯಾ'' 
ಎಂಬ ಅನುಭವವೇ ಪ್ರತ್ಯಕ್ಷಪ್ರಮಾಣವಾಗಿದೆ ಎಂದು ಪರರು ಶಂಕಿಸಿದರೆ, 
ಅದಕ್ಕೆ ಆಚಾರ್ಯರು ಹೇಳಿದರು - 


ಮಿಥ್ಯಾ ಶಬ್ದೋತನಿರ್ವಚನೀಯಂ ವದತೀತ್ಯತ್ರ ಚ 


ಮಿಥ್ಯಾಶಬ್ಬಕ್ಕೆ ಅನಿರ್ವಚನೀಯ ಎಂಬ ಅರ್ಥ ಯಾವ ವ್ಯಾಕರಣ- 
ಅಭಿಧಾನಾದಿಗಳಲ್ಲಿಯೂ ಇಲ್ಲವಾದ್ದರಿಂದ ಬ್ರಾಂತಿಕಾಲೀನ ಅನುಭವವು 
ರಜತಕ್ಕೆ ಮಿಥ್ಯಾತ್ವವನ್ನು ಹೇಳುತ್ತಿದೆಯೇ ಹೊರತು ಅನಿರ್ವಚನೀಯತ್ವವನ್ನು 
ಹೇಳುತ್ತಿಲ್ಲ. ಹಾಗಾಗಿ ಅನಿರ್ವಚನೀಯವಿಷಯದಲ್ಲಿ ""ರಜತಂ ಮಿಥ್ಯಾ'' 
ಎಂಬ ಅನುಭವವು ಪ್ರತ್ಯಕ್ಷಪ್ರಮಾಣವಾಗುವುದಿಲ್ಲ. 


ಅನಿರ್ವಚನೀಯವಿಷಯದಲ್ಲಿ ಅನುಮುನನಿರಾಕರಣೆ 
ಅನಿರ್ವಚನೀಯವಿಷಯದಲ್ಲಿ ಪ್ರತ್ಯಕ್ಷವು ಪ್ರಮಾಣವಾಗದಿದ್ದರೂ ಸಹ - 
""ವಿವಾದಪದಂ ಅನಿರ್ವಚನೀಯಂ ಬಾಧ್ಯತ್ವಾತ್‌ ॥'' ಎಂಬ ಅನುಮಾನವು 
ಪ್ರಮಾಣವಾಗುತ್ತದೆ ಎಂದು ಪರರು ಶಂಕಿಸಿದರೆ, ಅದನ್ನು ಆಚಾರ್ಯರು 
ನಿರಾಕರಿಸುತ್ತಾರೆ - 
ಅನುಮಾನಸ್ಯ ಚಾಪ್ರಸಿದ್ಧವಿಶೇಷಣಃ ಪಕ್ಚಃ ॥ 
e pS 
ಅನುಮಾನದಲ್ಲಿ ಅನಿರ್ವಚನೀಯತ್ವವನ್ನು ಸಾಧ್ಯ ಮಾಡಿದ್ದೀರಿ. ಆದರೆ 
ಅನುಮಾನ ಪ್ರವೃತ್ತವಾಗುವುದಕ್ಕಿಂತ ಮುಂಚೆ ಅನಿರ್ವಚನೀಯವಸ್ತು 


xvii 


ಎಲ್ಲಿಯೂ ಪ್ರಸಿದ್ಧವಾಗಿಲ್ಲವಾದ್ದರಿಂದ ಅನುಮಾನಕ್ಕೆ ಅಪ್ರಸಿದ್ಧವಿಶೇಷಣತಾ 
ದೋಷ ಬರುತ್ತದೆ. ಆದ್ದರಿಂದ ಈ ಅನುಮಾನವೂ ಅನಿರ್ವಚನೀಯವಸ್ತುವಿಗೆ 
ಸಾಧಕವಾಗುವುದಿಲ್ಲ ಎಂದು ಭಾವ. 


ಅನಿರ್ವಚನೀಯವಿಷೆಯದಲ್ಲಿ ಆಗಮನಿರಾಕರಣೆ 
ಹಾಗಾದರೆ ಅನಿರ್ವಚನೀಯವಸ್ತುವಿಷಯದಲ್ಲಿ ಆಗಮವು ಪ್ರಮಾಣವಾಗ- 
ಬಹುದಲ್ಲ? ಎಂದರೆ, ಆಗಮವು 'ಇದು ಸದಸದ್ದಿಲಕ್ಷಣವಾಗಿದೆ' ಎಂಬುದಾಗಿ 
ನಿರವಕಾಶವಾಗಿ ಅನಿರ್ವಚನೀಯವಸ್ತುಪ್ರತಿಪಾದಕವಾಗಿದೆಯೋ ? ಅಥವಾ 
'ಇದು ಅನಿರ್ವಚನೀಯವಾಗಿದೆ' ಎಂಬುದಾಗಿ ಸಾವಕಾಶವಾಗಿ 
ಅನಿರ್ವಚನೀಯವಸ್ತುಪ್ರತಿಪಾದಕವಾಗಿದೆಯೋ 2 


ಮೊದಲನೇ ನಿರವಕಾಶ ಆಗಮಪಕ್ಕಕ್ಕೆ ಆಚಾರ್ಯರು ಉತ್ತರಿಸುತ್ತಾರೆ - 
ನಚ ಭಾವಾಭಾವವಿಲಕ್ಷಣಂ ಕ್ಷಚಿದಾಗಮೋ ವಕ್ತಿ | 


ಯಾವ ಆಗಮವೂ ಸಹ "ಇದು ಸದಸದ್ವಿಲಕ್ಷಣವಾಗಿದೆ' ಎಂಬುದಾಗಿ 
ನಿರವಕಾಶವಾಗಿ  ಅನಿರ್ವಚನೀಯವಸ್ತುಪ್ರತಿಪಾದಕವಾಗಿಲ್ಲ. ಅಂತಹ 
ನಿರವಕಾಶವಾಗಿ ಅನಿರ್ವಚನೀಯವಸ್ತುಪ್ರತಿಪಾದಕವಾದ ಯಾವ ಆಗಮವೂ 
ಉಪಲಬ್ಧವಾಗಿಲ್ಲ ಎಂದು ಭಾವ. 


ನಿರವಕಾಶವಾಗಿ ಅನಿರ್ವಚನೀಯವಸ್ತುಪ್ರತಿಪಾದಕವಾದ ಆಗಮವು 
ಯಾವುದೂ ಇಲ್ಲ ಎಂದು ಏಕೆ ಹೇಳುತ್ತೀರಿ ? 


""ನಾಸದಾಸೀತ್‌ ನೋ ಸದಾಸೀತ್‌ ತದಾನೀಂ ನಾಸೀದ್ರಜೋ ನೋ 
ವ್ಯೋಮಾಪರೋ ಯತ್‌'' ""ತಮ ಆಸೀತ್‌'' 


ಎಂಬ ಆಗಮವು ಅನಿರ್ವಚನೀಯವಸ್ತುಪ್ರತಿಪಾದಕವಾಗಿದೆ. ಏಕೆಂದರೆ 
ಸತ್‌ ಇರಲಿಲ್ಲ ಅಸತ್‌ ಇರಲಿಲ್ಲ ಎಂಬುದಾಗಿ ಮಹಾಪ್ರಲಯಕಾಲದಲ್ಲಿ 
ಸತ್‌- ಅಸತ್‌ ಪದಾರ್ಥಗಳನ್ನು ನಿಷೇಧಿಸಿ, ಅಏದ್ಯಾ ಇತ್ತು ಎಂದು ಅವಿದ್ಯಾ 
ಅವಸ್ಥಾನವನ್ನು ತಿಳಿಸುತ್ತಿದೆ ಆಗಮ. ಆದ್ದರಿಂದ ಈ ಆಗಮವು ಅನಿರ್ವಚನೀಯ- 
ವಸ್ತುಪ್ರತಿಪಾದಕವಾಗಿದೆಯಲ್ಲವೇ ? 


xviii 


ಈ ವಿಧವಾದ ಶಂಕೆ ಸರಿಯಲ್ಲ. ಏಕೆಂದರೆ ಈ ಆಗಮವು 'ಪ್ರಲಯಕಾಲದಲ್ಲಿ 
ಸತ್‌-ಅಸತ್‌ಗಳು ಇರಲಿಲ್ಲ. ಅವಿದ್ಯಾ ಇತ್ತು' ಎಂದಷ್ಟೇ ಹೇಳುತ್ತದೆ. ಹೊರತು 
ಅವಿದ್ಯೆ ಸದಸದ್ವಿಲಕ್ಷಣವಾಗಿದೆ ಎಂದೇನೂ ಹೇಳುತ್ತಿಲ್ಲ. 


ಹೌದು, ಸತ್‌-ಅಸತ್‌ಗಳು ಇಲ್ಲದ ಸಮಯದಲ್ಲಿ ಅವಿದ್ಯಾ ಇದೆ ಎಂದರೆ 
ಇರುವ ಆ ಅವಿದ್ಯಾ ಸದಸದ್ವಿಲಕ್ಷಣವೇ ಆಗಬೇಕಲ್ಲ ? 


ಸತ್ಯವೇ. ಆದರೆ ""ಯಶ್ಚ ಅರ್ಥಾದರ್ಥಃ ನ ಸ ಚಜೋದನಾರ್ಥಃ'' ಎಂದು 
ಹೇಳಿದಂತೆ 'ಪ್ರಲಯಕಾಲದಲ್ಲಿ ಸತ್‌-ಅಸತ್‌ಗಳು ಇರಲಿಲ್ಲ. ಅವಿದ್ಯೆ ಇತ್ತು' 
ಎಂದಷ್ಟೇ ಈ ಆಗಮದಿಂದ ಸಿದ್ಧವಾಗುವುದು. ಅವಿದ್ಯೆಗೆ ಸದಸದ್ದಿಲಕ್ಷಣತ್ವವು 
ಈ ಆಗಮದಿಂದ ಸಿದ್ಧವಾಗುವುದಿಲ್ಲ. ಹಾಗಾಗಿ ಅವಿದ್ಯೆ ಸದಸದ್ದಿಲಕ್ಷಣವಾಗಿದೆ 
ಎಂಬ ವಿಷಯದಲ್ಲಿ ಈ ಆಗಮವು ಪ್ರಮಾಣವಾಗುವುದಿಲ್ಲ ಎಂದು ಭಾವ. 


ಅನಿರ್ವಚನೀಯವಿಷಯದಲ್ಲಿ ಪರಿಶೇಷಪ್ರಮಾಣನಿರಾಕರಣೆ 


ಹಾಗಾದರೆ ಅವಿದ್ಯೆಗೆ ಸದಸದ್ವಿಲಕ್ಷಣತ್ವವು ಈ ಆಗಮದಿಂದ ಸಿದ್ಧವಾಗದೇ 
ಇದ್ದರೂ ಪರಿಶೇಷದಿಂದ ಸಿದ್ಧವಾಗುತ್ತದೆ. ಅರ್ಥಾತ್‌ ಸತ್‌-ಅಸತ್‌ಗಳು 
ಇಲ್ಲದ ಸಮಯದಲ್ಲಿ ಅವಿದ್ಯಾ ಇತ್ತು ಎಂದರೆ ಆ ಅವಿದ್ಯಾ ಸದಸದ್ದಿಲಕ್ಷಣವಾಗಿದೆ 
ಎಂದು ಪರಿಶೇಷದಿಂದ ಸಿದ್ಧವಾಗುತ್ತದೆಯಲ್ಲವೇ ? ಎಂದರೆ, ಈ ವಿಧವಾದ 
ಶಂಕೆಯೂ ಸರಿಯಲ್ಲ. ಕಾರಣ - 


ಪಾರಿಶೇಷ್ಯೇಣ ಅನಿರ್ವಚನೀಯತ್ವಾಂಗೀಕಾರೇ “ಅನೀದವಾತಂ ಸ್ವಧಯಾ 
ತದೇಕಮ್‌' ಇತಿ ತದಾನೀಂ ಪರಿಶಿಷ್ಟತ್ವಾತ್‌ ಬ್ರಹ್ಮಣ ಏವಾನಿರ್ವಚನೀಯತ್ಪಂ 
ಸ್ವಾತ್‌ । 

ಜೆ 

ಸತ್‌-ಅಸತ್‌ಗಳು ಇಲ್ಲದ ಸಮಯದಲ್ಲಿ ಅವಿದ್ಯಾ ಇತ್ತು ಎಂದು ಆಗಮವು 
ಹೇಗೆ ತಿಳಿಸುತ್ತಿದೆಯೋ ಹಾಗೆ - 


“ಆನೀದವಾತಂ ಸ್ಹಧಯಾ ತದೇಕಮ್‌' 


ಸತ್‌-ಅಸತ್‌ಗಳು ಇಲ್ಲದ ಆ ಮಹಾಪ್ರಲಯಕಾಲದಲ್ಲಿ ಬ್ರಹ್ಮನು ಇದ್ದ 
ಎಂಬುದಾಗಿಯೂ ಆಗಮವು ತಿಳಿಸುತ್ತಿರುವುದರಿಂದ, ಪರಿಶೇಷದಿಂದ ಅವಿದ್ಯಗೆ 
ಸದಸದ್ವಿಲಕ್ಷಣತ್ವವನ್ನು ಹೇಳುವುದಾದರೆ ಅದೇ ಪರಿಶೇಷದಿಂದ ಬ್ರಹ್ಮನಿಗೂ 


xix 


ಸದಸದ್ದಿಲಕ್ಷಣತ್ತವು ಹೇಳಬೇಕಾದ ಅತಿಪ್ರಸಂಗ ಬರುತ್ತದೆ. ಆದ್ದರಿಂದ 
ಪರಿಶೇಷದಿಂದಲೂ ಸದಸದ್ದಿಲಕ್ಷಣವಸ್ತು ಸಿದ್ಧವಾಗುವುದಿಲ್ಲ. 


“ನಾಸದಾಸೀತ್‌' ಶ್ರುತ್ಯರ್ಥನಿರೂಪಣೆ 

ಹೌದು, “ನಾಸದಾಸೀತ್‌ ನೋ ಸದಾಸೀತ್‌' "ತಮ ಆಸೀತ್‌' 
"ಆನೀದವಾತಂ ಸ್ವಧಯಾ ತದೇಕಮ್‌' ಇತ್ಯಾದಿ ವಾಕ್ಯಗಳಿಂದ ಯಾವ ಅರ್ಥ 
ಪ್ರತೀತವಾಗುತ್ತಿದೆ (ಬ್ರಹ್ನ-ಅವಿದೆ ಗಳಿಗೆ ಪ್ರಸಿದ್ದ ಸದಸದ್ಮೆಲಕಣ್ಮ 5 

ದ್‌ ೬ (ದ ೨ ವಲ ಭು ಶೆ 

ಅನಿರ್ವಚನೀಯತ್ವ ಎಂಬ ಯಾವ ಅರ್ಥ ಪ್ರತೀತವಾಗುತ್ತಿದೆ) ಆ ಅರ್ಥ 
ಅನುಪಪನ್ನ ಎಂದಾದರೆ, ಹಾಗಾದರೆ ಬ್ರಹ್ಮ-ಅವಿದ್ಯೆಗಳಿಗೆ ಹೇಳಲ್ಪಡುತ್ತಿರುವ 
ಸದಸದ್ವೈ ಲಕ್ಷಣ್ಯ ಎನ್ನುವುದಕ್ಕೆ (ಬ್ರಹ್ಮ-ಅವಿದ್ಯೆಗಳಿಗೆ ಸದಸದ್ವೈ ಲಕ್ಷಣ್ಯವನ್ನು 
ಪ್ರತಿಪಾದಿಸುವ ಈ ವಾಕ್ಯಗಳಿಗೆ) ಏನು ಅರ್ಥ ? 

ಈ ರೀತಿ ಶಂಕೆ ಬಂದರೆ, "ನಾಸದಾಸೀತ್‌' ಎಂಬ ಶ್ರುತಿಗೆ ಏನು ಅರ್ಥ 
ಹೇಳಬೇಕು ಎನ್ನುವುದನ್ನು ಮತ್ತೊಂದು ಶ್ರುತಿಯಿಂದಲೇ ಆಚಾರ್ಯರು 
ತೋರಿಸಿಕೊಡುತ್ತಾರೆ - 


ಮೂರ್ತಂ ಸದಿತಿ ಸಂಪ್ರೋಕ್ಷಮಮೂರ್ತಮಸದುಚ್ಯತೇ । 
ಮೂರ್ತಾಮೂರ್ತೇತರದ್‌ ಬ್ರಹ್ಮನ ಸತ್ತನ್ನಾಸದುಚ್ಛತೇ ॥ ಇತಿ ಪೈಂಗಿಶ್ರುತಿಃ 1 


ಮೂರ್ತಪದಾರ್ಥಗಳು ಸತ್‌ ಎಂದು ಕರೆಸಿಕೊಳ್ಳಲಡುತ್ತವೆ. (ಸತ್‌ ಎಂದರೆ 
ಮೂರ್ತಪದಾರ್ಥಗಳು ಎಂದರ್ಥ.) ಅಮೂರ್ತಪದಾರ್ಥಗಳು ಅಸತ್‌ 
ಎಂದು' ಕರೆಸಿಕೊಳ್ಳಲಡುತ್ತವೆ. (ಅಸತ್‌ ಎಂದರೆ ಅಮೂರ್ತಪದಾರ್ಥಗಳು 
ಎಂದರ್ಥ.) ಈ ಮೂರ್ತ-ಅಮೂರ್ತ ಪದಾರ್ಥಗಳಿಂದ ಭಿನ್ನನಾದ ಬ್ರಹ್ಮನು 
“ಸತ್‌ ಅಲ್ಲ' "ಅಸತ್‌ ಅಲ್ಲ' (ಸದಸದ್ವಿಲಕ್ಷಣ) ಎಂಬುದಾಗಿ ಕರೆಸಿಕೊಳ್ಳುತ್ತಾನೆ 
.ಎಂಬುದಾಗಿ ಪೈಂಗಿಶ್ರುತಿ ತಿಳಿಸುತ್ತಿದೆ. 

ಪೈಂಗಿಶ್ರುತಿಯಲ್ಲಿ ಬ್ರಹ್ಮ ಎಂದು ಹೇಳಿರುವುದು ಉಪಲಕ್ಷಣವಾಗಿದೆ. 
ಅಂದರೆ ಬ್ರಹ್ಮನನ್ನು ತೆಗೆದುಕೊಳ್ಳುವುದರ ಜೊತೆಗೆ ಉಪಲಕ್ಷಣಯಾ ಪ್ರಕೃತಿ 
ಎಂಬ ಹೆಸರುಳ್ಳ ಅವಿದ್ಯೆಯನ್ನೂ ತೆಗೆದುಕೊಳ್ಳಬೇಕು. 


XX 


ಹಾಗಾದರೆ - 


"ನಾಸದಾಸೀತ್‌ ನೋ ಸದಾಸೀತ್‌' "ತಮ ಆಸೀತ್‌' "ಆನೀದವಾತಂ ಸ್ವಧಯಾ 
ತದೇಕಮ್‌' 

ಇತ್ಯಾದಿ ವಾಕ್ಯಗಳು “ಅವಿದ್ಯೆ ಸದಸದ್ದಿಲಕ್ಷಣವಾಗಿದೆ' "ಬ್ರಹ್ಮನು 
ಸದಸದ್ವಿಲಕ್ಷಣನಾಗಿದ್ದಾನೆ' ಎಂದು ಹೇಳಿದರೆ “ಅವಿದ್ಯೆಯು ಮೂರ್ತ- 
ಅಮೂರ್ತಪದಾರ್ಥವಿಲಕ್ಷಣವಾಗಿದೆ' "ಬ್ರಹ್ಮನು ಮೂರ್ತ-ಅಮೂರ್ತ- 
ಪದಾರ್ಥವಿಲಕ್ಷಣನಾಗಿದ್ದಾನೆ' ಎಂಬುದಾಗಿ ಆ ವಾಕ್ಯಗಳ ಅರ್ಥವನ್ನು 
ತಿಳಿದುಕೊಳ್ಳಬೇಕು ಎಂದು ಭಾವ. 


ಅನಿರ್ವಚನೀಯವಿಷಯದಲ್ಲಿ ಪುರಾಣವಚನನಿರಾಕರಣೆ 


ಶ್ರುತಿಪುರಾಣಾದಿಗಳಲ್ಲಿ ಬ್ರಹ್ಮ ಹಾಗೂ ಚೇತನಾಚೇತನಾತ್ಮಕಜಗತ್ತು 
ಅನಿರ್ವಚನೀಯವಾಗಿವೆ, ಅಚಿಂತ್ಯವಾಗಿವೆ, ಅತರ್ಕ್ಯವಾಗಿವೆ, ಅಜ್ಞೇಯ- 
ವಾಗಿವೆ ಎಂದು ಹೇಳುವ ವಚನಗಳು ಕಾಣುತ್ತವೆ. ಜಗತ್ತಿನ ಜೊತೆಗೆ ಬ್ರಹ್ಮನೂ 
ಅಲ್ಲಿ ಸೇರಿರುವ ಕಾರಣ ಪ್ರಸಿದ್ಧ ಸದಸದ್ವಿಲಕ್ಷಣತ್ವ- ಚಿಂತಾಅವಿಷಯತ್ವ 
ಇತ್ಯಾದಿ ಅರ್ಥಗಳನ್ನು ಹೇಳಲು ಬರುವುದಿಲ್ಲ. ಆದ್ದರಿಂದ ಅವುಗಳಿಗೆ ಏನು 
ಅರ್ಥ ಮಾಡಬೇಕು ? 


ಅದಕ್ಕೆ ಆಚಾರ್ಯರು ಹೇಳುತ್ತಾರೆ - 


ಅದ್ಭುತತ್ವಾತ್‌ ಅನಿರ್ವಾಚ್ಯಂ ಬ್ರಹ್ಮ ಚಿಚ್ಚೇತ್ಯಮೇವ ಚ । 
ಬ ವ (2 ಚೆ 
ಅಚಿಂತ್ಯಂ ತತ ಏವೈತತ್‌ ಅತರ್ಕ್ಯಾಜ್ಞೇಯಮೇವ wl 
ಬ್ರಹ್ಮ ಹಾಗೂ ಜಗತ್ತು ಅದ್ಭುತವಾಗಿರುವ ಕಾರಣ, ಬಹಳ ಆಶ್ಚರ್ಯಕರ- 
ವಾಗಿರುವ ಕಾರಣ, ಶಬ್ದಗಳಿಂದ ಅದನ್ನು ನಿರ್ವಚನ ಮಾಡಲು ಬರುವುದಿಲ್ಲ- 
ವಾದ್ದರಿಂದ 'ಅನಿರ್ವಚನೀಯ' “ಅಚಿಂತ್ಯ' "ಅತರ್ಕ್ಯ' 'ಅಜ್ಞೇಯ' 
ಎಂಬುದಾಗಿ ಶ್ರುತಿಪುರಾಣಾದಿಗಳಲ್ಲಿ ಕರೆಸಿಕೊಳ್ಳಲ್ಪಡುತ್ತವೆ. 


ಖಚತ-ಅನೃತ ಶಬ್ದಗಳ ಅರ್ಥ 


ಹೌದು, ನೀವು ಹೇಳುವ ಪ್ರಕಾರ ಬ್ರಹ್ಮನಂತೆ ಜಗತ್ತೂ ಸತ್ಯವಾಗಿದ್ದಾದರೆ, 
"ತದೇವರ್ತಮ್‌' "ಬ್ರಹ್ಮ ಒಬ್ಬನೇ ಯತ (ಸತ್ಯ)' ಎಂಬುದಾಗಿ ವಾಕ್ಯ 


xxi 


ಇದೆಯಲ್ಲ? ಜೊತೆಗೆ "ಜಗತ್ತು ಅನ್ಫತ (ಅಸತ್ಯ)' ಎಂದು ಹೇಳುವ "ಅನ್ಫತೇನ 
ಹಿ ಪ್ರತ್ಯೂಢಾಃ' ಎಂಬ ವಾಕ್ಯವೂ ಇದೆಯಲ್ಲ ? ಅವುಗಳಿಗೆ ಏನು ಅರ್ಥ ? 


ಆಚಾರ್ಯರು ಅವುಗಳಿಗೆ ಬಹಳ ಸುಂದರವಾದ ಅರ್ಥವನ್ನು ತಿಳಿಸುತ್ತಾರೆ- 


ಖಯ ಗತಾವಿತಿ ಧಾತೋಸ್ತು ಪೂರ್ವಾವಗತವತ್‌ ಸದಾ । 
ಸ್ಥಿತೇಃ ಬ್ರಹ್ಮರ್ತಮಿತ್ಯುಕ್ತಮ್‌ ...... 
[2 ಶೆ 


"ಯ ಗತೌ' ಎಂದು ಧಾತುವಿರುವುದರಿಂದ (ಧಾತುವಿನ ಅರ್ಥವಿರುವುದ- 
ರಿಂದ) ಬ್ರಹ್ಮನು ಪೂರ್ವಾವಗತವತ್‌ ಸದಾ ಸ್ಥಿತನಾದ ಕಾರಣ (ಪರಿಣಾಮ- 
ರಹಿತನಾದ ಕಾರಣ) 'ತದೇವರ್ತಂ' ಎಂಬ ಶ್ರುತಿಯಲ್ಲಿ ಯತ ಎಂದು 
ಕರೆಯಲ್ಪಡುತ್ತಾನೆ. ಪ್ರಕೃತಿ ಹಾಗೂ ಪ್ರಕೃತಿಕಾರ್ಯವಾದ ಜಗತ್ತು ಪರಿಣಾಮ 
ಉಳ್ಳದ್ದಾದ್ದರಿಂದ 'ಅನ್ಭತೇನ ಹಿ ಪ್ರತ್ಯೂಢಾಃ' ಎಂಬ ಶ್ರುತಿಯಲ್ಲಿ ಅನೃತ 
ಎಂದು ಕರೆಯಲಡುತ್ತಿದೆ. 


ಸತ್‌-ಅಸತ್‌ ಶಬ್ದಗಳ ಅರ್ಥ 
ಇನ್ನು ಕೆಲವೆಡೆ ಬ್ರಹ್ಮನನ್ನು ಸತ್‌ ಎಂದು ಕರೆದರೆ, ಜಗತ್ತನ್ನು ಅಸತ್‌ ಎಂದು 
ಕರೆಯಲಾಗಿದೆ. ಅದಕ್ಕೆ ಅರ್ಥವೇನು ? 


ಆಚಾರ್ಯರು ತಿಳಿಸುತ್ತಾರೆ - ಅಸತ್‌ ತದಶುಭತ್ವತಃ । 


ಜಗತ್ತು ಸಂಸಾರರೂಪವಾದ್ದರಿಂದ ಅಶುಭವಾಗಿದೆ. ಅಶುಭವಾದ್ದರಿಂದ 
ಅಸತ್‌ ಎನಿಸಿಕೊಳ್ಳುತ್ತದೆ. ಅದರಂತೆಯೇ "ಸದ್ಭಾವೇ ಸಾಧುಭಾವೇ ಚ 
ಸದಿತ್ಯೇತತ್ವಯುಜ್ಯತೇ 1' ಎಂಬ ವಚನದಂತೆ ಬ್ರಹ್ಮನು ಪರಮಾನಂದ(ಶುಭ) 
ರೂಪನಾದ್ದರಿಂದ ಸತ್‌ ಎನಿಸಿಕೊಳ್ಳುತ್ತಾನೆ. "ಸದಾನಂದಸ್ನರೂಪತ್ನಾತ್‌ 
ಶುಭತ್ವಾತ್‌ ಬ್ರಹ್ಮ ಸತ್‌ ಸ್ಮೃತಮ್‌ ।' ಇತ್ಯಾದಿ ಪ್ರಮಾಣಗಳು ಈ ವಿಚಾರವನ್ನು 
ದೃಢಪಡಿಸುತ್ತವೆ. 


ಸತ್ಯ-ಅಸತ್ಯ ಶಬ್ದಗಳ ಅರ್ಧ 


ಇನ್ನು ಕೆಲವೆಡೆ ಜಗತ್ತನ್ನು ಅಸತ್ಯ ಎಂದು, ಬ್ರಹ್ಮನನ್ನು ಸತ್ಯ ಎಂದು 
ಕರೆಯಲಾಗಿದೆ. ಅದರ ಅರ್ಥವನ್ನು ಆಚಾರ್ಯರು ಸ್ಪಷ್ಟಪಡಿಸುತ್ತಿದ್ದಾರೆ - 


xxii 


ಅಸತಾಂ ಬುದ್ಧಿಗಮ್ಯ ತ್ವಾಶ್‌ ಅಸತ್ಯಮಿತಿ ಚೋಚ್ಯ ತೇ। 


ಜಗತ್ತು ಅಸಜ್ಜನರಿಂದ ತಿಳಿಯಲ್ಪಡುತ್ತದೆ - ಅಸಜ್ಜನರ ಬುದ್ದಿಗಮ್ಯ ವಾಗಿದೆ 
ಎಂಬ ಕಾರಣಕ್ಕೆ ಜಗತ್ತು ಅಸತ್ಯ “ಎಂದು ಕರೆಸಿಕೊಳ್ಳುತ್ತದೆ. 'ಶಿದರಂತೆಯೇ 
ಬ್ರಹ್ಮನು ಸಜ್ಜನರಿಂದ ತಿಳಿಯಲ್ಪಡುತ್ತಾನೆ - ಸಜ್ಜನರ ಬುದ್ಧಿಗಮ್ಯ ನಾಗಿದ್ದಾನೆ 
ಎಂಬ ಕಾರಣಕ್ಕೆ ಬ್ರಹ್ಮನು ಸತ್ಯ ಎಂದು ಕರೆಸಿಕೊಳ್ಳುತ್ತಾನೆ. 

ಹೌದು, ಜಗತ್ತನ್ನು ಅನೃತ ಅಸತ್‌ ಅಸತ್ಯ ಎಂಬುದಾಗಿ ಕರೆದಾಗ ಅಲ್ಲಿ 
ಮಿಥ್ಯಾ ಎಂಬ ಅರ್ಥವನ್ನೇ ಯಾಕೆ ಮಾಡಬಾರದು ? ಎಂದು ಕೇಳಿದರೆ, 


ಅಸತ್ಯಮಪ್ರ ತಿಷ್ಠಂ ತೇ ಜಗದಾಹುರನೀಶ್ಚರಮ್‌ । 
ಇತ್ಯಾದಿಸ್ಥೃತಿಗಳು ಹಾಗೂ 
"ವಿಶ್ವಂ ಸತ್ಯಂ ಮಘವಾನಾ ಯುವೋರಿದಾಪಶ್ಚನ ಪ್ರಮಿನಂತಿ ವ್ರತಂ ವಾಮ್‌' 


ಇತ್ಯಾದಿ ಶ್ರುತಿಗಳು ಬ್ರಹ್ಮನಂತೆ ಜಗತ್ತೂ ಸತ್ಯವಾಗಿದೆ ಎಂದು ಸ್ಪಷ್ಟವಾಗಿ 
ಪ್ರತಿಪಾದಿಸುತ್ತಿರುವುದರಿಂದ ಜಗತ್ತಿಗೆ ಮಿಥ್ಯಾತ್ವವನ್ನು ಹೇಳಲು ಬರುವುದಿಲ್ಲ. 
ಹಾಗಾಗಿ ಆ ಎಲ್ಲ ವಾಕ್ಯಗಳಿಗೆ ಅರ್ಥಾಂತರಪರತ್ವವನ್ನು ಹೇಳುವುದು 
ಅನಿವಾರ್ಯ ಎನ್ನುತ್ತಾರೆ ಆಚಾರ್ಯರು. 


ಅನಿರ್ವಚನೀಯವಿಷಯದಲ್ಲಿ ಅರ್ಥಾಪತ್ತಿನಿರಾಕರಣೆ 


ಅನಿರ್ವಚನೀಯವಸ್ತುವಿಷಯದಲ್ಲಿ ಪ್ರತ್ಯಕ್ಷ-ಅನುಮಾನ-ಆಗಮಗಳು 
ಪ್ರಮಾಣವಾಗದಿದ್ದರೂ ಅರ್ಥಾಪತ್ತಿ ಪ್ರಮಾಣವಾಗುತ್ತದೆ. ಅರ್ಥಾತ್‌ 
ಅರ್ಥಾಪತ್ತಿಯಿಂದ ಅನಿರ್ವಚನೀಯವಸ್ತು ಸಿದ್ಧವಾಗುತ್ತದೆ. ಹೇಗೆಂದರೆ - 
""ಸಚ್ಚೇನ್ನ ಬಾಧ್ಯೇತ'' ಯಾವುದು ಸತ್‌ ಆಗಿರುತ್ತದೆ ಅದಕ್ಕೆ ಬಾಧ ಬರುವುದಿಲ್ಲ. 
ಉದಾ - ಬ್ರಹ್ಮ. ಬ್ರಹ್ಮ ಸತ್‌ ಆದ್ದರಿಂದ ಬ್ರಹ್ಮನಿಗೆ ಬಾಧ ಬರುವುದಿಲ್ಲ, 
ಬ್ರಹ್ಮನು ಅಬಾಧ್ಯನಾಗಿದ್ದಾನೆ. ಪ್ರಕೃತ ಜಗತ್ತು ಬ್ರಹ್ಮನಂತೆ ಸತ್‌ ಆಗಿದ್ದರೆ 
ಜಗತ್ತಿಗೆ ಬಾಧ ಬರಬಾರದಿತ್ತು. ಆದರೆ '"ನೇಹ ನಾನಾಠಸ್ತಿ ಕಿಂಚನ'' 
ಇತ್ಯಾದಿಶ್ರುತಿಗಳಿಂದ ಜಗತ್ತಿಗೆ ಬಾಧ ಬರುವುದರಿಂದ ಜಗತ್ತು ಸತ್‌ ಅಲ್ಲ. 
ಅರ್ಥಾತ್‌ ಸದ್ದಿಲಕ್ಷಣವಾಗಿದೆ. ಅದರಂತೆ - "“ಅಸಚ್ಛೇನ್ನ ಪ್ರತೀಯೇತ '' 


ಯಾವುದು ಅಸತ್‌ ಆಗಿರುತ್ತದೆ ಅದಕ್ಕೆ ಪ್ರತೀತಿ ಕೂಡುವುದಿಲ್ಲ. ಉದಾ - 


xxiii 


ನರವಿಷಾಣ. ನರವಿಷಾಣ ಅಸತ್‌ ಆದ್ದರಿಂದ ಅದಕ್ಕೆ ಪ್ರತೀತಿ ಇಲ್ಲ. ಪ್ರಕೃತ 
ಜಗತ್ತು ನರವಿಷಾಣದಂತೆ ಅಸತ್‌ ಆಗಿದ್ದರೆ ಜಗತ್ತಿನ ಪ್ರತೀತಿ ಬರಬಾರದಿತ್ತು. 
ಆದರೆ 'ಘಟಃ' 'ಪಟಃ' ಇತ್ಯಾದಿಯಾಗಿ ಜಗತ್ತು ಪ್ರತೀತವಾಗುತ್ತಿರುವುದರಿಂದ 
ಜಗತ್ತು ನರವಿಷಾಣದಂತೆ ಅಸತ್‌ ಅಲ್ಲ. ಅರ್ಥಾತ್‌ ಅಸದ್ವಿಲಕ್ಷಣವಾಗಿದೆ. 


ಹೀಗೆ ಬಾಧ-ಪ್ರತೀತಿ ಉಭಯಾನ್ಯಥಾನುಪಪತ್ತಿಯಿಂದ ಜಗತ್ತಿಗೆ 
ಸದಸದ್ದಿಲಕ್ಷಣತ್ತವು ಅರ್ಥಾಪತ್ತಿಯಿಂದ ಸಿದ್ದವಾಗುತ್ತದೆ ಎಂದು ಪರರು 
ಅಭಿಪ್ರಾಯಪಡುತ್ತಾರೆ. 


ಆಚಾರ್ಯರು ಅದನ್ನು ನಿರಾಕರಿಸುತ್ತಾರೆ - 


ನ ಚಾರ್ಥಾಪತ್ಕಾ ಅನಿರ್ವಚನೀಯತ್ತಿದ್ದಿ; | 


ಛು 

ಜಗತ್ತಿಗೆ ಬಾಧ ಬರುತ್ತದೆಯಾದ್ದರಿಂದ ಜಗತ್ತು ಸತ್‌ ಅಲ್ಲ, ಸದ್ವಿಲಕ್ಷಣ 
ಎಂದು ಸಾಧಿಸುವುದಾದರೆ, "ಅನ್ಯಥಾವಿಜ್ಞಾತಸ್ಯ ಸಮ್ಯ ಗ್ವಿಜ್ಞಾನಗೋಚರತ್ತ್ವ' 
ರೂಪವಾದ ಬಾಧವು ಬ್ರಹ್ಮನಿಗೂ ಬರುವುದರಿಂದ (ಬ್ರಹ್ಮನು ಜ್ಞಾನಚಿಕೀರ್ಷಾ- 
ಕೃತಿಗಳುಳ್ಳವನೆಂದು ಮೊದಲು ತಪ್ಪಾಗಿ ತಿಳಿದಿರುತ್ತೇವೆ. ಅನಂತರ ವೇದಾಂತ- 
ವಾಕ್ಯಗಳಿಂದ ನಿರ್ಗುಣನಾಗಿದ್ದಾನೆಂದು ಸರಿಯಾಗಿ ತಿಳಿದುಕೊಳ್ಳುತ್ತೇವೆ- 
ಯಾದ್ದರಿಂದ) ಬ್ರಹ್ಮನಿಗೂ ಸದ್ವೈಲಕ್ಷಣ್ಯ ಹೇಳಬೇಕಾದ ಅತಿಪ್ರಸಂಗ 
ಬರುತ್ತದೆ. ಆ ಕಾರಣ "ಸಚ್ಚೇನ್ನ ಬಾಧ್ಯೇತ' ಎಂಬುದಾಗಿ ವ್ಯಾಪ್ತಿ ಹೇಳಲು 
ಬರುವುದಿಲ್ಲ. 


ಮತ್ತು ನರವಿಷಾಣಾದಿಪದಶ್ರವಣದಿಂದ ಅಸತ್‌ ಆದ ನರವಿಷಾಣಾದಿಗಳ 
ಪ್ರತೀತಿಯೂ ಬರುವುದರಿಂದ "ಅಸಚ್ಚೇನ್ನ ಪ್ರತೀಯೇತ' ಎಂಬುದಾಗಿ ವ್ಯಾಪ್ತಿ 
ಹೇಳಲೂ ಬರುವುದಿಲ್ಲ. 


.ಅಸತ್‌ಗೆ ಅಪರೋಕ್ಷಪ್ರ ತೀತಿವಿಷಯತ್ವಸಮರ್ಥನೆ 

ಅಸತ್‌ಗೆ ಪರೋಕ್ಪಪ್ರತೀತಿ ಒಪ್ಪಬಹುದಾದರೂ ಅಪರೋಕ್ಷಪ್ರತೀತಿ 
ಒಪಲು ಸಾಧ್ಯವಿಲ್ಲ ಎಂಬ ಆಕ್ಟೇಪವೂ ಸರಿಯಲ್ಲ. ವಸ್ತುತಃ ಪ್ರಾತಿಭಾಸಿಕವಾದ 
ಶುಕ್ತಿರಜತದಲ್ಲಿ ಪ್ರಾ ತಿಭಾಸಿಕವೈ ಲಕ್ಷಣ್ಯ ಏನು ಭ್ರಾಂತಿಕಾಲದಲ್ಲಿ ತೋರುತ್ತದೆ 
ಅದು ಅಸತ್‌. ಅಸತ್‌ಗೆ ಅಪರೋಕ್ಷಪ್ರತೀತಿ ಒಪ್ಪದಿದ್ದರೆ, ಪ್ರಾತಿಭಾಸಿಕವೈ ಲಕ್ಷಣ್ಯ - 
ವಿಷಯಕಾಪರೋಕಪ್ರ ತೀತಿಯೂ ಉಪಪನ್ನವಾಗದೇ ಹೋಗಬೇಕಾಗುತ್ತದೆ. 


xxiv 


ಆದ್ದರಿಂದ ಅಸತ್‌ಗೆ ಪರೋಕ್ಷಪ್ರ ತೀತಿ- ಅಪರೋಕ್ತಪ್ರತೀತಿ ಎರಡನ್ನೂ 

ಒಪಲೇಬೇಕು. ಹಾಗಾಗಿ "ಸಚ್ಛೇನ ಬಾಧೇತ' "ಅಸಚ್ಛೇನ ಪ್ರತೀಯೇತ' 
ಟು ಚ ಶೆ ಜ್‌ ದು 

ಎಂಬ ವ್ಯಾಪ್ತಿಗಳೇ ಇಲ್ಲವಾದ್ದರಿಂದ ಬಾಧ-ಪ್ರತೀತಿ ಉಭಯಾನ್ಯಥಾ- 

ನುಪಪತ್ತಿಯಿಂದ ಜಗತ್ತಿಗೆ ಸದಸದ್ವಿಲಕ್ಷಣತ್ವವನ್ನು ಹೇಳಲು ಬರುವುದಿಲ್ಲ. 

ಆದ್ದರಿಂದ ಅನಿರ್ವಚನೀಯವಸ್ತುವಿಷಯದಲ್ಲಿ ಅರ್ಥಾಪತ್ತಿಯೂ ಪ್ರಮಾಣ- 

ವಾಗುವುದಿಲ್ಲ. 


ಅಂದಮೇಲೆ (ಅಪ್ರಾಮಾಣಿಕವಾದ್ದರಿಂದ ಅನಿರ್ವಚನೀಯವಸ್ತುವೇ 
ಅಪ್ರಸಿದ್ದವಾದ್ದರಿಂದ, ಅನಿರ್ವಚನೀಯತ್ವಕೋಟಿಯೇ ಇಲ್ಲದ ಕಾರಣ) 
ಅನಿರ್ವಚನೀಯವಾದ ಭೇದ ಸಾಧ್ಯವೋ 9 ಪಾರಮಾರ್ಥಿಕವಾದ ಭೇದ 
ಸಾಧ್ಯವೋ ? ಎಂಬ ನಿಮ್ಮ ಪ್ರಶ್ನೆಯೇ ಕೂಡುವುದಿಲ್ಲ ಎಂದು ಆಚಾರ್ಯರು 
ಉಪಪಾದಿಸಿ ಉಪಸಂಹರಿಸುತ್ತಾರೆ. 


ಮುಕ್ತತ್ವಹೇತುವಿನ ಬಗ್ಗೆ ಪರರ ಆಕ್ಷೇಪ 


ಆದರೂ ಸಹ "ವಿಮತೋ ಭಿನ್ನೋ ಮುಕ್ತತ್ಹಾತ್‌' ಎಂಬ ಈ ಅನುಮಾನದಿಂದ 
ಮುಕ್ತಿಯಲ್ಲಿ ಭೇದವು ಸಿದ್ಧಿಸುವುದಿಲ್ಲ. ಯಾಕೆಂದರೆ - ಈ ಅನುಮಾನಕ್ಕೆ 
ಅಸಿದ್ದಿದೋಷ ಬರುತ್ತದೆ. 

ಅದು ಹೇಗೆಂದರೆ ಃ- ಪರಬ್ರಹ್ಮನು ಒಬ್ಬನೇ ಪಾರಮಾರ್ಥಿಕಸತ್‌ ಆಗಿದ್ದಾನೆ. 
ಇಂತಹ ಪರಬ್ರಹ್ಮನಿಗೆ ಅನಾದಿಯಾದ ಭಾವರೂಪವಾದ ಅವಿದ್ಯೆಯು 
ಆವರಕವಾಗಿದೆ. ಬ್ರಹ್ಮನೇ ಅವಿದ್ಯಾಪ್ರತಿಬಿಂಬಿತನಾದಾಗ ಅಜ್ಞಾನಿಗಳಿಂದ 
ಜೀವ ಎಂಬುದಾಗಿ ಕರೆಯಲ್ಲಡುತ್ತಾನೆ (ವ್ಯವಹರಿಸಲ್ಪಡುತ್ತಾನೆ), ಮಾಯಾ- 
ಪ್ರತಿಬಿಂಬಿತನಾದಾಗ ಈಶ್ವರ ಎಂಬುದಾಗಿ ಕರೆಯಲ್ಪಡುತ್ತಾನೆ 
(ವ್ಯವಹರಿಸಲ್ಪಡುತ್ತಾನೆ). ಬ್ರಹ್ಮನಿಂದ ಭಿನ್ನವಾಗಿ ಜೀವ-ಈಶ್ವರ ಇಲ್ಲ ಎಂದು 
ಭಾವ. ಇನ್ನು ಉಳಿದ ಜಡಪ್ರಪಂಚವಾದರೂ ಸ್ವರೂಪದಿಂದಲೇ 
ಅವಿದ್ಯೋಪಾದಾನಕವಾಗಿದೆ, ಬ್ರಹ್ಮವಿವರ್ತವಾಗಿದೆ: ಬ್ರಹ್ಮನಲ್ಲಿ ಆರೋಪಿತ- 
ವಾಗಿದೆ. ಶುಕ್ತಿಯಲ್ಲಿ ರಜತವು ಆರೋಪಿತವಾದಂತೆ (ಶುಕ್ತಿಯಿಂದ ಭಿನ್ನವಾಗಿ 
ರಜತವು ಹೇಗೆ ಇಲ್ಲವೋ ಅದರಂತೆ) ಬ್ರಹ್ಮನಲ್ಲಿ ಜಡಪ್ರಪಂಚವು 
ಆರೋಪಿತವಾಗಿದೆ (ಬ್ರಹ್ಮನಿಂದ ಭಿನ್ನವಾಗಿ ಜಡಪ್ರಪಂಚವು ಇಲ್ಲ) ಎಂದು 
ಭಾವ. 


೫೦% 


ಈ ವಿಷಯದಲ್ಲಿ (ಜಡಪ್ರಪಂಚವು ಬ್ರಹ್ಮನಲ್ಲಿ ಆರೋಪಿತವಾಗಿದೆ, 
ಮಿಥ್ಯೆಯಾಗಿದೆ ಎಂಬ ವಿಷಯದಲ್ಲಿ) "ವಿವಾದಪದಂ ಮಿಥ್ಯಾ ದೃಶ್ಯತ್ವಾಶ್‌ 
ಜಡತ್ವಾತ್‌ ಪರಿಚ್ಛಿನ್ನತ್ವಾತ್‌ ಶುಕ್ತಿರಜತವತ್‌' ಎಂಬ ಅನುಮಾನ ಹಾಗೂ 
““ವಾಚಾರಂಭಣಂ ವಿಕಾರೋ ನಾಮಧೇಯಮ್‌'' ಇತ್ಯಾದಿ ಶ್ರುತಿಗಳು 
ಪ್ರಮಾಣವಾಗಿವೆ. 


ಬ್ರಹ್ಮನಿಂದ ಭಿನ್ನರಾಗಿ ಜೀವ-ಈಶ್ವರರಿಲ್ಲ (ಜೀವ-ಈಶ್ವರರು ಬ್ರಹ್ಮನಿಂದ 
ಅಭಿನ್ನರಾಗಿದ್ದಾರೆ) ಎಂಬ ವಿಷಯದಲ್ಲಿ ""ವಿಮತಾಃ ಆತ್ಮಾನಃ, ಪರಮಾತ್ಮನಃ 
ತತ್ವತಃ ನ ಭಿದ್ಯಂತೇ, ಆತ್ಮತ್ವಾತ್‌, ಪರಮಾತ್ಮವತ್‌ ।' ಎಂಬ ಅನುಮಾನ ಹಾಗೂ 
""ನಾನ್ಯೋತತೋಶಸ್ತಿ ದ್ರಷ್ಟಾ' ಇತ್ಯಾದಿ ಶ್ರುತಿಗಳು ಪ್ರಮಾಣವಾಗಿವೆ. 


ಬ್ರಹ್ಮಸ್ತರೂಪಕ್ಕೆ ಆವರಕವಾದ ಅದೇ ಅವಿದ್ಯೆಯೇ ಸಂಸಾರಕ್ಕೆ ಉಪಾದಾನ- 
ಕಾರಣವಾಗಿದೆ. "ತರತಿ ಶೋಕಮಾತ್ಮವಿತ್‌' ಇತ್ಯಾದಿ ಶ್ರುತಿಗಳು ಹೇಳುವಂತೆ 
ಆತ್ಮಜ್ಞಾನದಿಂದ ಸಂಸಾರಕ್ಕೆ ಉಪಾದಾನಕಾರಣವಾದ ಅವಿದ್ಯೆಯು ನಾಶ- 
ವಾಗುತ್ತದೆ. ಉಪಾದಾನಕಾರಣ ನಾಶವಾದರೆ ಕಾರ್ಯವು ಸ್ವಯಂ 
ನಷ್ಟವಾಗುವುದರಿಂದ, ಆತ್ಮಜ್ಞಾನದಿಂದ ಅವಿದ್ಯಾ ನಾಶವಾದರೆ ಅವಿದ್ಯೋ- 
ಪಾದಾನಕವಾದ ಸಂಸಾರವು ಸ್ವಯಂನಾಶವಾಗುತ್ತದೆ. ಹೀಗೆ ಆತ್ಮಜ್ಞಾನವು 
ಅಜ್ಞಾನನಿವೃತ್ತಿದ್ದಾರಾ ಸಂಸಾರನಿವರ್ತಕವಾಗುತ್ತದೆ. ಅರ್ಥಾತ್‌ ಸಂಸಾರ- 
ಬಂಧವು ಅವಿದ್ಯೋಪಾದಾನಕವಾಗಿ ಮಿಥ್ಯೆ ಯಾಗಿದೆ. ಬಂಧವೇ ಸತ್ಯವಾಗಿಲ್ಲ 
ಎಂದಮೇಲೆ ಸಂಸಾರಮುಕ್ತ ಹೇಗೆ ಇರಲು ಸಾಧ್ಯ ? ಮುಕ್ತಿಯೇ ಕೂಡುವುದಿಲ್ಲ 
ಎಂದಮೇಲೆ ಮುಕ್ತಿಯಲ್ಲಿ ಭೇದವಾದರೂ ಹೇಗೆ ಇರಲು ಸಾಧ್ಯ? 


ಅಂದಮೇಲೆ (ಸಂಸಾರಬಂಧವೇ ಸತ್‌ ಆಗದ ಕಾರಣ ಮುಕ್ತಿಯೇ 
ಅನುಪಪನ್ನವಾದ್ದರಿಂದ) ಸಂಸಾರಬಂಧನಿವೃತ್ತಿರೂಪವಾದ ಮುಕ್ತತ್ವವೇ 
(ಹೇತುವೇ) ಸತ್ಯವಾಗಿಲ್ಲ : ಅಸಿದ್ಧವಾಗಿದೆ. ಮುಕ್ತಿಯಲ್ಲಿ ಭೇದವೂ ಇನ್ನೂ 
ಅಸಿದ್ಧವಾಗಿದೆ. ಹೀಗಾಗಿ ನಿಮ್ಮ ಅನುಮಾನಕ್ಕೆ ಸ್ವರೂಪಾಸಿದ್ದಿದೋಷ ಬರುತ್ತದೆ. 
ಇದು ಪರರು ಮಾಡುವ ಆಕ್ಷೇಪ. 


ಈ ಆಕ್ಷೇಪವನ್ನು ಆಚಾರ್ಯರು ಸ್ಪಷ್ಟವಾಗಿ ನಿರಾಕರಿಸುತ್ತಾರೆ. ಇಲ್ಲಿ ಎರಡು 
ಅಂಶಗಳಿವೆ. ೧) ಜಡವಾದ ಜಗತ್ತು ಮಿಥ್ಯೆ ಯಾಗಿದೆ. ೨) ಜೀವರು ಬ್ರಹ್ಮನಿಂದ 


xxvi 


ಅಭಿನ್ನರಾಗಿದ್ದಾರೆ. ಇವುಗಳಲ್ಲಿ ಮೊದಲಿಗೆ "ಜಡವಾದ ಜಗತ್ತು ಮಿಥ್ಯೆಯಾಗಿದೆ' 
ಎಂಬ ಮೊದಲನೇ ಅಂಶವನ್ನು ಆಚಾರ್ಯರು ನಿರಾಕರಿಸುತ್ತಾರೆ. 


ದೃಶ್ಯತ್ನಹೇತುನಿರಾಕರಣೆ 
ಚೆ 


ಜಡವಾದ ಜಗತ್ತು ಮಿಥೈಯಾಗಿದೆ ಎಂದು ಹೇಳುವುದು ಸರಿಯಲ್ಲ. ಆ 
ವಿಷಯದಲ್ಲಿ ಯಾವುದೇ ಪ್ರಮಾಣ ಇಲ್ಲ. ಪ್ರಮಾಣ ಇಲ್ಲ ಎಂದು ಏಕೆ 
ಹೇಳುತ್ತೀರಿ ? "ವಿವಾದಪದಂ ಮಿಥ್ಯಾ ದೃಶ್ಯತ್ವಾತ್‌ ಜಡತ್ವಾತ್‌ ಪರಿಚ್ಛಿನ್ನತ್ವಾತ್‌ 
ಶುಕ್ತಿರಜತವತ್‌' ಎಂಬ ಅನುಮಾನವನ್ನು ಪ್ರಮಾಣವಾಗಿ ಉದಾಹರಿಸಿದ್ದೇವೆ- 
ಯಲ್ಲ ? ಎಂದರೆ, ಅದು ಸರಿಯಲ್ಲ. ಕಾರಣ ವ್ಯಭಿಚಾರದೋಷ 
ಬರುವುದರಿಂದ ನಿಮ್ಮ ಈ ಅನುಮಾನವೇ (ಮೊದಲನೇ ದೃಶ್ಯತ್ವಹೇತು) 
ನಿರ್ದುಷ್ಟವಾಗಿಲ್ಲ ಎಂದು ತೋರಿಸುತ್ತಾನೆ ಆಚಾರ್ಯರು - 


ಆತ್ಮನೋಪಿ ದೃಶ್ಯತ್ವಾದನೈಕಾಂತಿಕತಾ ಚ । 
ಆತ್ಮನು. ಸತ್ಯನಾದ್ದರಿಂದ ಮಿಥ್ಯಾತ್ತಸಾಧ್ಯ ಇಲ್ಲ. ಆದರೆ 
ವೇದಾಂತವಾಕ್ಯ ಜನಿತವಾದ ವಿಜ್ಞಾನದಲ್ಲಿಆತ್ಮನು ವಿಷಯನಾಗುತ್ತಾನಾದ್ದರಿಂದ, 
ದೃಶ್ಯತ್ವ ಬರುತ್ತದೆ. ಹೀಗಾಗಿ ದೃಶ್ಯತ್ನಹೇತುವಿಗೆ ಆತ್ಮನಲ್ಲಿ ವ್ಯಭಿಚಾರ 
ವ ಎ ಲ"ರೆ"ವ ೬ ಕೆ 
ಬರುತ್ತದೆ. 
ಆತ್ಮನಿಗೆ ದೃಶ್ಯತ್ವಸಮರ್ಥನೆ 
“ಆತ್ಮಾ ವಾ ಅರೇ ದ್ರಷ್ಟವ್ಯಃ' “ದೃಶ್ಯತೇ ತ್ವಗ್ರಯಾ ಬುದ್ಧ್ಯಾ ಸೂಕ್ಷ್ಮಯಾ' 
ಇತ್ಯಾದಿ ಶ್ರುತಿಗಳೂ ಸ್ಪಷ್ಟವಾಗಿ ಆತ್ಮನಿಗೆ ದೃಶ್ಯತ್ವವನ್ನು ಪ್ರತಿಪಾದಿಸುತ್ತಿವೆ- 
ಯಾದ್ದರಿಂದ ಆತ್ಮನಿಗೆ ದೃಶ್ಯತ್ತವನ್ನು ಒಪ್ಪಲೇಬೇಕು. 
ಮತ್ತು, ಒಂದುವೇಳೆ ಆತ್ಮನಿಗೆ ದೃಶ್ಯತ್ವವನ್ನು ಒಪ್ಪದೇಹೋದರೆ ಆಗ 
ವೇದಾಂತವಾಕ್ಕ ಜನಿತವಾದ ವಿಜ್ಞಾನವು ಆತ್ಮಜ್ಞಾನ ಆಗದೇಹೋಗಬೇಕಾಗುತ್ತದೆ. 


ಹೌದು, ಆತ್ಮಜ್ಞಾನ ಒಪ್ಪುವುದೇ ಬೇಡ, ಏನು ಬಾಧಕ ? ಎಂದು ಕೇಳಿದರೆ 
ಆಚಾರ್ಯರು (ಆತ್ಮಜ್ಞಾನ ಒಪ್ಪದಿದ್ದರೆ) ಬಾಧಕ ತೋರಿಸುತ್ತಾರೆ - 


ತದಜ್ಞಾನನಿವೃತ್ತಿಶ್ವ ತೇನ ಭವತಿ । 


XXVii 


ಆ ಆ ವಸ್ತುವಿನ ಜ್ಞಾನದಿಂದ ಆ ಆ ವಸ್ತುವಿನ ಅಜ್ಞಾನ ನಿವೃತ್ತವಾಗುವುದು 
ಕಂಡಿದೆಯಾದ್ದರಿಂದ, ಆತ್ಮಜ್ಞಾನದಿಂದಲೇ ಆತ್ಮಾಜ್ಞಾನನಿವೃತ್ತಿಯಾಗಬೇಕು. 
ವೇದಾಂತಗಳು ಹೊರಟದ್ದೇ (ಆತ್ಮಜ್ಞಾನ ಮಾಡಿಸುವ ಮೂಲಕ) 
ಆತ್ಮಾಜ್ಞಾನನಿವೃತ್ತಿ ಮಾಡುವುದಕ್ಕಾಗಿ. ಪ್ರಕೃತ ಆತ್ಮಜ್ಞಾನವನ್ನೇ ಒಪ್ಪದಿದ್ದರೆ 
ಆತ್ವಾಜ್ಞಾನನಿವೃತ್ತಿಯೇ  ಆಗದೇಹೋಗಬೇಕಾಗುತ್ತದೆ. ವೇದಾಂತಗಳು 
ವ್ಯರ್ಥವಾಗಬೇಕಾಗುತ್ತದೆ. 


ಹಾಗಾಗಿ ಆತ್ಮಾಜ್ಞಾನನಿವೃತ್ತಿಯನ್ನು ಕೂಡಿಸುವುದಕ್ಕಾಗಿ ಆತ್ಮಜ್ಞಾನವನ್ನು 
ಒಪ್ಪಲೇಬೇಕು. ಆತ್ಮಜ್ಞಾನ ಒಪ್ಪಿದರೆ ಆತ್ಮನಿಗೆ ದೃಶ್ಯತ್ವ ಹೇಳಿದಂತಾಗುತ್ತದೆ. 
ದೃಶ್ಯತ್ವಾನುಮಾನಕ್ಕೆ ಆತ್ಮನಲ್ಲಿ ವ್ಯಭಿಚಾರವು ಸುಸ್ಥವಾಗುತ್ತದೆ. ಆದ್ದರಿಂದ 
ವ್ಯಭಿಚಾರದೋಷ ಬರುವುದರಿಂದ, ಜಗತ್ತಿನ ಮಿಥ್ಯಾತ್ವವಿಷಯದಲ್ಲಿ 
ದೃಶ್ಯ ತ್ರಾನುಮಾನವು ಪ್ರಮಾಣವಾಗುವುದಿಲ್ಲ ಎಂದು ಸಿದ್ಧವಾಗುತ್ತದೆ. 


ಜಡತ್ತಹೇತುನಿರಾಕರಣೆ 


“ಜಡವಾದ ಜಗತ್ತು ಮಿಥ್ಯೆ ಯಾಗಿದೆ' ಎಂಬ ವಿಷಯದಲ್ಲಿದೃಶ್ಯತ್ವಹೇತುವನ್ನು 
ನಿರಾಕರಿಸಿ, ಪ್ರಕೃತ ಜಡಶ್ಪಹೇತುವನ್ನೂ ಆಚಾರ್ಯರು ನಿರಾಕರಿಸುತ್ತಾರೆ - 


ಜಡತ್ವಂ ಚಾಪ್ರಮಾತೃತ್ವಮೇವ । ನ ಚ ಪ್ರಮಾತೃತ್ವಮಾತ್ಮನಸ್ತೆ ರಂಗೀಕ್ರಿಯತೇ । 
ಅತಸ್ತದಪ್ಯನೈಕಾಂತಿಕಮೇವ । 


ಜಡತ್ವ ಎಂದರೆ ಅಪ್ರಮಾತೃತ್ವ (ಪ್ರಮಾತೃತ್ವಾಭಾವ) ಎಂದು ಹೇಳಬೇಕು. 
ಪ್ರಮಾತೃತ್ವವನ್ನು ಒಪ್ಪಬೇಕಾದರೆ ಪ್ರಮಾಣಪ್ರಮೇಯಗಳ ಸಿದ್ದಿ ಅನಿವಾರ್ಯ- 
ವಾಗಿದೆ. ಆತ್ಮನಿಗೆ ಪ್ರಮಾತೃತ್ವವನ್ನು ಅಂಗೀಕರಿಸಿದರೆ ಪ್ರಮಾಣಪ್ರಮೇಯಗಳನ್ನು 
ಒಪ್ಪಬೇಕಾದ ಪ್ರಸಂಗ ಇರುವುದರಿಂದ ಪರರು ಆತ್ಮನಿಗೆ ಪ್ರಮಾತೃತ್ವವನ್ನು 
ಒಪ್ಪುವುದಿಲ್ಲ. ಹಾಗಾಗಿ ಆತ್ಮನಲ್ಲಿ ಮಿಥ್ಯಾತ್ಸಸಾಧ್ಯ ಇಲ್ಲ. ಅಪ್ರಮಾತೃತ್ವ 
(ಪ್ರಮಾತೃತ್ವಾಭಾವ) ಹೇತು ಬರುತ್ತದೆಯಾದ್ದರಿಂದ, ದೃಶ್ಯತ್ವಹೇತುವಿನಂತೆ 
ಜಡತ್ವಹೇತುವಿಗೂ ಆತ್ಮನಲ್ಲಿ ವ್ಯಭಿಚಾರ ಬರುತ್ತದೆ. 

ಜಡತ್ವ ಎಂದರೆ ಅಪ್ರಮಾತೃತ್ವ ಎಂದು ನಾವು ಹೇಳುವುದಿಲ್ಲ. ಹಾಗೆ 
ಹೇಳಿದರೆ ಆತ್ಮನಲ್ಲಿ ವ್ಯಭಿಚಾರ ಬರುತ್ತಿತ್ತು. ಕಿಂತು ಜಡತ್ವ ಎಂದರೆ ಅಪ್ರಕಾಶತ್ವ 
(ಪ್ರಕಾಶರೂಪತ್ವಾಭಾವ) ಎಂದು ಹೇಳುತ್ತೇವೆ. ಆತ್ಮನು ಪ್ರಕಾಶರೂಪನಾಗಿರುವ 


200/1 


ಕಾರಣ ಆತ್ಮನಲ್ಲಿ ಅಪ್ರಕಾಶತ್ವರೂಪವಾದ (ಪ್ರಕಾಶರೂಪತ್ವಾಭಾವ ಎಂಬ) 
ಜಡತ್ವ ಬರುವುದಿಲ್ಲ ವ್ಯಭಿಚಾರ ಬರುವುದಿಲ್ಲ ಎಂದು ಪರರು ಹೇಳಿದರೆ, 
ಅದನ್ನೂ ಆಚಾರ್ಯರು ನಿರಾಕರಿಸುತ್ತಾರೆ - 


ಯದಿ ಜಡತ್ವಂ ನಾಮಾಪ್ರಕಾಶತ್ವಂ ತದಾತಪ್ಯಾತ್ಸನನಃ ಸ್ವವಿಷಯ- 
ಪ್ರಕಾಶತ್ನಾಭಾವಾತ್‌ ಪರವಿಷಯಪ್ರಕಾಶತ್ವಾಭಾವಾಚ್ಚಾಃ ನೈಕಾಂತಿಕಮೇವ 1 


ಆತ್ಮನು ಪ್ರಕಾಶರೂಪನಾಗಿದ್ದಾನೆ ಎಂದು ಹೇಳಲು ಬರುತ್ತಿದ್ದರೆ ಆಗ 
ಆತ್ಮನಲ್ಲಿ (ಪ್ರಕಾಶತ್ವವೇ ಇದೆ) ಅಪ್ರಕಾಶತ್ವರೂಪಜಡತ್ವ ಇಲ್ಲ, ವ್ಯಭಿಚಾರ 
ಬರುವುದಿಲ್ಲ ಎಂಬುದಾಗಿ ಹೇಳಬಹುದಿತ್ತು. ಆದರೆ ಆತ್ಮನು ಪ್ರಕಾಶ- 
ರೂಪನಾಗಿದ್ದಾನೆ ಎಂದು ಹೇಳಲು ಬರುವುದಿಲ್ಲ. 


ಯಾಕೆಂದರೆ- ಆತ್ಮನು ಪ್ರಕಾಶರೂಪನಾಗಿದ್ದಾನೆ ಎನ್ನುವುದಾದರೆ, ಆತ್ಮ- 
ಸ್ವರೂಪವಾದ ಆ ಪ್ರಕಾಶವು (ಜ್ಞಾನವು) ಸವಿಷಯವೋ ಇ ನಿರ್ವಿಷಯವೋ? 
ಸವಿಷಯ ಎಂದರೆ, ಸ್ವವಿಷಯವೋ ? ಪರವಿಷಯವೋ 39 


ಕರ್ತೃಕರ್ಮಭಾವವಿರೋಧ ಬರುವ ಕಾರಣ (ತಾನೇ ಜ್ಞಾನ, ತಾನೇ 
ವಿಷಯ ಎಂದು ಹೇಳಲು ಬಾರದ ಕಾರಣ) ಸ್ವವಿಷಯ ಎಂದು ಹೇಳಲು 
ಬರುವುದಿಲ್ಲ. ಪರನನ್ನು ಪರರೇ ಅಂಗೀಕರಿಸಿಲ್ಲವಾದ್ದರಿಂದ ಪರವಿಷಯ 
ಎಂದು ಹೇಳಲೂ ಬರುವುದಿಲ್ಲ. ಇನ್ನು ನಿರ್ವಿಷಯ ಎಂದು ಹೇಳಿದರೆ - 


ವಿಷಯವರ್ಜಿತಃ ಪ್ರಕಾಶ ಏವ ನ ಭವತಿ ಘಟವತ್‌ 1 


ಘಟವು ವಿಷಯಶೂನ್ಯವಾದ್ದರಿಂದ ಹೇಗೆ ಪ್ರಕಾಶರೂಪವಾಗಿಲ್ಲವೋ 
ಅದರಂತೆ ಆತ್ಮಸ್ತರೂಪವಾದ ಪ್ರಕಾಶವು ವಿಷಯಶೂನ್ಯ ಎನ್ನುವುದಾದರೆ 
ಪ್ರಕಾಶವೇ ಆಗದೇ ಹೋಗಬೇಕಾಗುತ್ತದೆ. ಹಾಗಾಗಿ ನಿರ್ವಿಷಯ ಎನ್ನುವುದೂ 
ಸರಿಯಲ್ಲ. ಅಂದಮೇಲೆ ಆತ್ಮನನ್ನು ಪ್ರಕಾಶರೂಪ ಎಂದು ಅಂಗೀಕರಿಸಲು 
ಬರುವುದಿಲ್ಲವಾದ್ದರಿಂದ, ಅಪ್ರಕಾಶತ್ವರೂಪಜಡತ್ವವು ಆತ್ಮನಲ್ಲಿ ಬಂದೇ 
ಬರುತ್ತದೆಯಾದ್ದರಿಂದ ಜಡತ್ತಹೇತುವಿಗೆ ಆತ್ಮನಲ್ಲಿ ವ್ಯಭಿಚಾರ ಸುಸ್ಥವಾಗುತ್ತದೆ. 
ಆದ್ದರಿಂದ ಜಡತ್ಹಹೇತುವೂ ಮಿಥ್ಯಾತ್ಸಸಾಧಕವಾಗುವುದಿಲ್ಲ. 


xxix 


ಪರಿಚ್ಛಿ; ತ್ಪಹೇತುನಿರಾಕರಣೆ 


ಬೆ 
“ಜಡವಾದ ಜಗತ್ತು ಮಿಥ್ಯೆಯಾಗಿದೆ' ಎಂಬ ವಿಷಯದಲ್ಲಿ ದೃಶ್ಯತ್ವ- 
ಜಡತ್ವಹೇತುಗಳನ್ನು ನಿರಾಕರಿಸಿ, ಪ್ರಕೃತ ಮೂರನೆಯ ಪರಿಚಿನ್ನತಹೇತುವನೂ 
ತ್ಮ ಲ ಲವ ಹ 
ಆಚಾರ್ಯರು ನಿರಾಕರಿಸುತ್ತಾರೆ - 
ಪರಿಚ್ಛಿನ್ನತ್ವ ಎಂದರೆ ದೇಶತಃ ಪರಿಚ್ಛಿನ್ನತ್ವ ವಿವಕ್ಷಿತವೋ 2 ಕಾಲತಃ ಪರಿಚ್ಛೆನ್ನತ್ವ 
ವಿವಕ್ಸಿತವೋ ? ವಸ್ತುತಃ ಪರಿಚ್ಛಿನ್ನ 


ಛಷವ wm 

ದೇಶತಃ ಕಾಲತಃ ಪರಿಚ್ಛಿಃ ನ್ನತ್ವಂ ಪ್ರಕೃತಿಕಾಲಾದಿಷ್ಟಭಾವಾದ್ದಾ। ಗಾಸಿದ್ದಮ್‌ I 

ದೇಶತಃ ಕಾಲತಃ ಪರಿಚ್ಛಿನ್ನತ್ತಗಳನ್ನು ವಿವಕ್ಟಿಸುವುದು ಸರಿಯಲ್ಲ. ಕಾರಣ - 
ದೇಶತಃ ಪರಿಚ್ಛಿನ್ನತ್ತ ಎಂದರೆ ಸೀಮಿತವಾದ ದೇಶದಲ್ಲಿ ಇರುವುದು. ಕಾಲತಃ 
ಪರಿಚ್ಛಿನ್ನತ್ತ ಎಂದರೆ ಸೀಮಿತವಾದ ಕಾಲದಲ್ಲಿ ಇರುವುದು. ಪ್ರಕೃತಿ-ಕಾಲ- 
ಆಕಾಶಾದಿಗಳು ಪಕ್ಷದ ಏಕದೇಶವಾಗಿವೆ. ಅವು ವ್ಯಾಪ್ತವಾಗಿವೆಯಾದ್ದರಿಂದ 
ದೇಶತಃ ಪರಿಚ್ಚಿನ್ನವಾಗಿಲ್ಲ. ಮತ್ತು ಅನಾದಿನಿತ್ಯ ವಾಗಿವೆಯಾದ್ದರಿಂದ ಕಾಲತಃ 
ಪರಿಚ್ಛಿನ್ನವಾಗಿಲ್ಲ. ಹಾಗಾಗಿ ಪ್ರಕೃತಿಕಾಲಾಕಾಶಾದಿಗಳಲ್ಲಿ ದೇಶತಃ ಕಾಲತಃ 
ಪರಿಚ್ಛಿನ್ನತ್ತಗಳು ಬಾರದ ಕಾರಣ ಭಾಗಾಸಿದ್ಧಿದೋಷ ಬರುತ್ತದೆ. ಆದ್ದರಿಂದ 
ದೇಶತಃ ಕಾಲತಃ ಪರಿಚ್ಚಿನ್ನತ್ವಗಳನ್ನು ವಿವಕ್ಸಿಸುವುದು ಸರಿಯಲ್ಲ. 

ಇನ್ನು ವಸ್ತುತಃ ಪರಿಚ್ಛಿನ್ನತ್ತ ಹೇಳಬೇಕು. ವಸ್ತುತಃ ಪರಿಚ್ಚಿನ್ನತ್ತ ಎಂದರೆ 
ವಸ್ತ್ರಂತರದಿಂದ ಭೇದ ಎಂದರ್ಥ. ಆತ್ಮನಿಗೆ ನಾವು ವಸ್ತಂತರದಿಂದ 
(ಜಗತ್ತಿನಿಂದ) ಭೇದವನ್ನು ಅಂಗೀಕರಿಸುತ್ತೇವೆಯಾದ್ದರಿಂದ, ಆತ್ಮನಲ್ಲಿ 
ಮಿಥ್ಯಾತ್ವಸಾಧ್ಯ ಇಲ್ಲ, ವಸ್ತುತಃ ಪರಿಚ್ಚಿನ್ನತ್ವಹೇತು ಬಂತು, ಹಾಗಾಗಿ ಆತ್ಮನಲ್ಲಿ 
ವ್ಯಭಿಚಾರ ಬರುತ್ತದೆ. ಆದ್ದರಿಂದ ಪರಿಚ್ಛಿನ್ನತ್ಪಹೇತುವೂ ಮಿಥ್ಯಾತ್ವಸಾಧಕ- 
ವಾಗುವುದಿಲ್ಲ. 


ಅಂದಮೇಲೆ "ಜಡವಾದ ಜಗತ್ತು ಮಿಥ್ಯೆಯಾಗಿದೆ' ಎಂಬ ವಿಷಯದಲ್ಲಿ 
ನೀವು ಉದಾಹರಿಸಿದ - 


"ವಿವಾದಪದಂ ಮಿಥ್ಯಾ ದೃಶ್ಯತ್ವಾತ್‌ ಜಡತ್ವಾತ್‌ ಪರಿಚ್ಛಿನ್ನತ್ವಾತ್‌ ಶುಕ್ತಿರಜತವತ್‌ ’ 


ಎಂಬ ದೃಶ್ಯತ್ವ- ಜಡತ್ವ-ಪರಿಚ್ಛಿನ್ನತ್ತ ಮೂರು ಹೇತುಗಳೂ ವ್ಯಭಿಚಾರಾದಿ 
ದೋಷ ಉಳ್ಳದ್ದಾದ್ದರಿಂದ ಜಗತ್ತಿಗೆ ಮಿಥ್ಯಾತ್ವ ಸಿದ್ದವಾಗುವುದಿಲ್ಲ. ಆದ್ದರಿಂದ 


XXX 


"ಜಡವಾದ ಜಗತ್ತು ಮಿಥ್ಯೆ ಯಾಗಿದೆ' ಎಂಬ ನಿಮ್ಮ ವಾದ ಸಮಂಜಸವಾದದ್ದಲ್ಲ 
ಎಂಬುದಾಗಿ ಸ್ಫುಟವಾಗಿ ಸಿದ್ಧವಾಗುತ್ತದೆ ಎನ್ನುತ್ತಾರೆ ಆಚಾರ್ಯರು. 


ಜೀವ-ಬ್ರಹ್ಮರಲ್ಲಿ ಐಕ್ಯನಿರಾಕರಣೆ 
ಇನ್ನು ಬ್ರಹ್ಮನಿಂದ ಭಿನ್ನರಾಗಿ ಜೀವ-ಈಶ್ವರರಿಲ್ಲ (ಜೀವ-ಈಶ್ವರರು 
ಬ್ರಹ್ಮನಿಂದ ಅಭಿನ್ನರಾಗಿದ್ದಾರೆ) ಎಂಬ ವಿಷಯದಲ್ಲಿ ಉದಾಹರಿಸಿದ ""ವಿಮತಾಃ 
ಆತ್ಮಾನಃ, ಪರಮಾತ್ಮನಃ ತತ್ವತಃ ನ ಭಿದ್ಯಂತೇ, ಆತ್ಮತ್ವಾತ್‌, ಪರಮಾತ್ಮವತ್‌ ॥'' 
ಎಂಬ ಅನುಮಾನವೂ ಸಮಂಜಸವಾದದ್ದಲ್ಲ. 


ಯಾಕೆಂದರೆ - ಆತ್ಮತ್ವಹೇತುವಿನಿಂದ ಆತ್ಮೈಕ್ಯವನ್ನು ಸಾಧಿಸಬೇಕಾದರೆ 
ಮೊದಲು ಆತ್ಮತ್ವದ ನಿರ್ವಚನ ಮಾಡಬೇಕು. ಹಾಗಾಗಿ ಆತ್ಮತ್ತ್ವ ಎಂದರೆ 


೧) ಅದೃಶ್ಯತ್ವ ಎಂದು ಹೇಳುತ್ತೀರೋ ? ೨) ಪ್ರಮಾತೃತ್ವ ಎಂದು 
ಹೇಳುತ್ತೀರೋ 9 ೩) ಪ್ರಕಾಶತ್ವ ಎಂದು ಹೇಳುತ್ತೀರೋ ? ೪) ಸ್ವಪ್ರಕಾಶತ್ವ 
ಎಂದು ಹೇಳುತ್ತೀರೋ ? ೫) ಅಪರಿಚ್ಛಿನ್ನತ್ತ ಎಂದು ಹೇಳುತ್ತೀರೋ ? 


ಈ ಯಾವ ಪಕ್ಷಗಳೂ ಉಪಪನ್ನವಾಗುವುದಿಲ್ಲ. ಅಂದರೆ ಃ- 


೧) ವೇದಾಂತವಾಕ್ಯ ಜನಿತವಿಜ್ಞಾನವನ್ನು ಆತ್ಮಜ್ಞಾನವನ್ನಾಗಿ ಹೇಳುವುದಕ್ಕಾಗಿ 
ಆತ್ಮನಿಗೆ ದ್ರಶ್ಶತವನು ಅಂಗೀಕರಿಸಲೇಬೇಕಾದರಿಂದ, ಪಕರಾದ ಆತ್ತರಲ್ಲಿ 
[3 ಲ”ಕೆ ಚ | ದ್ರ ತಿ ೬" 
ಅದೃಶ್ಯತ್ವ(ದೃಶ್ಯತ್ವಾಭಾವ) ರೂಪಆತ್ಮತ್ತ ಬಾರದ ಕಾರಣ ಅಸಿದ್ದಿ ಬರುತದೆ. 
ಟವ ೧ ಎ 
ಆದ್ದರಿಂದ ಆತ್ಮತ್ವ ಎಂದರೆ ಅದೃಶ್ಯತ್ವ ಎಂದು ಹೇಳಲು ಬರುವುದಿಲ್ಲ. 

೨) ಪ್ರಮಾಣಪ್ರಮೇಯಸಿದ್ದಿಪ್ರಸಂಗ ಬರುವ ಕಾರಣ ಆತ್ಮನಿಗೆ 
ಪ್ರಮಾತೃತ್ವವನ್ನು ಪರರೇ ಅಂಗೀಕರಿಸಿಲ್ಲವಾದ್ದರಿಂದ ಪಕ್ಷರಾದ ಆತ್ಮರಲ್ಲಿ 
ಪ್ರಮಾತೃತ್ವರೂಪಆತ್ಮತ್ತ್ವ ಬಾರದ ಕಾರಣ ಅಸಿದ್ದಿ ಬರುತ್ತದೆ. ಆದ್ದರಿಂದ ಆತ್ಮತ್ತ 

ಆವ ದ ಎ ದ [SE 
ಎಂದರೆ ಪ್ರಮಾತೃತ್ವ ಎಂದು ಹೇಳಲೂ ಬರುವುದಿಲ್ಲ. 

೩-೪) ಜ್ಞಾತೃ -ಜ್ಞೇಯಗಳು ಇಲ್ಲದ ಕಾರಣ ಆತ್ಮನಿಗೆ ಪ್ರಕಾಶತ್ವ- 
ಸ್ವಪ್ರಕಾಶತ್ವಗಳು ಕೂಡುವುದಿಲ್ಲವಾದ್ದರಿಂದ, ಪಕ್ಷರಾದ ಆತ್ಮರಲ್ಲಿ ಪ್ರಕಾಶತ್ವ- 

ಕಾಶತ್ವರೂಪ ಆತ್ಮತ್ವ ಬಾರದ ಕಾರಣ ಅಸಿದ್ದಿ ಬರುತ್ತದೆ. ಆದ್ದರಿಂದ ಆತ್ಮತ್ವ 
ಎಂದರೆ ಪ್ರಕಾಶತ್ವ-ಸ್ಪಪ್ರಕಾಶತ್ವ ಎಂದು ಹೇಳಲೂ ಬರುವುದಿಲ್ಲ. 


oi 


೫) ಈ ಹಿಂದೆ ಹೇಳಿದಂತೆ ಆತ್ಮನಿಗೆ ಪ್ರಪಂಚದಿಂದ ಭೇದವನ್ನು (ವಸ್ತುತಃ 
ಪರಿಚ್ಚಿನ್ನತ್ತವನ್ನು) ಅಂಗೀಕರಿಸಿದ್ದರಿಂದ, ಪಕ್ಷರಾದ ಆತ್ಮರಲ್ಲಿ ಅಪರಿಚ್ಛಿನ್ನತ್ವ- 
ಬವ a ದ ಲು ಆಣ ಲವ 
ರೂಪಲತ್ನತ್ವ್ತ ಬಾರದ ಕಾರಣ ಅಸಿದ್ದಿ ಬರುತ್ತದೆ. ಆದ್ದರಿಂದ ಆತ್ಮತ್ವ ಎಂದರೆ 
ಅಪರಿಚ್ಛನ್ನತ್ತ ಎಂದು ಹೇಳಲೂ ಬರುವುದಿಲ್ಲ. 


ಮತ್ತು, ಪರಮಾತ್ಮನನ್ನು ನೀವು ದೃಷ್ಟಾಂತ ಮಾಡಿದ್ದೀರಿ. ಪಕ್ಷರಾದ ಆತ್ಮರಲ್ಲಿ 
ಅದೃಶ್ಯತ್ವಾದಿರೂಪಆತ್ಮತ್ವ ಹೇಗೆ ಬರುವುದಿಲ್ಲವೋ ಅದರಂತೆ ಪರಮಾತ್ಮ- 
ನಲ್ಲಿಯೂ ಅದೃಶ್ಯತ್ವಾದಿರೂಪಆತ್ಮತ್ವ (ಹೇತು) ಬರುವುದಿಲ್ಲವಾದ್ದರಿಂದ 


ಸಾಧನವೈಕಲ್ಯ ದೋಷವೂ ಬರುತ್ತದೆ. 


ಹೀಗಾಗಿ ಆತ್ಮತ್ವದ ನಿರ್ವಚನವನ್ನೇ ಮಾಡಲು ಬಾರದ ಕಾರಣ, 
ಆತ್ಮತ್ವಾನುಮಾನವು ಆತ್ಮೈಕ್ಯಸಾಧಕವಾಗುವುದಿಲ್ಲ. ಆದ್ದರಿಂದ "“ಬ್ರಹ್ಮನಿಂದ 
ಭಿನ್ನರಾಗಿ ಜೀವ-ಈಶ್ವರರಿಲ್ಲ (ಜೀವ-ಈಶ್ವರರು ಬ್ರಹ್ಮನಿಂದ ಅಭಿನ್ನರಾಗಿ- 
ದ್ದಾರೆ)'' ಎಂಬ ನಿಮ್ಮ ವಾದವೂ ಸರಿಯಾದದ್ದಲ್ಲ ಎಂಬುದಾಗಿ ಸ್ಪಷ್ಟವಾಗಿ 
ಸಿದ್ಧವಾಗುತ್ತದೆ ಎನ್ನುತ್ತಾರೆ ಶ್ರೀಮಟ್ಟೇಕಾಕೃತ್ತಾದರು. 


ಸಾರಸಂಗ್ರಹದ ಉಪಸಂಹಾರ 


ಈ ರೀತಿಯಾಗಿ ಅನಿರ್ವಚನೀಯಪದಾರ್ಥವನ್ನೇ ನಿರಾಕರಿಸಿ, ''ವಿಮತೋ 
ಭಿನ್ನೋ ಮುಕ್ತತ್ವಾತ್‌'' ಎಂಬ ಅನುಮಾನದಿಂದ ಮುಕ್ತ-ಬ್ರಹ್ಮರಿಗೆ ಭೇದವನ್ನು 
(ಭಗವಂತನಿಗೆ ಮುಕ್ತನಿಯಾಮಕತ್ವವನ್ನು) ಸಮರ್ಥಿಸುವುದು ಒಂದುಕಡೆ- 
ಯಾದರೆ, 


"'ವಿವಾದಪದಂ ಮಿಥ್ಯಾ ದೃಶ್ಯತ್ವಾತ್‌ ಜಡತ್ವಾತ್‌ ಪರಿಚ್ಛಿನ್ನತ್ವಾತ್‌ 
ಶುಕ್ತಿರಜತವತ್‌'' "'ವಿಮತಾ ಆತ್ಮಾನಃ ಪರಮಾತ್ಮನಃ ತತ್ವತಃ ನ ಭಿದ್ಯಂತೇ 
ಆತ್ಮತ್ವಾತ್‌ ಪರಮಾತ್ಸವತ್‌'' ಎಂಬ ಅನುಮಾನಗಳನ್ನು ದೂಷಿಸುವ ಮೂಲಕ 
ಜಗತ್ತಿನ ಮಿಥ್ಯಾತ್ವವನ್ನು, ಆತ್ಮೈಕ್ಯವನ್ನು ನಿರಾಕರಿಸಿ ಜಗತ್ತಿನ ಸತ್ಯತ್ವವನ್ನು 
ಹಾಗೂ ಆತ್ಮಭೇದವನ್ನು ಸಮರ್ಥಿಸುವುದು ಮತ್ತೊಂದುಕಡೆ. 

ಇದು ಆಚಾರ್ಯರ, ಶ್ರೀಮಟ್ಟೀಕಾಕೃತ್ಪಾದರ ವಾದಕ್ರಮ. ತತ್ವಸಮರ್ಥನ- 
ಶೈಲಿ. ಇದನ್ನು ವಿಸ್ತಾರವಾಗಿ ತತ್ಹೋದ್ಯೋತದಲ್ಲಿ ಕಾಣುತ್ತೇವೆ. 


xxii 


ಟೀಕಾ-ಟಿಪ್ಪ! ಣೀಕಾರರ ಪರಮೋಪಕಾರ 


ಆಚಾರ್ಯರ ತತ್ಪೋದ್ಯೋತ ಮೂಲಗ್ರಂಥ ಬಹುಭಾವಗರ್ಭಿತ. 
"“ಬಾಲಸಂಘಮಪಿ ಬೋಧಯತ್‌ ಭೃಶಂ ದುರ್ನಿರೂಪವಚನಂ ಚ ಪಂಡಿತೈಃ'' 
ಎಂಬಮಾತಿಗೆಸರಿಯಾದ ದೃಷ್ಟಾಂತ. ಸರ್ವಜ್ಞಕಲ್ಪರಾದ ಶ್ರೀಮಟ್ಟೀಕಾಕೃತ್ಟಾದರ 
ಟೀಕೆ ಇಲ್ಲದೇ ಅರ್ಥೈಸಿಕೊಳ್ಳುವುದು ದುಸ್ಸಾಹಸವೇ ಸರಿ. ತತ್ವೋದ್ಯೋತ- 
ಗ್ರಂಥವು ಕಠಿಣವಾಗಿರುವುದಕ್ಕೆ ವಿಷಯಜಾಟಿಲ್ಯದ ಜೊತೆ ಶ್ರೀಮಟ್ಟೀಕಾ- 
ಕೃತ್ನಾದರ ಗಂಭೀರಶೈಲಿಯ ವ್ಯಾಖ್ಯಾನವೂ ಕಾರಣವೆಂದರೆ ತಪ್ಪಲ್ಲ. ““ಚಿತ್ರೈ: 
ಪದೈಶ್ಚ ಗಂಭೀರೈ: ಸ ಗುರುಭಾವಂ ವ್ಯಂಜಯಂತೀ'' ಎಂಬ ಹೆಗ್ಗಳಿಕೆಗೆ 
ನಿದರ್ಶನ ತತ್ವೋದ್ಯೋತಟೀಕೆ ಎನ್ನಬಹುದು. 


ಅಂತೆಯೇ ನಮ್ಮಂತಹ ಅಜ್ಞಾನಿಗಳಿಗೂ ಮೂಲ-ಟೀಕೆಗಳ ಭಾವಗಳನ್ನು 
ಬಿಡಿಸಿಹೇಳಲು ಶ್ರೀವೇದೇಶತೀರ್ಥರು, ಶ್ರೀವಿಜಯೀಂದ್ರತೀರ್ಥರು, 
ಶ್ರೀರಾಘವೇಂದ್ರಸ್ವಾಮಿಗಳವರು, ಶ್ರೀಶ್ರೀನಿವಾಸತೀರ್ಥರು, ಶ್ರೀಪಾಂಡುರಂಗೀ 
ಕೇಶವಾಚಾರ್ಯರು, ಶ್ರೀಹುಲಗಿ ಶ್ರಿಯಃಪತ್ಕಾಚಾರ್ಯರು, ಶ್ರೀಗೋವಿಂದ- 
ಭಟ್ಟರು, ಶ್ರೀಜನಾರ್ದನಭಟ್ಟರು, ಶ್ರೀನಾರೋಪಂತರು ಮುಂತಾದ ಅನೇಕ 
ಟಿಪ್ಪಣೀಕಾರರು ತತ್ವೋದ್ಯೋತಟೀಕೆಗೆ ಅದ್ಭುತವಾದ ಟಿಪ್ಪಣಿಗಳನ್ನು ರಚಿಸಿ, 
ಟೀಕೆಯ ಅಭಿಪ್ರಾಯ ಅರಿಯಲು ನಮಗೆ ಪರಮಾನುಗ್ರಹ ಮಾಡಿದ್ದಾರೆ. 


ಅನುವಾದ ಕುರಿತು ಎರಡು ಮಾತು 


ಈ ಎಲ್ಲ ಟಿಪ್ಪಣೀಗ್ರಂಥಗಳ ಸಹಾಯದಿಂದಲೇ ಕನ್ನಡಾನುವಾದದ ಒಂದು 


ಸಣ್ಣ ಪ್ರಯತ್ನ ಮಾಡಲಾಗಿದೆ. 


೫: ಮುಂದಿನ ಟೀಕಾಗ್ರಂಥ ಯಾಕೆ ಹೊರಟಿದೆ ? ಎನ್ನುವುದನ್ನು ತಿಳಿಸಲು 
ಮೊದಲು ಅವತಾರಿಕೆ ಕೊಡಲಾಗಿದೆ. 

% ಅನಂತರ ಮೂಲ-ಟೀಕಾಗ್ರಂಥಗಳ ಅನುವಾದ. 

x ಶ್ರೀವೇದೇಶತೀರ್ಥರ ಹಾಗೂ ಶ್ರೀರಾಘವೇಂದ್ರಸ್ವಾಮಿಗಳವರ ಟಿಪ್ಪಣಿ- 
ಗಳನ್ನು ಸಂಪೂರ್ಣವಾಗಿ ಅವಲಂಬಿಸಿ, ಕನ್ನಡಾನುವಾದ ಮಾಡಲಾಗಿದೆ. 

೫ ಶ್ರೀವಿಜಯೀಂದ್ರತೀರ್ಥರ ಟಿಪ್ಪಣಿ ಮೊದಲಾದ ಇತರ ಟಿಪ್ಪಣಿಗಳ 
ವಿಶೇಷವಿಚಾರಗಳನ್ನು ಅಲ್ಲಲ್ಲಿ ಅಲ್ಲಲ್ಲಿ ತೆಗೆದುಕೊಂಡು, ಅನುವಾದದ 
ನಂತರ ವಿವರಿಸಲಾಗಿದೆ. ಕೆಲವು ಕಡೆ ಅಡಿಟಪ್ಪಣಿಗಳಲ್ಲಿ ವಿವರಿಸಲಾಗಿದೆ. 


oii 

* ಅನುವಾದದಲ್ಲಿ ಹೆಚ್ಚಿನ ವಿಚಾರಗಳನ್ನು ತಿಳಿಸಬೇಕಾದ ಪ್ರಸಂಗಗಳಲ್ಲಿ, 

ಸಿದ್ದಾಂತಗಳ ಪ್ರಕ್ರಿಯೆ-ಪ್ರಮೇಯಗಳನ್ನು ವಿವರಿಸಬೇಕಾದ ಪ್ರಸಂಗ- 

ಗಳಲ್ಲಿ, ಟೀಕೆಯಲ್ಲಿ ಬರುವ ಕಠಿಣಪದಗಳ ಅರ್ಥವನ್ನು ತಿಳಿಸಬೇಕಾದ 
ಸಂದರ್ಭಗಳಲ್ಲಿ ಅಡಿಟಿಪ್ಪಣಿಗಳನ್ನು ನೀಡಲಾಗಿದೆ. 


ಗುರುಮೂಲಕವೇ ಅಧ್ಯಯನವಾಗಬೇಕು 
ಒಂದು ಮಾತನ್ನು ಹೇಳಲೇಬೇಕು - 


ಯಾವುದೇ ಶಾಸ್ತ್ರಗ್ರಂಥವಾದರೂ ಗುರುಗಳ ಮುಖದಿಂದಲೇ ಅದರ 
ಅಧ್ಯಯನ ಆಗಬೇಕು. ಅದೇ ಸರಿಯಾದ ಕ್ರಮ. ಅದೇ ನೈಜವಿದ್ಯೆ. 


ತತ್ತೋದ್ಯೋತವು ಪ್ರಕರಣಗ್ರಂಥಗಳಲ್ಲಿ ಬಹಳ ಕಠಿಣವಾದ ಗ್ರಂಥ. 
ಹಾಗಾಗಿ ಆ ರೀತಿ ಗುರುಮುಖದಿಂದ ಪಾಠ ಹೇಳಿಸಿಕೊಂಡು ಓದುವಾಗ, 
ಪಾಠದ ನಂತರ ಅದರ ಚಿಂತನೆಗೆ ಅನುಕೂಲವಾಗಲಿ ಎಂಬ ಉದ್ದೇಶದಿಂದ 
ತತ್ತೋದ್ಯೋತಗ್ರಂಥದ ಕನ್ನಡಾನುವಾದ ಮಾಡಿ ಹೊರತರಲಾಗಿದೆ. ಹೊರತು 
'"ಕನ್ನಡಪುಸ್ತಕವಿದೆ ಸಾಕು, ಓದಿಬಿಡೋಣ. ಗುರುಗಳ ಬಳಿ ಪಾಠ ಏಕೆ'' ಎಂಬ 
ಭಾವನೆ ಯಾವ ಅಧ್ಯೇತೃಗಳಿಗೂ ಬರಬಾರದು. 


ಕೃಪಾಲುಗಳು ಕೃಪಾಲವ ಕರುಣಿಸಲಿ 


ಆಚಾರ್ಯರ - ಶ್ರೀಮಟ್ಟೇಕಾಕೃತ್ತಾದರ - ಟಿಪ್ಪಣೀಕಾರರ ವಾಕ್ಯಗಳನ್ನು 
ಓದಬೇಕು, ಬರೆಯಬೇಕು, ಆ ಮೂಲಕ ಪುಣ್ಯವಂತನಾಗಬೇಕು, ಶುದ್ಧಾಂತಃ- 
ಕರಣನಾಗಬೇಕು ಎಂಬ ಹಂಬಲ. ಹಂಬಲದ ಬೆನ್ನಲ್ಲಿ ಅನುವಾದದ 
ಅಲ್ಲಯತ್ನ. 

ಅಸ್ಪತಂತ್ರ ಎಂದಮೇಲೆ ಪುರುಷನಲ್ಲಿ ದೋಷಗಳು ಅನಿವಾರ್ಯ. 
ನಡೆಯುವಾಗ ಎಡವುದು ಸಹಜ. ಹಾಗಾಗಿ ಬರವಣಿಗೆಯಲ್ಲಿ ಬಹಳ 
ದೋಷಗಳಿವೆ. ದಯಾಲುಗಳು ದೋಷಗಳನ್ನು ದೂರವಿಟ್ಟು, ಗುಣವನ್ನು 
ಗ್ರಹಿಸಿ, ಕರುಣಾಳುಗಳು ಕರುಣೆ ಕರುಣಿಸುವವರಾಗಲೆಂದು ಕಣ್ಣುಮುಚ್ಚಿ 
ಕೈಮುಗಿದು ಕೇಳಿಕೊಳ್ಳುವ 


-ಕಾಂತೇಶಾಚಾರ್ಯ ಕದರಮಂಡಲಗಿ 


ಉಪಕೃತೋಶಕ್ಥಿ.. 


ಚಿಕ್ಕವಯಸ್ಸಿನಲ್ಲೇ ವಿದ್ಯಾಪೀಠಕ್ಕೆ ಸೇರಿ ತಂದೆ-ತಾಯಿಗಳ ವಾತ್ಸಲ್ಯದಿಂದ 
ವಂಚಿತನಾದ ನನಗೆ ಸ್ವತಃ ತಾವು ತಂದೆ-ತಾಯಿಗಳ ಸ್ಥಾನದಲ್ಲಿ ನಿಂತು, 
ಅತಿಶಯವಾದ ವಿಶಿಷ್ಟವಾದ ವಾತ್ಸಲ್ಯವನ್ನು ಕೊಟ್ಟು, ಮೋಕ್ಟಸಾಧನವಾದ 
ಬ್ರಹ್ಮವಿದ್ಯೆ ಯನ್ನು ಧಾರೆಯೆರೆದು, ಅಶನ-ವಸನಾದಿಗಳನ್ನೂ ಕರುಣಿಸಿ, 
ಕೈಗೊಂದು ಲೇಖನಿಯನ್ನಿತ್ತು ಲೇಖನ-ಸಂಶೋಧನ ಕ್ಷೇತ್ರದಲ್ಲಿ ಮುಂದೆ 
ಬರುವಂತೆ ಹೆಜ್ಜೆಹೆಜ್ಜೆಗೂ ನನಗೆ ರಕ್ಷಕರಾಗಿ ನಿಂತು ಪರಮಾನುಗ್ರಹ 
ಮಾಡುತ್ತಿರುವ, ನನ್ನ ಸ್ವರೂಪೋದ್ದಾರಕಗುರುಗಳ ಪಾದಾರವಿಂದಗಳಲ್ಲಿ 


““ಶ್ರೀಸತ್ಯಾತ್ಸಗುರೋ ತ್ವದಂಘ್ರಿಯುಗಲಂ ಹಿತ್ತಾನ ಮೇ ಸದ್ಗತಿಃ'' 


ಎಂಬ ಉದ್ದಾರದೊಂದಿಗೆ ಭಕ್ತಿಪೂರ್ವಕ ಸಾಷ್ಟಾಂಗಪ್ರ ಣಾಮಗಳನ್ನು 
ಸಮರ್ಪಿಸುತ್ತೇನೆ. 

ವಿದ್ಯಾಪೀಠದ ನೂರಾರು ವಿದ್ಯಾರ್ಥಿಗಳನ್ನೂ ಸ್ವಂತ ತಮ್ಮ ಮಕ್ಕಳಂತೆಯೇ 
ಪೋಷಿಸಿ, ವಿದ್ಯಾರ್ಥಿಗಳ ಏಳಿಗೆಗೆ ಶ್ರಮಿಸಿದ, ವಿದ್ದದ್ದರೇಣ್ಯರಾದ, 
ಸಹೃದಯಿಗಳಾದ ಪಂ.ಪೂಜ್ಯ ಗುತ್ತಲಾಚಾರ್ಯರನ್ನು ಭಕ್ತಿಯಿಂದ ವಂದಿಸುತ್ತೇನೆ. 


ವಿದ್ಯಾಪೀಠದಲ್ಲಿ ಗಿಳಿಪಾಠದಂತೆ ವೇದಾಂತಗ್ರಂಥಗಳ ಪಾಠವನ್ನು ಹೇಳಿ, 
ಅನುವಾದ ಹೇಗೆ ಮಾಡಬೇಕೆಂದು ಕಲಿಸಿ, ವಿಶೇಷ ಅನುಗ್ರಹ ಮಾಡಿದವರು 
ಪಂ. ಆಲೂರು ಶ್ರೀನಿವಾಸಾಚಾರ್ಯರು. ಇಂದು ವೇದಾಂತಗ್ರಂಥದ 
ಎರಡುವಾಕ್ಯಗಳನ್ನು ಓದುತ್ತೇನೆ, ಬರೆಯುತ್ತೇನೆ ಎಂದರೆ ಅವರ ಅನುಗ್ರಹ 
ಎಂದರೆ ಅತಿಶಯೋಕ್ತಿಯಲ್ಲ. ಈ ತತ್ತೋದ್ಯೋತ ಗ್ರಂಥದ ಪಾಠವನ್ನೂ 
ಪೂರ್ಣವಾಗಿ ಹೇಳಿದವರು ಅವರು. ಕನ್ನಡಾನುವಾದ ಮಾಡುವಾಗ 
ಕಠಿಣವಿಚಾರಗಳನ್ನು ಎಳೆಎಳೆಯಾಗಿ ಸರಳವಾಗಿ ಬಿಡಿಸಿ ತಿಳಿಸಿ, ಬರೆಯಲು 
ಸಹಕಾರ ಮಾಡಿದವರೂ ಅವರು. ಅಂತಹ ಗುರುಗಳಿಗೆ ಭಕ್ತಿಪೂರ್ವಕ 
ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ. 

"ಹುಡುಗ ಛಲೋ ಇದ್ದಾನೆ, ಶಾಸ್ತ್ರ ಓದಲಿ'' ಎಂಬ ವಿಶೇಷ 
ಅಭಿಮಾನದಿಂದ ನನ್ನನ್ನು ವಿದ್ಯಾಪೀಠಕ್ಕೆ ಕರೆತಂದು, ಸಾಧನಮಾರ್ಗ ತೋರಿದ 
ಡಾ॥ ಸತ್ಯಧ್ಯಾನಾಚಾರ್ಯ ಕಟ್ಟಿ ಅವರಿಗೆ ನನ್ನ ಸಭಕ್ಕಿನತಿತತಿಗಳು. 


೫೦೧/ 


ಸಣ್ಣವಯಸಿನಲ್ಲಿಯೇ ವಿದ್ಯಾಪೀಠಕ್ಕೆ ಕಳುಹಿಸಿ, ಶಾಸ್ತ್ರಾಭ್ಯಾಸ ಮಾಡಿಸಿ, 
ಆಧ್ಯಾತ್ಮಿಕಜೀವನಕ್ಕೆ ಕಾಲಿಡಿಸಿದ ನನ್ನ ತಂದೆ-ತಾಯಿಗಳಾದ ರಾಧಾಭಾಯಿ 
ದಿ.ಕೃಷ್ಣಮೂರ್ತಿಆಚಾರ್ಯ(೧1/5) ಅವರನ್ನು ಭಕ್ತಿಯಿಂದ ವಂದಿಸುತ್ತೇನೆ. 


ನನ್ನ ಲೇಖನ-ಸಂಶೋಧನ ಮುಂತಾದ ಪ್ರತಿಯೊಂದು ಕಾರ್ಯಗಳಿಗೂ 
ವಿಶೇಷ ಪ್ರೋತ್ಸಾಹ ಕೊಟ್ಟು ಸಹಕಾರ ನೀಡುವ, ವಿಶ್ವಮದ್ಹಮಹಾಪರಿಷತ್ತಿನ 
ನಿರ್ದೇಶಕರಾದ, ಅದ್ಭುತಕಾರ್ಯಶಕ್ತಿಯ ಆದರ್ಶವ್ಯಕ್ತಿಗಳಾದ ನಮ್ಮ 
ಪಂ.ವಿದ್ಯಾಧೀಶಾಚಾರ್ಯರನ್ನು ತುಂಬುಹ್ಕ ದಯದಿಂದ ನಮಿಸುತ್ತೇನೆ. 


ನನ್ನದೊಂದು ಸೌಭಾಗ್ಯ. ವಿದ್ವತ್ಕುಲಚಕ್ರವರ್ತಿಗಳಾದ, ಅದ್ಭುತಪ್ರತಿಭಾ- 
ಶಾಲಿಗಳಾದ, ಪ್ರಾತಃಸ್ಮರಣೀಯರಾದ, ಶ್ರೀಸತ್ಯ ಧರ್ಮತೀರ್ಥರ ಸನ್ನಿಧಾನ- 
ದಲ್ಲಿ ಕೆಲವು ದಿನಗಳವರೆಗೆ ಇದ್ದು ಕನ್ನಡಾನುವಾದ ಮಾಡುವ ಸೌಭಾಗ್ಯ 
ದೊರೆಯಿತು. ಆ ಸಂದರ್ಭದಲ್ಲಿ ವಿಶೇಷ ಅಂತಃಕರಣದಿಂದ ಎಲ್ಲ 
ಸೌಲಭ್ಯಗಳನ್ನೂ ಕಲ್ಪಿಸಿ ಉತ್ತಮ ಸಹಕಾರ ಮಾಡಿದವರು ನನ್ನ ಮಿತ್ರ ಪಂ. 
ನವರತ್ನ ಶ್ರೀನಿವಾಸಾಚಾರ್ಯರು. ಅವರಿಗೆ ವಿಶೇಷ ಕೃತಜ್ಞತೆಗಳು. 


ಕನ್ನಡಾನುವಾದದ ಈ ಕೃತಿಗೆ ಸುಂದರವಾದ ಆಕಾರ ಕೊಟ್ಟು, ಕೃತಿಯ 
ಲೋಕಾರ್ಪಣೆಗೆ ವಿಶೇಷ ಸಹಕಾರ ನೀಡಿದ, ನನ್ನ ಮಿತ್ರ ಪಂ. 
ಮಹಿದಾಸಾಚಾರ್ಯರಿಗೆ ವಿಶೇಷ ಅಭಿನಂದನೆಗಳು. 


ನನಗೊಂದು ಅಭ್ಯಾಸ. ಏನೇ ಆದರೂ ಕೈಯಿಂದ ಬರೆಯುವ ಹವ್ಯಾಸ. 
ಹಾಗಾಗಿ ಅನುವಾದದ ಕಾರ್ಯವೂ ಬರವಣಿಗೆಯಲ್ಲೇ ಸಾಗಿತು. ಬರೆದದ್ದನ್ನು 
ಟಂಕಿಸಿ ವಿಶೇಷ ಸಹಕಾರ ನೀಡಿದವರು ಶ್ರೀವೇಣುಗೋಪಾಲಾಚಾರ್ಯರು. 
ಅವರಿಗೆ ಕೃತಜ್ಞತೆ ಹೇಳಲು ಮರೆಯುವುದಿಲ್ಲ. 


ಅಂದವಾದ ಮುಖವನ್ನು ಮಾಡಿಕೊಟ್ಟು ಕೃತಿಯ ಅಂದವನ್ನು ಹೆಚ್ಚಿಸಿದವರು 
ಶ್ರೀಯುತ ಕೆ.ಎಮ್‌.ಶೇಷಗಿರಿ ಅವರು. ಅವರಿಗೆ ನಾನು ಕೃತಜ್ಞ. 


ಗ್ರಂಥವನ್ನು ಚೊಕ್ಕವಾಗಿ ಮುದ್ರಿಸಿ, ಸಕಾಲಕ್ಕೆ ನಿಮ್ಮೆಲ್ಲರ ಕೈಸೇರಿಸಿದ 
ವಾಗರ್ಥ ಮುದ್ರಣಾಲಯದವರಿಗೆ ಧನ್ಯವಾದಗಳು. 


- ಕಾಂತೇಶಾಚಾರ್ಯ ಕದರಮಂಡಲಗಿ 


ವಿಷಯಾನುಕ್ರಮಣಿಕೆ 

೧. ಬಂ ಯುಂ  ಲ್ಸಲ್ಸಲ್ಸ್‌್ಸ್ಪ್‌್ಮ್ಮ್ಮ್ಮಾ3ಗತಶಕಾುಾು ೧ 
೨. ಟರ ಲ್ಮ 
೩. ಮೂಲದಲ್ಲಿ ಮಂಗಲಾಚರಣೆ 
೪. ಈಶ್ವರವಿಷಯದಲ್ಲಿ ಆಗಮಕ್ಕೆ ಪ್ರಾಮಾಣೃಸಮರ್ಥನೆ ಹ ೧೪ 
೫. ಈಶ್ವರವಿಷಯದಲ್ಲಿ ಅನುಮಾನಕ್ಕೆ ಪ್ರಾಮಾಣ್ಯಸಮರ್ಥನೆ ಹ) ೧೯ 
೬. ಮುಕ್ತಚೇತನರಲ್ಲಿ ಭೇದವಿಲ್ಲವೆಂಬ ಆಕ್ಷೇಪ... ೩೯ 
೭. ಮುಕ್ತಭೇದಸಾಧಕಾನುಮಾನಪ್ರಯೋಗ..... ೬ ೪೧ 
೮. ಅನುಮಾನದಲ್ಲಿ ವಿಮತ ಪದಪ್ರಯೋಗದ ಪ್ರಯೋಜನ... ೪೩ 
೯. ಅನುಮಾನದಲ್ಲಿ ಸಂಪ್ರತಿಪನ್ನ ಪದಪ್ರಯೋಗದ ಪ್ರಯೋಜನ............... ೫೧ 
೧೦. ಪೂರ್ವೋಕ್ತಾನುಮಾನದಲ್ಲಿ ಸಾಧ್ಯನಿರ್ವಚನ..... ರ ೫೫ 
೧೧. ಪೂರ್ವೋಕ್ತಾನುಮಾನದಲ್ಲಿ ಪರಮಾತ್ಮನು ಪಕ್ಷನಾಗುವುದಾದರೆ 

ಅನುಪಪತ್ತಿ, ಅದರ ನಿರಾಕರಣೆ... ೬೦ 
೧೨. ಪೂರ್ಮೋಕ್ತಾನುಮಾನದಲ್ಲಿ ಹೇತುಪರಿಷ್ಕಾರ...... ರಾ ೬೩ 
೧೩. ಮತ್ತೊಂದು ರೀತಿಯಿಂದ ಹೇತುಸಾಧ್ಯಗಳ ಪರಿಷ್ಕಾರ... ರೀ 
೧೪. "ವಿಮತೋ ಭಿನ್ನಃ' ಎನ್ನುವಲ್ಲಿ ಸಾಧ್ಯಭೇದವಿಷಯದಲ್ಲಿ 

ಪಾರಮಾರ್ಥಿಕತ್ವಾದಿಪ್ರಶ್ನೆ, ಅದರ ನಿರಾಕರಣೆ... ೭೦ 
೧೫. ಪ್ರಶ್ನೆಯು ಸಂಶಯಮೂಲಕವಾಗಿರುತ್ತದೆ ಎಂದು ಸಮರ್ಥನೆ .............. ೭೬ 
೧೬. ಭೇದವಿಷಯದಲ್ಲಿ ಪಾರಮಾರ್ಥಿಕತ್ವಾದಿಕೋಟಿಕಸಂಶಯ ಕೂಡುವುದಿಲ್ಲ 

ಎಂದು ಸಮರ್ಥನೆ... ಕೂರ 4೨೨ ೬೨4೬೨೨ ಲ& ೮೧ 
೧೭. ಅನಿರ್ವಚನೀಯಭೇದವೇ ಅಪ್ರಸಿದ್ಧವಾದ್ದರಿಂದ 

ಅನಿರ್ವಚನೀಯತ್ವಾದಿಪ್ರಭೇದ ಕೂಡುವುದಿಲ್ಲ ಎಂದು ಸಮರ್ಥನೆ.......... ೮೪ 
೧೮. ಪೂರ್ವೋಕ್ತಸಂಶಯ ಕೂಡುವುದಿಲ್ಲ ಎನ್ನುವುದಕ್ಕೆ ದೃಷ್ಟಾಂತಪ್ರದರ್ಶನ ಜ್‌ ೮೭ 
೧೯. ಅನುಮಾನಮೂಲಕ ಪೂರ್ವೋಕ್ತಪ್ರಶ್ನೆ ಕೂಡುವುದಿಲ್ಲ ಎಂದು ಉಪಪಾದನೆ. ೮೯ 


೨೦ 


- ಪೂರ್ವೋಕ್ತಾನುಮಾನದಲ್ಲಿ ಸಾಧ್ಯಪರಿಷ್ಕಾರ.... ೯೦ 


೩೫. 


೩೬. 
೩೭. 


೩೮. 
೩೯. 
೪೦. 


. ಅನಿರ್ವಚನೀಯವಸ್ತುವಿಷಯದಲ್ಲಿ ಪ್ರಮಾಣಾಭಾವಸಮರ್ಥನೆ............ ೯೩ 
. ಅನಿರ್ವಚನೀಯವಸ್ತುವಿಷಯದಲ್ಲಿ ಪ್ರತ್ಯಕ್ತಪ್ರಮಾಣಶಂಕೆ.................. ೯೭ 
- ಅನಿರ್ವಚನೀಯವಸ್ತುವಿಷಯದಲ್ಲಿ ಪ್ರತ್ಯಕ್ಷಪ್ರಮಾಣನಿರಾಕರಣೆ ............ ೯೯ 
- ಮಿಥ್ಯಾಶಬ್ದದಿಂದ ಅಸತ್‌ ವಾಚ್ಯವಾಗಿದೆ ಎಂದು ಸಮರ್ಥನೆ.............. ೧೦೧ 


- 'ಮಿಥ್ಯಾಶಬ್ದೋತನಿರ್ವಚನೀಯಂ ವದತಿ' 


ಎಂಬ ಆಚಾರ್ಯರ ಪ್ರಯೋಗ ಸಮಂಜಸ... ೧೦೫ 


. ಅನಿರ್ವಚನೀಯವಸ್ತುವಿಷಯದಲ್ಲಿ ಅನುಮಾನಪ್ರಮಾಣ ನಿರಾಕರಣೆ..... ೧೧೨ 
- ಕೇವಲವ್ಯತಿರೇಕಿ ಅನುಮಾನದಲ್ಲಿ ಅಪ್ರಸಿದ್ಧವಿಶೇಷಣತ್ತವು 


ದೋಷವಾಗುವುದಿಲ್ಲ ಎಂಬ ಶಂಕೆ, ಅದರ ನಿರಾಕರಣೆ ................... ೧೧೮ 
ಸಾಮಾನ್ಯತಃ ಅನಿರ್ವಚನೀಯತ್ನಸಾಧಕಾನುಮಾನನಿರಾಕರಣೆ ಹಾ? ೧೨೪ 
- ಅನಿರ್ವಚನೀಯವಸ್ತುವಿಷಯದಲ್ಲಿ ಬಾಧ್ಯತ್ನಾನುಮಾನನಿರಾಕರಣೆ ರಾ ೧೩೨ 
- ಮೂಲದಲ್ಲಿ ಧೂಮತ್ವ್ಪದೃಷ್ಟಾಂತ ಕೊಟ್ಟಿದ್ದು ಯುಕ್ತವೇ ಆಗಿದೆ............ ೧೪೪ 


. ಬಾಷ್ಟಾರೋಪಿತಧೂಮದಲ್ಲಿಯೂ ಧೂಮತ್ನವನ್ನು 


ಅಂಗೀಕರಿಸಿದರೆ ದೋಷನಿರೂಪಣೆ.......... ಆರ ೩೬೨ಎ ೧೪೮ 


- ಅನಿರ್ವಚನೀಯವಸ್ತುವಿಷಯದಲ್ಲಿ ನಿರವಕಾಶಾಗಮಪ್ರಮಾಣನಿರಾಕರಣೆ . ೧೫೨ 


. "ನಾಸದಾಸೀತ್‌' ಎಂಬ ಆಗಮವು ಅನಿರ್ವಚನೀಯಪರವಲ್ಲ............. ೧೫೭ 

. "ನಾಸದಾಸೀತ್‌' ಆಗಮವು ಪರಿಶೇಷತಯಾಅನಿರ್ವಚನೀಯವಿಷಯದಲ್ಲಿ 
ಪ್ರಮಾಣವಾಗುತ್ತದೆಂಬ ಶಂಕೆ, ಅದರ ನಿರಾಕರಣೆ... ೧೬೧ 
'ನಾಸದಾಸೀತ್‌' ಆಗಮವು ಹೇಳುವ ಸದಸದ್ದೆ ಅಲಕ್ಷಣ್ಯ 
ಮೂರ್ತಾಮೂರ್ತವೈಲಕ್ಟಣ್ಯವೇ ಯ ರ್‌ ೧೬೭ 
"ನಾಸದಾಸೀತ್‌' ಶ್ರುತ್ಯರ್ಥನಿರೂಪಣೆ ಆಟ್‌ ೧೭೦ 
ಶ್ರುತಿಪುರಾಣಾದಿಗಳಲ್ಲಿ ಕೇಳಿಬರುವ "ಅನಿರ್ವಾಚ್ಯ-ಅಚಿಂತ್ಯ- 
ಅತರ್ಕ-ಅಜ್ಞೇಯ' ಶಬ್ದಗಳ ಅರ್ಥನಿರೂಪಣೆ....... ೧೭೩ 
“ಅನ್ಫತ-ಅಸತ್‌' ಇತ್ಯಾದಿಶಬ್ದಗಳ ಅರ್ಥನಿರೂಪಣೆ ...... ೧೭೭ 
ಪ್ರಪಂಚಸತೃತ್ಥವು ಪ್ರಮಾಣಸಿದ್ಧವಾಗಿದೆ.... ರ ೧೮೩ 


ಭಗವದ್ಗೀತಾವಚನಗಳಿಂದ ಪ್ರಪಂಚಸತ್ಯತ್ವಸಮರ್ಥನೆ SO ೧೮೮ 


NOM 


೪೧. 
೪೨. 
೪೩. 
೪೪, 
೪೫. 


೪೬. 
೪೭. 


೪೮. 


ರ. 


೬೦. 


ಶ್ರುತಿಗಳಿಂದ ಪ್ರಪಂಚಸತ್ಯತ್ವಸಮರ್ಥನೆ.... ಎಂ ೧೯೧ 
ಅನಿರ್ವಚನೀಯವಸ್ತುವಿಷಯದಲ್ಲಿ ಅರ್ಥಾಪತ್ತಿಪ್ರಮಾಣನಿರಾಕರಣೆ...... ೧೯೫ 
ಅಸತ್‌ಗೆ ಪ್ರತೀತಿ ಒಪ್ಪದಿದ್ದರೆ ಬಾಧಕಪ್ರದರ್ಶನ..... ಪ ೨೦೧ 
ಅಸತ್‌ಗೆ ಅಪರೋಕ್ಷಪ್ರತೀತಿವಿಷಯತ್ನಸಮರ್ಥನೆ ಹಾ? ೨೦೨ 
ಅಸದ್ದಿಷಯಕ ಅಪರೋಕ್ಷಜ್ಞಾನ ಒಪ್ಪಿದರೆ ಎಲ್ಲ ಜ್ಞಾನಗಳಲ್ಲಿಯೂ 
ಅನಾಶ್ವಾಸಶಂಕೆ, ಅದರ ನಿರಾಕರಣೆ... ಕರರ ೨೦೪ 
ರಜತಜ್ಞಾನಕ್ಕೆ ಸವಿಷಯಕತ್ನಸಮರ್ಥನೆ ಹಾ ೨೦೬ 
ವಿಯದಾದಿಜಗತ್ತಿಗೆ ಜ್ಞಾನನಿವರ್ತತ್ವವು 
ಯಾವ ಪ್ರಮಾಣದಿಂದಲೂ ಸಿದ್ಧವಾಗಿಲ್ಲ. ರರ ೨೧೦ 
“ನ ಚ ಬಾಧ್ಯಂ ಜಗತ್‌' ಎಂಬ ಮೂಲದಲ್ಲಿ ಜಗತ್‌ಪದವನ್ನು 
ಇಟ್ಟಿದ್ದು ಬಂತ ರ್ಸ್‌ ್ಹ ್ಮ್ಮ್ಹತ್ಮ್ಹ್ಣ್ಚ್ಣ್ಣ್ಚ್ಚ್ಚಾ್ತ ಹು ೨೧೬ 
- ಜ್ಞಾನನಿವರ್ತತ್ಟವೂ ಮಿಥ್ಯಾ ಎಂದರೆ ದೋಷನಿರೂಪಣೆ................... ೨೧೯ 
- ಸಚ್ಛಬ್ಬಾರ್ಥವಿಕಲ್ಪಾನುಪಪತ್ತಿಯಿಂದಲೂ ಜಗತ್ತಿಗೆ 


ಸದಿಲಕಣತ್ತ ಉಪಪನವಲ್ಲಿ...... ಟರ ೨೨೪ 
ವಟ ವ KN 


ಗು 


. ಬಾಧಕ ತೋರಿಸುವ ಮೂಲಕವೂ ಅನಿರ್ವಚನೀಯವಸ್ತುನಿರಾಕರಣೆ ...... ೨೩೭ 


- ಲಕ್ಷಣಾನುಪಪತ್ತಿಯಿಂದಲೂ ಅನಿರ್ವಚನೀಯವಸುನಿರಾಕರಣೆ ........... ೨೪೬ 
ಹೇತು-ದೃಷ್ಟಾಂತಗಳ ವಿಷಯದಲ್ಲಿಯೂ ವಿಕಲ್ಪ-ದೋಷಗಳ ನಿರಾಕರಣೆ.. ೨೫೪ 
. "ಬಂಧವೇ ಪಾರಮಾರ್ಥಿಕವಾಗಿ ಇಲ್ಲ' ಎಂಬ ಪರರ ಶಂಕೆ............... ೨೬೦ 


, ಪೂರ್ವೋಕ್ರಶಂಕಾನಿರಾಕರಣೆಗಾಗಿ ಮಿಥ್ಯಾತ್ವಾದಿಸಾಧಕ- 


ದೃಶ್ಯತ್ವಾದ್ಯನುಮಾನಗಳಲ್ಲಿ ಅಪ್ರಸಿದ್ದವಿಶೇಷಣತ್ತಾದಿದೋಷಗಳ ಅತಿದೇಶ. ೨೬೬ 
ಟ್‌ ನ್‌್‌ ವ 


K ದೃಶ್ಯತ್ವಾನುಮಾನಕ್ಕೆ ಆತ್ಮನಲ್ಲಿ ವ್ಯಭಿಚಾರಸಮರ್ಥನೆ IN ೨೭೧ 

K ಆತ್ಮನಿಗೆ ದೃಶ್ಯತ್ವ ಒಪ್ಪದಿದ್ದರೆ ಬಾಧಕಪ್ರದರ್ಶನ..... ೨೭೪ 

- ಆತ್ಮಜ್ಞಾನ ಒಪದಿದರೆ ಬಾಧಕಪ್ರದರ್ಶನ....ಎಸ್ಪ ಎಲ ೨೭೬ 
ಆಸ್‌ ಆ ಎ 


ಆತ್ಮಜ್ಞಾನವು ಆತ್ಮವಿಷಯಕವಾಗದಿದ್ದರೂ ಆತ್ಮಾಕಾರವಾಗಬಹುದು 
ಎಂಬ ಶಂಕೆ, ಅದರ ನಿರಾಕರಣೆ... ರಾಹಾ ೨೮೧ 


ಆತ್ಮಜ್ಞಾನಕ್ಕೆ ಆತ್ಮವಿಷಯಕತವೇ ಆತ್ಮಾಕಾರತವಾಗಿದೆ ಎಂದು ಸಮರ್ಥನೆ... ೨೮೬ 
ಆತ್‌ ಕ [3 ಎ ಥ್ರ ವ ಬ 


೬೧. 
೬೨. 


LL. 


೬೭. 


ಓಲ. 
೬೯. 


೭೦. 


೭೧. 


೭೨. 


೭೩. 


೭೪. 
೭೫. 


peo 
ಜ್ಞಾನಕರ್ಮತ್ನ-ವಿಷಯತ್ವ ಇವುಗಳಲ್ಲಿ ವೈಲಕ್ಷಣ್ಯ ಇಲ್ಲ ಎಂದು ಸಮರ್ಥನೆ ೨೯೩ 


ವೇದಾಂತವಾಕ್ಯಜನಿತವಿಜ್ಞಾನವು ಆತ್ಮಾಜ್ಞಾನನಿವರ್ತಕವಾಗಿ 


ಆತ್ಮಜ್ಞಾನವಾಗಬಹುದು ಎಂಬ ಶಂಕೆ... ಆಆಆ ೩೦೩ 
- ಅಜ್ಞಾನವು ಆತ್ಮಾಶ್ರಿತವಲ್ಲ (ವಿಷಯಬ್ರಹ್ಠಾಶ್ರಿತವಲ್ಲ) 

ಎಂದು ಉಪಪಾದಿಸುವ ಮೂಲಕ ಪೂರ್ಮೋಕ್ತಶಂಕಾನಿರಾಕರಣೆ.......... ೩೦೬ 
. ಅಜ್ಞಾನವು ಜ್ಞಾತೃಪುರುಷನಲ್ಲಿ ಆಶ್ರಿತವಾಗಿದೆ ಎಂದು ಸಮರ್ಥನೆ .......... ೩೧೩ 
"ಅಜ್ಞಾನವು ವಿಷಯಾಶ್ರಿತವಾಗಿದೆ' ಎಂಬ ವಿಷಯದಲ್ಲಿಯೂ ಪ್ರಮಾಣ 

ಇದೆಯೆಂದು ಶಂಕೆ, ಅದರ ನಿರಾಕರಣೆ... ೩೧೮ 


ಆತ್ಮಜ್ಞಾನವು ಆತ್ಮವಿಷಯಕವಾಗದಿದ್ದರೂ ಆತ್ಯಾಜ್ಞಾನಕ್ಕೆ 
ನಿವರ್ತಕವಾಗುವುದಾದರೆ, ಘಟಜ್ಞಾನವೂ ಆತ್ಯಾಜ್ಞಾನಕ್ಕೆ 


ನಿವರ್ತಕವಾಗಲಿ ಎಂದು ಆಪಾದನೆ... ಆಕಾರ ೩೨೯ 

ಶಶವಿಷಾಣಾದಿಜ್ಞಾನವು ಸವಿಷಯಕವಾಗಿದೆ ಎಂದು ಹೇಳುವ ಮೂಲಕ 

ದೃಶ್ಯತ್ವಹೇತುನಿರಾಕರಣೆಯ ಉಪಸಂಹಾರ... ೩೩೧ 

ಜಡತ್ಪಹೇತುನಿರಾಕರಣೆ ಟ್‌ ಚ್‌ ೩೩೪ 

ಜಡತ್ವ ಎಂದರೆ ಅಪ್ರಕಾಶತ್ವ, ಹಾಗಾಗಿ ಆತ್ಮನಲ್ಲಿ ವ್ಯಭಿಚಾರ 

ಬರುವುದಿಲ್ಲ? ಎಂದು ಶಂಕೆ, ಅದರ ನಿರಾಕರಣೆ ......................... ೩೪೦ 

ಕರ್ತೃಕರ್ಮಭಾವದಿರೋಧ ಬರುವ ಕಾರಣ ಪರರು ಆತ್ಮನಿಗೆ 

ಸ್ವವಿಷಯಪ್ರಕಾಶತ್ವವನ್ನು ಒಪ್ಪುವುದಿಲ್ಲ ಎಂದು ಸಮರ್ಥನೆ................ ೩೪೨ 

ಮೂಲದಲ್ಲಿ “ಕರ್ತೃಕರ್ಮಭಾವದಿರೋಧಾತ್‌' 

ಎಂದು ಹೇಳಿದ್ದು ಆಯುಕ್ತ ಎಂದು ಶಂಕೆ, ಅದರ ನಿರಾಕರಣೆ.............. ೩೪೫ 

ಆತ್ಮಸ್ವರೂಪವಾದ ಜ್ಞಾನವು ಪರವಿಷಯವಾಗಿದೆ ಎಂದು ಶಂಕೆ, 

ಸಂಸರು ರ ರಲ ್ಸಲ್ಸಲ್‌್ಚ್‌್‌್ಹ್ಹ್ಹಚ್ಚಚಚ್ಚ್ಹ್ಹ್ಚ್ಚ್ಚ್ಚ್ಚ್ಚ್ಚ್ಕ,ುರ್ರು ೩೪೯ 

ಆತ್ಮಸ್ತರೂಪವಾದ ಜ್ಞಾನವು ನಿರ್ವಿಷಯ ಎಂಬ ಪಕ್ಷನಿರಾಕರಣೆ............ ೩೫೩ 

ಪರಿಚಿನತಹೇತುನಿರಾಕರಣೆ ರಾ ಲಆಆ೨೨೬೬೨೨೨ ೨೮೬೩ ೩೫೭ 
ಲಷದ 

ಜೀವಬ್ರಹ್ಮರ ಅಭೇದವಿಷಯದಲ್ಲಿ ಪರರು ಉದಾಹರಿಸಿದ 

ಆತ್ಮತ್ವಾನುಮಾನನಿರಾಕರ ರ ೩೬೪ 


xl 


ನಿಖಲನಿಗಮಗೀತಾನಂತಕಲ್ಯಾಣಧರ್ಮಾ- 

ತುಲಮಣೆಗಣಭೂಷೋ ನಿರ್ಭಿದಾನಂತಮೂರ್ತಿಃ ! 
ಅಘಟಿತಘಟನಾಯಾಂ ಶಕ್ತಶಕ್ತಿರ್ವಿಶೇಷಾತ್‌ 

ಅಖಿಲಸುಜನಪಾಲಃ ಪ್ರೀಯತಾಂ ವೇದನಾಥಃ 11111 


ಅದ್ವೆ ಎತಚೆಂದ್ರಿಕಾಛದ್ದತಮೋಹೃತ್ತಾಟನೇ ಪಟು: | 
ಸನ್ಮನಃಪಂಕಜೋಲ್ಲಾನೀ ಜೇಜೀಯಾತ್‌ ದ್ವೆ ಬತೆಭಾಸ್ಕರಃ Wk 


ಕ್ವ ಟೀಕಾಕೃದ್ದಾಗ್ವಿಲಾಸ: ಕ್ವ ಚಾಹಂ ಜಡಧೀಪತಿಃ । 
ತಥಾಪಿ ತತೃಪಾಲೇಶೋ ನ ಕುರ್ಯಾತ್‌ ಕಿಮಲೌಕಿಕಮ್‌ 11111 


ಅನಯಾ ಗ್ರಂಥಕೃತ್ಕಾ ಯತ್ಪುಣ್ಯಂ ಸ್ಯಾತ್ರದಶೇಷತಃ । 
ಗುರುಹೃತ್ನದ್ಧವಾಸಾಯ ಪ್ರಾಣೇಶಾಯಾರ್ಪಯಾಮ್ಯಹಮ್‌॥ ೫॥ 


2 ದ್ರೈತದ್ಯುಮಣಿಕಾರಾಃ - ಹುಲಗೀ ಶ್ರೀನಾಥಾಚಾರ್ಯಾಃ 


ಶ್ರೀಮದಾನಂದತೀರ್ಥಭಗವತ್ಪಾ! ದಾಚಾರ್ಯವಿರಚಿತ 
ತತ್ವೊ ೇೀದ್ಯೊ ಆತ 


ಶ್ರೀಮಜ್ಜಯತೀರ್ಥವಿರಚಿತಟೀಕಾಸಹಿತ 


॥ ಶ್ರೀಪತ್ಯಾತ್ಮತೀರ್ಥಗುರುಭ್ಕೋ ನಮಃ ॥ 


ಅವತಾರಿಕೆ :- ಶ್ರೀಮದಾನಂದತೀರ್ಥಭಗವತ್ಪಾದರ "ತತ್ಟೋದ್ಯೋತ' 
ಗ್ರಂಥಕ್ಕೆ ಟೀಕೆಯನ್ನು ರಚಿಸಲು ಹೊರಟ ಶ್ರೀಮಟ್ಟೇಕಾಕೃತ್ತಾದರು ತಮ್ಮ 
ಟೀಕಾಗ್ರಂಥವು ನಿರ್ವಿಫುವಾಗಿ ಪರಿಸಮಾಷ್ತಿಯಾಗಲಿ ಎಂಬ ಉದ್ದೇಶದಿಂದ, 
ಟೀಕಾಗ್ರಂಥದ ಆದಿಯಲ್ಲಿ "ಸ್ವಾಷ್ಟದೇವತಾನಮಸ್ಕಾರ' ರೂಪವಾದ 
ಮಂಗಲಾಚರಣೆಯನ್ನು ಆಚರಿಸುತ್ತಾ, ತಮ್ಮ ಆ ಮಂಗಲಪದ್ಯದಲ್ಲಿ 'ತಾವು 
ಏನು ಮಾಡಲು ಹೊರಟಿದ್ದೇವೆ' ಎಂಬುದನ್ನು ಪ್ರತಿಜ್ಞೆ ಮಾಡಿ ತಿಳಿಸುತ್ತಾರೆ- 


ಟೀಕಾ ಮಂಗಲಾಚರಣೆ 


ಟೀಕಾ ಃ ವಿಶ್ಲೋತತ್ರಿಸಿತಿದ್ದಂಸಕಾರಣಂ ರಮಣಂ ಶ್ರಿಯಃ । 
5 ಟ್‌ ಛು ದ 


ಅಭಿವಂದ್ಯ ಯಥಾಬೋಧಂ ತತ್ವೋ (ದ್ಯೋತಂ ವಿವೃಣ್ಣಹೇ 1 


ಅರ್ಥ :- ವಿಶ್ವೋತ್ಪತ್ತಿಸ್ಥಿತಿದ್ದಂಸಕಾರಣಂ (ತನ್ನಿಂದ ಭಿನ್ನವಾದ) ಜಗತ್ತಿಗೆ 

ಉತ್ಪತ್ತಿ (ಪರಾಧೀನವಿಶೇಷಾವಾಪ್ತಿ) ಸ್ಥಿತಿ (ಪರಿಪಾಲನ) ಧ್ವಂಸ (ಸಂಹಾರ) 

ಇವುಗಳನ್ನು ಕೊಡುವ, ಶ್ರಿಯಃ ರಮಣಂ ಲಕ್ಷ್ಮೀಪತಿಯಾದ ಪರಮಾತ್ಮನನ್ನು 
ಅಭಿವಂದ್ಯಭಕ್ತಾದ್ಯಂಗಸಹಿತವಾಗಿ ನಮಸ್ಕರಿಸಿ, ಯಥಾಚೋಧಂ ಯಥಾಮತಿ 
ಯಾಗಿ (ಬುದ್ಧಿಮಟ್ಟವನ್ನು ಮೀರದೇ) ಅಂದರೆ- 

೧ ಯಥಾಬೋದಧಂ ಅಸ್ಥದ್ದುದ್ದಿಮನತಿಕ್ರಮ್ಯ ಅಸ್ಥದ್ದುದ್ಧ ತನುಸಾರೇಣೇತಿ ವಾ ಶಿಷ್ಯಬುದ್ಧಿ- 
ಮನತಿಕ್ರಮ್ಯ ತಸ್ಯ ಬೋಧೋ ಯಥಾ ಭವತಿ ತದನುಸಾರೇಣೇಶಿ ವಾ ಮೂಲಕರ್ತೃ- 
ಬೋಧಮನತಿಕ್ರಮ್ಯ ತದಭಿಪ್ರಾಯಾನುಸಾರೇಣೇಶಿ ವಾ ಅರ್ಥ: । 

(ಶ್ರೀರಾಘವೇಂದ್ರ ಸ್ವಾಮಿಗಳವರ ಟಿಪ್ಪಣೀ) 


ತತ್ತೋದ್ಯೋತ 


3: ನಮ್ಮ ಬುದ್ಧಿಯನ್ನು ಮೀರದೇ (ನಮ್ಮ ಬುದ್ದಿಗೆ ಅನುಸಾರವಾಗಿ) 
ರ ಶಿಷ್ಯರ ಬುದ್ಧಿಯನ್ನು ಮೀರದೇ, ಅಂದರ- ಯಾವ ರೀತಿಯಾಗಿ 
ವ್ಯಾಖ್ಯಾನ ಮಾಡಿದರೆ ಅಧ್ಯೇತೃಗಳಿಗೆ ಚೆನ್ನಾಗಿ ಅರ್ಥವಾಗುವುದೋ 
ಆ ರೀತಿಯಾಗಿ ಶಿಷ್ಯರ ಬುದ್ದಿಮಟ್ಟಕ್ಕೆ ಅನುಸಾರವಾಗಿ 
ಸ ಮೂಲಗ್ರಂಥಕಾರರಾದ ಶ್ರೀಮದಾಚಾರ್ಯರ ಬುದ್ಧಿಯನ್ನು ಮೀರದೇ, 
ಅಂದರೆ- ಮೂಲಕಾರರ ಅಭಿಪ್ರಾಯಕ್ಕೆ ಅನುಸಾರವಾಗಿ 
೧ತತ್ವೋದ್ಯೋತಂ ಪರಮಪುರುಷತತ್ವದ (ಭಗವಂತನ) ಉದ್ಯೋತವು 
ಯಥಾರ್ಥಜ್ಞಾನವು ಯಾವ ಗ್ರಂಥದಿಂದ ಉಂಟಾಗುವುದೋ ಅಥವಾ ಪರಮ 
ಪುರುಷತತ್ತವು ಉತ್ಕೃಷ್ಟವಾಗಿ ಯಾವ ಗ್ರಂಥದಿಂದ ತಿಳಿಸಲ್ಪಡುತ್ತದೆಯೋ 
ಅಂತಹ 'ತತ್ತೋದೊ? ತ'ಗ ಸ0ಥವನ್ನು ವಿವ, ೃಣ್ಣಹೇ ವಿವರಿಸುತ್ತೇವೆ, ವ್ಯಾಖ್ಯಾನ 
ಮಾಡುತ್ತೇವೆ. 
ಶ್ರೀರಾಘವೇಂದ್ರಸ್ವಾಮಿಗಳವರ ವ್ಯಾಖ್ಯಾನ ವಿಶೇಷವಿಚಾರಗಳು 


ವಿಶ್ವ ಎಂದೇಕೆ ? 


ಆಚಾರ್ಯರ ಮೂಲಗ್ರಂಥದ ಮಂಗಳಶ್ಲೋಕದಲ್ಲಿ'"ನಿತ್ಯಾತಾದೃ ಶಚಿಚ್ಛೇತ್ಯ 
-ಯಂತಾ'' ಎನ್ನುವಲ್ಲಿ ಚಿಚ್ಚೇತ್ಯಪದದಿಂದ ಕೆಲವು ಚೇತನ-ಅಚೇತನಗಳನ್ನು 
ಮಾತ್ರ ಸ್ವೀಕರಿಸುವುದಲ್ಲ. ಕಿಂತು ಎಲ್ಲ ಚೇತನ-ಅಚೇತನಗಳನ್ನೂ ತೆಗೆದು 
ಕೊಳ್ಳಬೇಕು. ಹಾಗಾದರೆ ಭಗವಂತನೂ ಚೇತನನಾದ್ದರಿಂದ ಚೇತನಪದದಿಂದ 
ಇತರ ಚೇತನರನ್ನು ತೆಗೆದುಕೊಳ್ಳುವಂತೆ ಭಗವಂತನನ್ನೂ ತೆಗೆದುಕೊಳ್ಳ- 
ಬೇಕಾಗುತ್ತದೆ. ಆದರೆ ಭಗವಂತ ಇತರ ಚೇತನರಿಗೆ ಉತ್ಪತ್ಯಾದಿಗಳನ್ನು 
ಕೊಡುವುದು ಸಂಭಾವಿತವಾದರೂ ತನಗೆ ತಾನೇ ಉತ್ಪತ್ಕಾದಿಗಳನ್ನು 
ಕೊಡುವುದು ಅಸಂಭಾವಿತ. ಹಾಗೆ ಅರ್ಥ ಹೇಳಿದರೆ ಬಾಧಿತವಾಗುತ್ತದೆ. 
ಅದಕ್ಕೋಸ್ಕರವಾಗಿ (ಬಾಧಪರಿಹಾರಕ್ಕಾಗಿ) ಮೂಲದಲ್ಲಿರುವ ಚಿತ್‌ಪದದಿಂದ 
ತನ್ನನ್ನು ಬಿಟ್ಟು ಇತರ ಎಲ್ಲ ಚೇತನರನ್ನೂ ತೆಗೆದುಕೊಳ್ಳಬೇಕು ಎಂಬುದನ್ನು 
ಸೂಚಿಸುವುದಕ್ಕಾಗಿ ಶ್ರೀಮಟ್ಟೇಕಾಕೃತ್ತಾದರು ತಮ್ಮ ಮಂಗಳಶ್ಲೋಕದಲ್ಲಿ 
"ವಿಶ್ವೋತ್ಪತ್ತಿಸ್ಥಿತಿದ್ದಂಸಕಾರಣಂ'' ಎಂಬುದಾಗಿ “ವಿಶ್ವ' ಎಂದು ಹೇಳಿದ್ದಾರೆ. 


೧. ತತ್ವಸ್ಯ ಪರಮಪುರುಷಾಖ್ಯಸ್ಥ ಉದ್ಯೋತಃ ಯಥಾರ್ಥಜಾನಂ ಭವತ್ಯಸ್ಥಾದಿತಿ ವ್ಯಧಿಕರಣ 
ಬಹುವ್ರೀಹಿಃ । ಅಥವಾ ತತ್ಪಮುದ್ಯೋತ್ಯತೇ ಉತ್ಕರ್ಷೇಣ ಜ್ಞಾಪ್ಯತೇತನೇನೇತ್ಯನ್ನರ್ಥ- 
ಸಂಜೇತ್ಯಾಹು: I -(ಶ್ರೀವೇದೇಶತೀರ್ಥರ ಟಿಪ್ಪಣೇ) 


ಟೀಕಾ ಮಂಗಲಾಚರಣೆ 
ಉತ್ತತ್ತಿ - ಸ್ಥಿತ್ಕಾದಿಗಳೂ ವಿವಕ್ಸಿತ 
ಆಚಾರ್ಯರು ತಮ್ಮ ಮೂಲದಲ್ಲಿ ""ನಿತ್ಯಾತಾದೃಶಚಿಚ್ಚೇತ್ಯಯಂತಾ'' 
ಎಂಬುದಾಗಿ ಜಗತ್ತಿನ ನಿಯಮನವನ್ನು ಮಾತ್ರ ಹೇಳಿದ್ದಾರೆ (ಉತ್ಪತ್ಕಾದಿಗಳನ್ನು 
ಹೇಳಿಲ್ಲ) ಎಂದು ತಿಳಿಯಬೇಡಿ. ""ಯಂತಾ'' ಎಂಬುದಾಗಿ ಹೇಳಿದ ನಿಯಮನವು 
ಉಪಲಕಣವಾಗಿದೆ. ಅಲ್ಲಿ ಉಪಲಕಣತೇನ ಉತತಿಿ-ಸಿತ್ತಾದಿಗಳನೂ 
ಬಿ ಜದ. ಎರಿ ಅತೆ “A 
ಇಟ್ಟುಕೊಳ್ಳಬೇಕು ಎಂದು ಸಷಪಡಿಸಲು '"ವಿಶ್ಲೋತತ್ತಿಸಿತಿಧಂಸಕಾರಣಂ'' 
we ವಜ“ "ವ 
ಎಂಬುದಾಗಿ ಉತ್ಪತ್ಕಾದಿಗಳನ್ನೂ ಹೇಳಿದರು ಶ್ರೀಮಟ್ಟೀಕಾಕೃತ್ಪಾದರು. 


ಸೃಷ್ಟಾ ದಿ ನಾಲ್ಕನ್ನು ಮಾತ್ರ ಏಕೆ ಹೇಳಿದರು ? 

ಪ್ರ : ಭಗವಂತ ಜಗತ್ತಿಗೆ ಸೃಷ್ಟಿ-ಸ್ಥಿತಿ-ಲಯ-ನಿಯಮನ-ಜ್ಞಾನ-ಅಜ್ಞಾನ- 
ಬಂಧ-ಮೋಕ್ಸ ಈ ಎಂಟನ್ನೂ ಕೊಡುತ್ತಾನಾದ್ದರಿಂದ ಆಚಾರ್ಯರು ಹಾಗೂ 
ಟೀಕಾಕೃತ್ಟಾದರು ಎಂಟನ್ನೂ ಹೇಳಬೇಕಿತ್ತು ಇ? ಆದರೆ - "“ನಿತ್ಯಾತಾದೃಶಚಿಚ್ಚೇತ್ಯ- 
ಯಂತಾ'' ಎಂಬುದಾಗಿ ಆಚಾರ್ಯರು ನಿಯಮನವನ್ನು ಹೇಳಿದರೆ, 
""ವಿಶ್ವೋತ್ಪತ್ತಿಸ್ಥಿತಿದ್ದಂಸಕಾರಣಂ'' ಎಂಬುದಾಗಿ ಟೀಕಾರಾಯರು ಸೃಷ್ಟಿ-ಸ್ಥಿತಿ- 


ಲ ಛಿ 
ಲಯ ಮೂರನ್ನು ಹೇಳಿದ್ದಾರೆ. ಎರಡನ್ನೂ ಸೇರಿಸಿದರೆ ಒಟ್ಟು ಸೃಷ್ಟಿ-ಸ್ಥಿತಿ-ಲಯ 


ನಿಯಮನ ನಾಲ್ಕನ್ನು ಮಾತ್ರ ಹೇಳಿದಂತಾಯಿತು. ಉಳಿದ ನಾಲ್ಕನ್ನು ಏಕೆ 
ಹೇಳಲಿಲ್ಲ 9 


ಉ : ನಿಜವೇ. ದೇವರು ಎಂಟನ್ನೂ ಕೊಡುವವನೇ. ಆದರೆ ಆ ಎಂಟರಲ್ಲಿ 
ಸೃಷ್ಟಿ-ಸ್ಥಿತಿ-ಲಯ-ನಿಯಮನ ಈ ನಾಲ್ಕು ಮಾತ್ರ ಸಕಲಜಗತ್ತಿಗೆ ಸಂಬಂಧಿ 
ಸಿದ್ದಾದ್ದರಿಂದ ಸೃಷ್ಟಾ್ಯದಿ ಚತುಷ್ಪಯವನ್ನು ಮಾತ್ರ ಸ್ವೀಕರಿಸಿದ್ದಾರೆ. ಎಲ್ಲರಿಗೂ 

ಎಂ ಲ ಟರೆ ps) ದ "ಡೆ aN ಗು 
ಎಂಟೂ ಸಂಬಂಧಿಸಿಲ್ಲವಾದ್ದರಿಂದ (ಜ್ಞಾನ-ಅಜ್ಞಾನ-ಬಂಧ-ಮೋಕ್ಸ ಇವು ಸಕಲ 
ಜಗತ್ತಿಗೂ ಅನ್ವಯಿಸದ ಕಾರಣ) ಎಂಟನ್ನೂ ಇಲ್ಲಿ ಸ್ವೀಕರಿಸಿಲ್ಲ ಎಂದು ಭಾವ. 


ವಿವೃಣ್ಣಹೇ ಬಹುವಚನ ಏಕೆ? 


ಪ್ರಃ ತತ್ತೋದ್ಯೋತಕ್ಕೆ ಟೀಕೆಯನ್ನು ರಚಿಸಲು ಹೊರಟ ಟೀಕಾಕೃತ್ಟಾದರು 
ಒಬ್ಬರೇ ಇರುವ ಕಾರಣ ""ವಿವೃಣ್ಣೇ'' ಎಂಬುದಾಗಿ ಏಕವಚನಪ್ರಯೋಗ 
ಮಾಡಬೇಕಿತ್ತು. ''ವಿವೃಣ್ಣಹೇ'' ಎಂದು ಬಹುವಚನ ಏಕೆ ? 


CG ತತ್ನೋದ್ಯೋತ 
ಉ ನಿಜವೇ. ವ್ಯಾಖ್ಯಾನಕಾರರು ಒಬ್ಬರೇ ಇರುವುದು ಸತ್ಯವೇ. ಆದರೆ 
ತಾವು ಪರಮಹಂಸಪೀಠಾಧಿಪತಿಗಳಾದ ಕಾರಣ ""ನಾವು ವ್ಯಾಖ್ಯಾನ 
ಮಾಡುತ್ತೇವೆ'' ಎಂಬುದಾಗಿ ಗೌರವದಿಂದ (ಸನ್ನ್ಯಾಸಾಶ್ರಮದ ಮೇಲಿನ 
ಗೌರವದಿಂದ) ಬಹುವಚನ ಪ್ರಯೋಗ ಮಾಡಿದ್ದಾರೆ ಎಂದು ಭಾವ. 


ವಿವೃಣ್ಮಹೇ ಆತ್ಮನೇಪದ ಏಕೆ? 


ಪ್ರ ಃ ಸರಿ. ಬಹುವಚನಪ್ರಯೋಗ ಉಪಪನ್ನವಾದರೂ ಟೀಕಾಕೃತ್ತಾದರು 
'ವಿವಣುಮಃ'' ಎಂಬುದಾಗಿ ಪರಸ್ಮೈ ಪದಪ್ರಯೋಗ ಮಾಡಬಹುದಿತ್ತು. 
"ವಿವೃಣ್ಮಹೇ'' ಎಂಬುದಾಗಿ ಆತ್ಮನೇಪದಪ್ರಯೋಗ ಏಕೆ ಮಾಡಿದರು ? 


[3 


ಮು 
"'ವಿವೃ 
"`ವಿವೃ 
ಉಃ ""ಸ್ವರಿತಇಾತಃ ಕರ್ತ ಭಿಪ್ರಾಯೇ ಕ್ರಿಯಾಫಲೇ'' (ಪಾ.ಸೂ ೧-೩-೭೨) 
"ಸ್ವರಿತೇಶೋ ಇತಶ್ಚ ಧಾತೋರಾತ್ಮನೇಪದಂ ಸ್ಯಾತ್‌ ಕರ್ತೃಗಾಮಿನಿ 
ಕ್ರಿಯಾಫಲೇ' ಎಂಬುದಾಗಿ ವ್ಯಾಕರಣಸೂತ್ರ ಹೇಳುವಂತೆ ಕ್ರಿಯಾಫಲವು 
ಕರ್ತೃಗಾಮಿಯಾದಾಗ ಆತ್ಮನೇಪದ ಬರುತ್ತದೆ. ಪ್ರಕೃತ ವ್ಯಾಖ್ಯಾನರೂಪವಾದ 
ಕ್ರಿಯಾ, ಅದರ ಫಲ ಪ್ರೀತಿ ಅನುಗ್ರಹ. (ವ್ಯಾಖ್ಯಾನ ಮಾಡುವುದರಿಂದ 
ಮೂಲಗ್ರಂಥಕರ್ತೃಗಳಾದ ಆಚಾರ್ಯರ ಪ್ರೀತಿ ಹಾಗೂ ಗೃಂಥಪ್ರತಿಪಾದ್ಯ 
ಭಗವಂತನ ಪ್ರೀತಿ ಅನುಗ್ರಹ ಉಂಟಾಗುತ್ತದೆ.) ಅಂತಹ ಕ್ರಿಯಾಫಲ, 
ವ್ಯಾಖ್ಯಾನಫಲ, ಪ್ರೀತಿ ಅನುಗ್ರಹ ಆತ್ಮಗಾಮಿಯಾಗಿದೆ (ನಮ್ಮಲ್ಲಿ 
ಉಂಟಾಗುತ್ತದೆ) ಎಂಬುದನ್ನು ತಿಳಿಸುವುದಕ್ಕಾಗಿ "ವಿವೃಣ್ಣಹೇ' ಎಂದು 
ಆತ್ಮನೇಪದವನ್ನು ಪ್ರಯೋಗಿಸಿದ್ದಾರೆ ಟೀಕಾಕೃತ್ತಾದರು ಎಂದು ಭಾವ. 

ಶ್ರೀವೇದೇಶತೀರ್ಥರ ವ್ಯಾಖ್ಯಾನವಿಶೇಷಗಳು 

ಸ್ಥಿತಿಶಬ್ದವನ್ನು ಮೊದಲು ಹೇಗೆ ಪ್ರಯೋಗಿಸಿದರು ? 

ಪ್ರ : ದ್ವಂದ್ವಸಮಾಸವನ್ನು ಹೇಳುವ ಪ್ರಕರಣದಲ್ಲಿ "ಅಲ್ಬಾಚ್‌ತರಮ್‌' 
ಎಂಬ ಸೂತ್ರವು ದ್ವಂದೃಸಮಾಸದಲ್ಲಿ ಅಲ್ಪ ಸ್ವರಗಳುಳ್ಳ (ಕಡಿಮೆ ಸ್ವರ ಉಳ್ಳ) 
ಶಬ್ದವನ್ನು ಮೊದಲು ಪ್ರಯೋಗಿಸಬೇಕು (ಹೆಚ್ಚು ಸ್ವರಗಳುಳ್ಳ ಶಬ್ದವನ್ನು 
ಅನಂತರ ಪ್ರಯೋಗಿಸಬೇಕು) ಎಂಬುದಾಗಿ ಹೇಳಿದ್ದಾರೆ. ಆ ಪ್ರಕಾರ 
ಪ್ರಕೃತದಲ್ಲಿ ಉತ್ಪತ್ತಿ-ಸ್ಥಿತಿ ಎಂಬ ಎರಡು ಶಬ್ದಗಳಲ್ಲಿ ಸ್ಥಿತಿ ಎಂಬ ಶಬ್ದದಲ್ಲಿ 
ಕಡಿಮೆ ಸ್ವರಗಳಿದ್ದು, ಉತ್ಪತ್ತಿ ಎಂಬ ಶಬ್ದದಲ್ಲಿ ಬಹಳ ಸ್ವರಗಳಿವೆ. ಹಾಗಾಗಿ 
ಉತ್ಪತ್ತಿ ಶಬ್ದಕ್ಕಿಂತಲೂ ಮೊದಲು ಸ್ಥಿತಿ ಶಬ್ದವನ್ನು ಪ್ರಯೋಗಿಸಬೇಕಿತ್ತು ? 


ಟೀಕಾ ಮಂಗಲಾಚರಣೆ 
ಅನ್ನುವುದಕ್ಕಾ ಗಿಯೇ - 


"“ವಿಶ್ವಸ್ಥಿತಿಪ್ರಲಯಸರ್ಗಮಹಾವಿಭೂತಿ 
ವೃತ್ತಿಪ್ರಕಾಶನಿಯಮಾವೃತಿ ಬಂಧಮೋಕ್ಷಾಃ ।'' 
ಎಂಬುದಾಗಿ ಶ್ರೀಮದಾಚಾರ್ಯರೂ ಸಹ ದ್ವಾದಶಸ್ತೋತ್ರದಲ್ಲಿ ಸ್ಥಿತಿ 
ಶಬ್ದವನ್ನೇ ಮೊದಲು ಪ್ರಯೋಗಿಸಿದ್ದಾರೆ. ಅಂದಮೇಲೆ ಟೀಕಾಕೃತ್ಟಾದರು- 
"ವಿಶ್ವೋತ್ಪತ್ತಿಸ್ಥಿತಿದ್ದಂಸಕಾರಣಂ' ಎಂಬುದಾಗಿ ಉತ್ಪತ್ತಿಶಬ್ದವನ್ನು ಮೊದಲು ಹೇಗೆ 
ಪ್ರಯೋಗಿಸಿದರು ? 


ಉ 5 ನಿಜವೇ. ಕಡಿಮ ಸ್ವರಗಳುಳ್ಳ ಕಾರಣ ಸ್ಥಿತಿಶಬ್ದವನ್ನೇ ಮೊದಲು 
ಪ್ರಯೋಗಿಸಬೇಕು ಎನ್ನುವುದು ಸತ್ಯವೇ. ಆದರೂ ಅದೇ "ಅಲ್ಪಾಚ್‌ತರಮ್‌' 
ಎಂಬ ಸೂತ್ರವನ್ನು ವ್ಯಾಖ್ಯಾನಿಸುವಾಗ "“ಅಭ್ಯರ್ಹಿತಂ ಚ'' ಎಂಬುದಾಗಿ 
ವಾರ್ತಿಕದಲ್ಲಿ ಅಭ್ಯರ್ಹಿತವಾದದ್ದನ್ನು ಮೊದಲು ಹೇಳಬೇಕು ಎಂದು 
ಹೇಳಿದ್ದಾರೆ. ಪ್ರಕೃತದಲ್ಲಿ ಹುಟ್ಟಿದವನಿಗೇನೇ ಸ್ಲಿತ್ಯಾದಿಗಳು ಸಂಭಾವಿತವಾದ 
ಕಾರಣ, ಸ್ಥಿತಿಯನ್ನು ಕುರಿತು ಉತ್ಪತ್ತಿಯು ಉಪಜೀವ್ಯವಾಗಿದೆ. ಉಪಜೀವ್ಯ- 
ವಾದ್ದರಿಂದ ಅಭ್ಯರ್ಹಿತವಾಗಿದೆ. ಹೀಗೆ ಉತ್ಪತ್ತಿಯು ಅಭ್ಯರ್ಹಿತವಾದ್ದರಿಂದ 
ವಾರ್ತಿಕಾನುಸಾರವಾಗಿ ಉತ್ಪತ್ತಿಶಬ್ದವನ್ನು ಮೊದಲು ಪ್ರಯೋಗಿಸಿದ್ದು 
ಸಮಂಜಸವೇ ಆಗಿದೆ ಎಂದು ಭಾವ. 


ಜಗಜ್ಜನ್ಮಾದಿಕರ್ತೃತ್ವ- ಶ್ರೀಪತಿತ್ವ ಎರಡು ವಿಶೇಷಣಗಳೇಕೆ ? 
ಪ್ರ. ಶ್ರೀಮಟ್ಟೀಕಾಕೃತ್ಟಾದರು ಮಂಗಳಶ್ಲೋಕದಲ್ಲಿ 
““ವಿಶ್ಲೋತತ್ತಿಸಿತಿಧಂಸಕಾರಣಂ ರಮಣಂ ಶ್ರಿಯಃ ॥'' 
5 ಖ್‌ಛು ವ 


ಎಂಬುದಾಗಿ ಭಗವಂತನಿಗೆ ಜಗಜ್ಜನ್ಮಾದಿಕರ್ತೃತ್ವ-ಶ್ರೀಪತಿತ್ವ ಎಂಬ ಎರಡು 
ವಿಶೇಷಣಗಳನ್ನು ಏಕೆ ನೀಡಿದ್ದಾರೆ 7 ಅಂದರೆ ಈ ಎರಡು ವಿಶೇಷಣಗಳನ್ನು 
ಕೊಡುವುದರ ಹಿನ್ನೆಲೆಯಲ್ಲಿ ಏನು ಉದ್ದೇಶವಿದೆ 9 


ಉ : ಈ ತತ್ವೋದ್ಯೋತಗ್ರಂಥದಲ್ಲಿ ಮುಕ್ತಜೀವರಿಗೂ ಈಶ್ವರನಿಗೂ 
ಭೇದವನ್ನು ಸಮರ್ಥಿಸುತ್ತಾರೆ. ಭೇದಜ್ಞಾನವು ವ್ಯಾವರ್ತಕಧರ್ಮಜ್ಞಾನಸಾಧ್ಯ- 
ವಾಗಿದೆ. ಅಂದರೆ- ವ್ಯಾವರ್ತಕಧರ್ಮಗಳನ್ನು ಹೇಳಿದರೆ ಭೇದಜ್ಞಾನವು 
ಸುಲಭವಾಗಿ ಉಂಟಾಗುತ್ತದೆ. ಪ್ರಕೃತದಲ್ಲಿ ಮುಕ್ತ-ಈಶ್ವರರಲ್ಲಿ ಭೇದಜ್ಞಾನ 


Cw ತತ್ವೋದ್ಯೋತ 
ಆಗಬೇಕಾದರೆ ವ್ಯಾವರ್ತಕಧರ್ಮಗಳನ್ನು ಹೇಳಬೇಕು. ಹಾಗಾಗಿ ಟೀಕಾಕೃತ್ಟಾದರು 
ಮಂಗಳಶ್ಲೋಕದಲ್ಲಿ- ೧) ಜಗಜ್ಜನ್ಮಾದಿಕರ್ತೃತ್ವ ೨) ಶ್ರೀಪತಿತ್ವ ಎಂಬ ಎರಡು 
ಧರ್ಮಗಳನ್ನು ವ್ಯಾವರ್ತಕಧರ್ಮವಾಗಿ ಹೇಳಿದ್ದಾರೆ. ಮುಕ್ತರಲ್ಲಿ 
ಜಗಜ್ಜನ್ಮಾದಿಕರ್ತೃತ್ವ ಇಲ್ಲ ಎಂಬ ವಿಚಾರವನ್ನು 


ಓಂ ಜಗದ್ವಾ ;ಪಾರವರ್ಜಮ್‌ ಓಂ 


ಎಂಬ ಸೂತ್ರದಲ್ಲಿ ಬಾದರಾಯಣರೇ ಸ್ಪಷ್ಟವಾಗಿ ನಿರೂಪಿಸಿದ್ದಾರೆ. 
ಅದರಂತೆ ಶ್ರೀಪತಿತ್ಸವೂ ಸಹ ಮುಕ್ತರಲ್ಲಿ ಇಲ್ಲ. 


ಅಸಾಧಾರಣಧರ್ಮವಾಗಿದೆ ಎನ್ನುವುದು 
““ಮಮ ಯೋನಿರಪ್ಪು ಅಂತಃಸಮುದ್ರೇ' 


ಇತ್ಯಾದಿ ಶ್ರುತಿಪ್ರಸಿದ್ಧವಾಗಿದೆ. ಈ ರೀತಿಯಾಗಿ ಮುಕ್ತ-ಈಶ್ವರರಲ್ಲಿ 
ಭೇದಜ್ಞಾನ ಮಾಡಿಸುವುದಕ್ಕಾಗಿ ಜಗಜ್ಜನ್ಮಾದಿಕರ್ತೃತ್ವ ಹಾಗೂ ಶ್ರೀಪತಿತ್ವ ಎಂಬ 
ಎರಡು ಧರ್ಮಗಳನ್ನು ವ್ಯಾವರ್ತಕಧರ್ಮಗಳಾಗಿ ಹೇಳಿದ್ದಾರೆ ಎಂದು 
ಅಭಿಪ್ರಾಯ. 


ಅವಕಾರಿಕಾ :- ಗ್ರಂಥಕ್ಕೆ ಅನಿವಾರ್ಯವಾಗಿ ಇರಲೇಬೇಕಾದ ಅನುಬಂಧ- 
ಚತುಷ್ಟಯವು (ಅಧಿಕಾರಿ-ವಿಷಯ-ಪ್ರ ಯೋಜನ-ಸಂಬಂಧಗಳು) ಇಲ್ಲ- 
ವಾದ್ದರಿಂದ ಶ್ರೀಮದಾಚಾರ್ಯರ ತತ್ವೋದ್ಯೋತಗ್ರಂಥವು ಅನಾರಂಭಣೀಯ 
-ವಾಗಿದೆ ಎಂಬುದಾಗಿ ಶಂಕೆ ಬಂದರೆ, ಆ ಶಂಕೆಯನ್ನು ನಿರಾಕರಿಸುವವರಾಗಿ 
(ಅನುಬಂಧಚತುಷ್ಟಯವನ್ನು ತೋರಿಸುವವರಾಗಿ) ಆಚಾರ್ಯರ 
ಮೂಲಗ್ರಂಥದ ಮಂಗಳಶ್ಲೋಕಕ್ಕೆ ಅವತಾರಿಕೆ ನೀಡುತ್ತಾರೆ ಃ- 


ಗ್ರಂಥಾವತರಣಿಕೆ 


ಟೀಕಾ :- ಇಹ ಅವಿದ್ಯಾತಿಮಿರನಿರಂತರೇ ಸಂಸಾರಕಾಂತಾರೇ ಪರಿಖನ್ನಾನಾ- 
ಮಲ್ಟಾಶ್ಮಿರಸುಖಖದ್ಯೋತಿಕಾಸು ದ್ಯೋತಮಾನಾಸ್ವಪಿ ಮನಃಪ್ರಸಾದಮನಾಸಾ- 
ದಯತಾಮಧಿಕಾರಿಣಾಮನಂತಾನಂದನಿದಾನಸ್ಯ ಪರಮಪುರುಷತತ್ಟೋದ್ಯೋತಸ್ಯ 
ಸಿದ್ಧಯೇ ಸಮೀಹಮಾನೋ ಭಗವಾನಾಚಾರ್ಯಸೂರ್ಯಃ ಸ್ವಯಮಂತರಾಯ- 
ವಿಧುರೋತಪಿ ನಿರಂತರಾಯಪ್ರಾರಿಪ್ಲಿತಪರಿಸಮಾಪ್ತ್ಯಾದೇರಂಗಮಿಷ್ಟದೇವತಾಭಿ- 
ಪೂಜನಂ ಶಿಷ್ಯಾನ್‌ ಗ್ರಾ ಹಯಿತುಂ ಪ್ರಕರಣಾದೌ ನಿಬದ್ದಾತಿ । 


ಗ್ರಂಥಾವತರಣಿಕೆ 


ಅನುವಾದ: ಅಧಿಕಾರಿ- ಅನಧಿಕಾರಿವರ್ಗದಲ್ಲಿ ಅಜ್ಞಾನ ಎಂಬ ಅಂಧಕಾರ- 
ದಿಂದ ನಿಬಿಡವಾದ, ದುರ್ಗಮವಾದ ಮಾರ್ಗಉಳ್ಳ ಅರಣ್ಯದಲ್ಲಿ 
(ಸಂಚರಿಸುತ್ತಾ) ದುಃಖತರಾದ, ಅತ್ಯಲ್ಲವಾದ ಅಶಾಶ್ಚತವಾದ ವೈಷಯಿಕ 
ಸುಖವೆಂಬ ಖದ್ಯೋತಿಕಾಗಳು (ದೀಪದ ಹುಳಗಳು) ಪ್ರಕಾಶಿಸುತ್ತಿದ್ದರೂ ಸಹ 
ಮನಃಪ್ರಸಾದವನ್ನು ಹೊಂದದ ಅಧಿಕಾರಿಗಳಿಗೆ ಅನಂತಕಾಲೀನ 
ಸ್ವರೂಪಾನಂದಾನುಭವಕ್ಕೆ ಕಾರಣವಾದ, ಪರಮಪುರುಷತತ್ತದ (ಪರಮಾತ್ಮನ) 
ಜ್ಞಾನವನ್ನು ಮಾಡಿಸುವುದಕ್ಕಾಗಿ ಪ್ರವೃತ್ತರಾದ, ಪರಮಪೂಜ್ಯರಾದ, 
ಶ್ರೀಮದಾಚಾರ್ಯರೆಂಬ ಸೂರ್ಯರು ತಾವು ವಿಘ್ನರಹಿತರಾದರೂ ಕೂಡ, 
ತಾವು ರಚಿಸಲು ಹೊರಟ 'ತತ್ವೋದ್ಯೋತ' ಗ್ರಂಥದ ನಿರ್ವಿಘುಪರಿಸಮಾಪ್ತಿ - 
ಪ್ರಚಯಗಳಿಗೆ ಅಂಗವಾದ, ಇಷ್ಟದೇವತಾನಮನರೂಪವಾದ ಮಂಗಳಾಚರಣೆ- 
ಯನ್ನು ಮನಸ್ಸಿನಲ್ಲಿಯೇ ಮಾಡಿಕೊಂಡು ಅಸನ್ನಿಹಿತರಾದ ಶಿಷ್ಯರಿಗೆ ಶಿಕ್ಷಣ 
ಕೊಡುವುದಕ್ಕಾಗಿ ಗ್ರಂಥದ ಪ್ರಾರಂಭದಲ್ಲಿ ಮಂಗಳಶ್ಲೋಕವನ್ನು ನಿಬಂಧನ 
ಮಾಡುತ್ತಾರೆ. 


ವಿವರಣೆ : ಶ್ರೀಮದಾಚಾರ್ಯರು ತತ್ತೋದ್ಯೋತ ಗ್ರಂಥವನ್ನು ಯಾಕೆ 
ರಚಿಸಲು ಹೊರಟಿದ್ದಾರೆ ? ಎಂಬುದಾಗಿ ತಿಳಿಸಲು ಹೊರಟ ಶ್ರೀಮಟ್ಟೀಕಾ- 
ಕೃತ್ತಾದರು ನಮ್ಮ ಪರಿಸ್ಥಿತಿಯನ್ನು ಉತ್ತಮ ಉದಾಹರಣೆ ಮೂಲಕ 
ನಿರೂಪಿಸುತ್ತಿದ್ದಾರೆ. 

ಬಹಳ ಗಾಢವಾದ ಅಂಧಕಾರದಿಂದ ಕೂಡಿದ, ಅಂತೆಯೇ ದುರ್ಗಮವಾದ 
ದಾರಿಗಳುಳ್ಳ ದೊಡ್ಡ ಅರಣ್ಯದಲ್ಲಿ ಸಂಚರಿಸುವಾಗ ನಾವು ಬಹಳ ದುಃಖಿತ- 
ರಾಗಿರುತ್ತೇವೆ. ಅಲ್ಲಲ್ಲಿ ಅಲ್ಲಲ್ಲಿ ದೀಪದ ಹುಳಗಳು ಓಡಾಡುತ್ತಿದ್ದರೂ (ದೀಪದ 
ಹುಳಗಳ ಅತ್ಯಲ್ಪ ಬೆಳಕು ನಮ್ಮ ಸಂಚಾರಕ್ಕೆ ಏನೂ ಉಪಯೋಗ ಬೀಳದ 
ಕಾರಣ) ಅದರಿಂದ ಮನಸ್ಸಿಗೆ ಸಮಾಧಾನ ಆಗುವುದಿಲ್ಲ. ಅಂತಹ ಪರಿಸ್ಥಿತಿಯಲ್ಲಿ 
ನಮಗೆ ಸೂರ್ಯನೇ ಉದಯಿಸಬೇಕು. 


ಅದರಂತ ಪ್ರಕೃತ ಸಂಸಾರವೇ ಒಂದು ದೊಡ್ಡ ಅರಣ್ಯ. ಅದು ಅಜ್ಞಾನ 
ಎಂಬ ನಿಬಿಡವಾದ ಅಂಧಕಾರದಿಂದ ಕೂಡಿದ್ದು, ಬಹಳ ದುರ್ಗಮವಾಗಿದೆ. 
ಇಂತಹ ಸಂಸಾರವೆಂಬ ಗಹನಾರಣ್ಯದಲ್ಲಿ ಇರುವ ನಾವು ಬಹಳ ದುಃಖಿತ- 
ರಾಗಿದ್ದೇವೆ. ಸಂಸಾರದಲ್ಲಿ ಆಗಾಗ ಆಗಾಗ ವೈಷಯಿಕ ಸುಖಗಳನ್ನು 
ಅನುಭವಿಸುತ್ತೇವೆಯಾದರೂ, ಆ ವೈಷಯಿಕಸುಖವು ಅತ್ಯಲ್ಪ ಹಾಗೂ 


ತತ್ತೋದ್ಯೋತ 
ಅಶಾಶ್ವತವಾದ್ದರಿಂದ ಅದರಿಂದ ನಮ್ಮ ಮನಸ್ಸಿಗೆ ಸಮಾಧಾನ ಆಗುವುದಿಲ್ಲ. 
ಇಂತಹ ಸಂಸಾರವೆಂಬ ಗಹನಾರಣ್ಯದಲ್ಲಿ ಸಿಕ್ಕು ದುಃಖತರಾದ ನಮಗೆ 
ಸೂರ್ಯೋದಯವೇ  ಆವಶ್ಯಕವಾದ್ದರಿಂದ  ಶ್ರೀಮದಾಚಾರ್ಯರೆಂಬ 
ಸೂರ್ಯರು ಅವತರಿಸಿದ್ದಾರೆ. ವೈಷಯಕಸುಖದಿಂದ ತೃಪ್ರರಾಗದ ನಮಗೆ 
ಅನಂತಕಾಲೀನ ಸ್ವರೂಪಸುಖವನ್ನು (ಮೋಕ್ಟವನ್ನು) ಕೊಡಲು ಉದ್ಯುಕ್ತರಾಗಿ, 
ಅದಕ್ಕೆ ಕಾರಣವಾದ ಪರಮಾತ್ಮನ ಜ್ಞಾನವನ್ನು ಮಾಡಿಸುವುದಕ್ಕಾಗಿ 
ತತ್ತ್ವೋದ್ಯೋತ ಗ್ರಂಥವನ್ನು ರಚಿಸುತ್ತಿದ್ದಾರೆ ಎಂದು ಆಶಯ. 
- ವ್ಯಾಖ್ಯಾನ ವಿಶೇಷಗಳು :- 

ಮಂಗಳಾಚರಣೆಯ ಕೃತ್ಯ 

ಪ್ರ: ಮಂಗಳಾಚರಣೆ ಮಾಡುವ ಉದ್ದೇಶವೇನು ? ತಾವು ಬರೆಯಲು 
ಹೊರಟ ಗ್ರಂಥವು ನಿರ್ವಿಘುವಾಗಿ ಪರಿಸಮಾಪ್ತಿ ಆಗುವುದಕ್ಕಾಗಿ ಮಂಗಳಾಚರಣೆ 
ಅನುಷ್ಠೇಯವಾಗಿದೆ. ಆದರೆ ಇದು ವಿಘ್ನ ಉಳ್ಳ ಇತರರಿಗೆ ಅನ್ಹಯಿಸುತ್ತದೆ- 
ಯಾದರೂ, ಶ್ರೀಮದಾಚಾರ್ಯರಿಗೆ ಅನ್ವಯಿಸುವುದಿಲ್ಲ... ಕಾರಣ 
ಶ್ರೀಮದಾಚಾರ್ಯರಿಗೆವಿಘ್ನಗಳೇ ಇಲ್ಲ. ವಿಘ್ನರಹಿತರಾದಶ್ರೀಮದಾಚಾರ್ಯರಿಗೆ 
ಗ್ರಂಥದ ಸಮಾಪ್ತಿ ಎನ್ನುವುದು ಅನ್ಯ ಥಾಸಿದ್ದವಾಗಿದೆ. ಮಂಗಳಾಚರಣೆ 
ಮಾಡದೇ ಇದ್ದರೂ ಗ್ರಂಥಸಮಾಪ್ತಿ ಆಗೇ ಆಗುತ್ತದೆ. ವಿಫುಪರಿಹಾರಕ್ಕಾಗಿ 
ಮಂಗಳಾಚರಣೆ ಮಾಡುವ ಅಗತ್ಯ ಇಲ್ಲ. ಅಂದಮೇಲೆ ಶ್ರೀಮದಾಚಾರ್ಯರು 
ಮಂಗಳಾಚರಣೆ ಏಕೆ ಮಾಡಿದರು ? 


ಉ : ಶ್ರೀಮದಾಚಾರ್ಯರಿಗೆ ವಿಘಗಳೇ ಇಲ್ಲವಾದ್ದರಿಂದ ನಿರ್ವಿಘ- 
ಪರಿಸಮಾಪ್ರಿಗಾಗಿ ಮಂಗಳಾಚರಣೆ ಮಾಡುವ ಅಗತ್ಯ ಇಲ್ಲ ನಿಜವೇ. ಆದರೆ 
ಪ್ರಕೃತ ಶ್ರೀಮದಾಚಾರ್ಯರು ನಿರ್ವಿಘ್ಲಪರಿಸಮಾತ್ತಿಗಾಗಿ ಮಂಗಳಾಚರಣೆ 
ಮಾಡಿಲ್ಲ. ಕಿಂತು ಅವರು ಪರಮಾಸ್ತಿಕರಾದ ಕಾರಣ ಯಾವಾಗಲೂ 
ಭಗವಂತನನ್ನು ನಮಸ್ಕರಿಸುವುದರಲ್ಲಿಯೇ ತಮ್ಮನ್ನು ತೊಡಗಿಸಿಕೊಂಡಿರುತ್ತಾರೆ 
ಆದ್ದರಿಂದ, ಯಾವ ಫಲಾಪೇಕ್ಟೆಯೂ ಇಲ್ಲದೇ ಸ್ವಾಭಾವಿಕವಾಗಿ ನಮಸ್ಕಾರ 
(ಮಂಗಳಾನುಷ್ಠಾನ) ಮಾಡಿದ್ದಾರೆ. 

ಪ್ರ : ಹಾಗಾದರೆ ತಾವು ದೈಹಿಕವಾಗಿ, ವಾಚನಿಕವಾಗಿ ಅಥವಾ 
ಮಾನಸಿಕವಾಗಿ ಮಂಗಳಾಚರಣೆ ಮಾಡಿಕೊಂಡಿದ್ದರೂ ಅದನ್ನು ಗ್ರಂಥದಲ್ಲಿ 
ಏಕೆ ಬರೆದಿದ್ದಾರೆ ? 


ಗ್ರಂಥಾವತರಣಿಕೆ 4D 


ಉ $ ಆಚಾರ್ಯರಿಗೆ ವಿಘ್ಲವಿಲ್ಲವಾದ್ದರಿಂದ ಅವರು ನಿರ್ವಿಘ್ನ- 
ಪರಿಸಮಾಷ್ತಿಗಾಗಿ ಮಂಗಳಾಚರಣೆ ಮಾಡಬೇಕಿಲ್ಲ ನಿಜವೇ. ಆದರೆ ಶಿಷ್ಯರು 
ವಿಷ್ಣಗಳುಳ್ಳವರಾದ್ದರಿಂದ, ನಿರ್ವಿಪ್ಲಪರಿಸಮಾಷ್ತಿಗಾಗಿ ಮಂಗಳಾಚರಣೆ 
ಮಾಡುವ ಅಗತ್ಯ ಶಿಷ್ಯರಿಗೆ ಇದೆ. ಹಾಗಾಗಿ 


ಯದ್ಯದಾಚರತಿ ಶ್ರೇಷ್ಠಃ ತತ್ತದೇವೇತರೋ ಜನಃ । 


ಎಂದು ಹೇಳಿದಂತೆ ತಾವು ಗ್ರಂಥದ ಪ್ರಾರಂಭದಲ್ಲಿ ಮಂಗಳಾಚರಣೆ 
ಮಾಡಿ ತೋರಿಸಿದರೆ, ತಮ್ಮ ಶಿಷ್ಯರೂ ತಮ್ಮನ್ನು ಅನುಸರಿಸುತ್ತಾ ರೆ. "ಆಚಾರ್ಯರು 
ಗ್ರಂಥಾರಂಭದಲ್ಲಿ ಮಂಗಳಾನುಷ್ಠಾನ ಮಾಡಿದ್ದಾರೆಂದಮೇಲೆ ನಾವೂ ಸಹ 
ನಿರ್ವಿಪ್ಲಪರಿಸಮಾಷ್ತಿಗಾಗಿ ಗ್ರಂಥಾರಂಭದಲ್ಲಿ ಮಂಗಳಾನುಷ್ಠಾನ ಮಾಡಬೇಕು” 
ಎಂಬುದಾಗಿ ತಿಳಿದು ಶಿಷ್ಯರೂ ಅನುಷ್ಠಾನ ಮಾಡುತ್ತಾರೆ. ಹೀಗೆ ಅಸನ್ನಿಹಿತರಾದ 
ಶಿಷ್ಯರಿಗೆ ಶಿಕ್ಷಣ ನೀಡುವುದಕ್ಕಾಗಿ ಆಚಾರ್ಯರು ಮಂಗಳಶ್ಲೋಕವನ್ನು ಗ್ರಂಥದ 
ಪ್ರಾರಂಭದಲ್ಲಿ ನಿಬಂಧನ ಮಾಡಿದ್ದಾರೆ ಎಂದು ಅಭಿಪ್ರಾಯ. 


ಅಧಿಕಾರ್ಯಾದಿ ಅನುಬಂಧಚತುಷ್ನಃ ಯ 


ಶ್ರೀಮದಾಚಾರ್ಯರ ತತ್ತೋದ್ಯೋತ ಗ್ರಂಥದಲ್ಲಿ ಅಧಿಕಾರಿ ಮೊದಲಾದ 
ಅನುಬಂಧಚತುಷ್ಟಯ ಇಲ್ಲವಾದ್ದರಿಂದ ಮೂಲಗ್ರ ೦ಥವೇ ಅನಾರಂಭಣೀಯ- 
ವಾಗಿದೆ ಎಂಬುದಾಗಿ ಶಂಕೆ ಬಂದಿತ್ತು. ಆ ಶಂಕೆಗೆ ಉತ್ತರರೂಪವಾಗಿ ಟೀಕಾ 
ಕೃತ್ತಾದರು ಆಚಾರ್ಯರ ತತ್ತೋದ್ಯೋತ ಗ್ರಂಥಕ್ಕೆ ಅನುಬಂಧಚತುಷ್ಟಯವನ್ನು 
ಇಲ್ಲಿ ನಿರೂಪಿಸಿದ್ದಾರೆ. 

ಅದು ಹೇಗೆಂದರೆ - 

* "'ಅಲ್ಪಾಸ್ಥಿರಸುಖಖದ್ಯೋತಿಕಾಸು ದ್ಯೋತಮಾನಾಸ್ವಪಿ ಮನಃಪ್ರಸಾದ- 
ಮನಾಸಾದಯತಾಂ ಅಧಿಕಾರಿಣಾಂ'' ಎಂಬ ವಾಕ್ಯದಿಂದ ವಿವಿಧ- 
ಸಾಂಸಾರಿಕದುಃಖದರ್ಶನದಿಂದ ವಿಷಯವೈರಾಗ್ಯ ಹೊಂದಿದವನೇ ಈ 
ಗ್ರಂಥಕ್ಕೆ ಅಧಿಕಾರಿ ಎಂದು ಹೇಳಿದಂತಾಯಿತು. 

ರ ""ಪರಮಪುರುಷತತ್ವೋದ್ಯೋತಸ್ಯ'' ಎಂಬ ವಾಕ್ಯದಿಂದ ಪರಮ- 
ಪುರುಷತತ್ವವೇ ಈ ಗ್ರಂಥಕ್ಕೆ ವಿಷಯ ಎಂದು ಹೇಳಿದಂತಾಯಿತು. 

* ""ಅನಂತಾನಂದನಿದಾನಸ್ಯ ಪರಮಪುರುಷತತ್ವೋದ್ಯೋತಸ್ಯ ಸಿದ್ಧಯೇ'' 


ತತ್ತೋದ್ಯೋತ 


ಎಂಬ ವಾಕ್ಯದಿಂದ ಪರಮಪುರುಷಶತ್ವದ ಜ್ಞಾನವೇ (ಭಗವಂತನ 
ಜ್ಞಾನವೇ) ಅವಾಂತರಪ್ರಯೋಜನ, ಅನಂತವಾದ ಆನಂದವೇ 
(ಶಾಶ್ವತಸುಖಸ್ಥಾನವಾದ ಮೋಕ್ಷವೇ) ಮುಖ್ಯಪ್ರಯೋಜನ ಎಂದು 
ಹೇಳಿದಂತಾಯಿತು. 

sk ತತ್ವಜ್ಞಾನಕ್ಕೂ ಗ್ರಂಥಕ್ಕೂ ಜನ್ಯ ಜನಕಭಾವಸಂಬಂಧ, ಅನಂತಾನಂದಕ್ಕೂ 

(ಮೋಕ್ತಕ್ಕೂ) ತತ್ವಜ್ಞಾನಕ್ಕೂ ಸಾಧ್ಯಸಾಧನಭಾವಸಂಬಂಧ, ಹೀಗೆ 
ಸಂಬಂಧವನ್ನು ಹೇಳಿದಂತಾಯಿತು. 

ಈ ರೀತಿಯಾಗಿ ಅಧಿಕಾರಿ-ವಿಷಯ-ಪ್ರಯೋಜನ-ಸಂಬಂಧ ಎಂಬ 
ಅನುಬಂಧಚತುಷ್ಟಯ ಇರುವುದರಿಂದ ಆಚಾರ್ಯರ ತತ್ತೋದ್ಯೋತಗ್ರಂಥವು 
(ಅನಾರಂಭಣೀಯ ಅಲ್ಲ) ಆರಂಭಣೀಯವೇ ಆಗಿದೆ ಎಂದು ಸ್ಫುಟವಾಗಿ 
ಸಿದ್ಧವಾಗುತ್ತದೆ. 

ಮೂಲದಲ್ಲಿ ಮಂಗಲಾಚರಣೆ 


ಮೂಲ:- ಸರ್ವತ್ರಾಖಲಸಚ್ಛಕ್ತಿಃ ಸ್ವತಂತ್ರೋತಶೇಷದರ್ಶನಃ । 
ನಿತ್ಯಾತಾದೃಶಚಿಚ್ಚೇತ್ಯಯಂತೇಷ್ಟೋ ನೋ ರಮಾಪತಿಃ ॥*॥ 


ಮೂಲಾರ್ಥ :- ರಮಾಪತಿಃ ಲಕ್ಷಿ ಪತಿಯಾದ ಭಗವಂತನು ಸರ್ವತ್ರ ಸಕಲ 
ಚಿತ್‌ಚೇತ್ಯಗಳನ್ನು ನಿಯಮನ ಮಾಡುವ ವಿಷಯದಲ್ಲಿ ಅಖಲಸಚ್ಛಕ್ತಿಃ 
ಪರ್ಯಾಪ್ರವಾದ, ಪ್ರತಿಬಂಧಾದಿದೋಷರಹಿತವಾದ ಶಕ್ತಿ ಉಳ್ಳವನಾಗಿದ್ದಾನೆ. 
ರಮಾಪತಿಃ ಲಕ್ಷ್ಮೀಪತಿಯಾದ ಭಗವಂತನು ಸ್ವತಂತ್ರಃ ಸ್ವೇಚ್ಛಾಧೀನಪ್ಪವೃತ್ತಿ 
ಉಳ್ಳವನಾಗಿದ್ದಾನೆ. ರಮಾಪತಿಃ ಲಕ್ಷ್ಮೀಪತಿಯಾದ ಭಗವಂತನು ಅಶೇಷದರ್ಶನಃ 
ಸರ್ವವಿಷಯಕಜ್ಞಾನ ಉಳ್ಳವನಾಗಿದ್ದಾನೆ. (ಸರ್ವಜ್ಞನಾಗಿದ್ದಾನೆ.) ರಮಾಪತಿಃ 
ಲಕ್ಷ್ಮೀಪತಿಯಾದ ಭಗವಂತನು ನಿತ್ಯಾತಾದೃಶಚಿಚ್ಚೇತ್ಯಯಂತಾ ನಿತ್ಯ ದಲ್ಲಿಯೂ 
ಅತಾದೃಶವಾದ (ಅಪರ್ಯಾಪ್ರಶಕ್ತಿ ಉಳ್ಳ, ಅಸ್ಪತಂತ್ರವಾದ, ಅಸರ್ವಜ್ಞವಾದ) 
ಚಿತ್‌ಚೇತ್ಯಗಳನ್ನು ನಿಯಮಿಸುವವನಾಗಿದ್ದಾನೆ. ರಮಾಪತಿಃ ಲಕ್ಷ್ಮೀಪತಿಯಾದ 
ಭಗವಂತನು ನಃ ಇಷ್ಟಃ ನಮಗೆ ಇಷ್ಟನಾಗಿದ್ದಾನೆ. 

ಅವತಾರಿಕೆ - ಮಂಗಳಪದ್ಯದಲ್ಲಿ "ರಮಾಪತಿಃ ಜಯತಿ' ಇತ್ಯಾದಿಯಾಗಿ 
ಕ್ರಿಯಾಪದವು. ಇಲ್ಲವಾದ್ದರಿಂದ ವಾಕ್ಯವು ಸಾಕಾಂಕ್ಷವಾಯಿತಲ್ಲವೇ? 
ಎಂಬುದಾಗಿ ಶಂಕೆ ಬಂದರೆ, ಅದಕ್ಕೆ ಉತ್ತರ ಕೊಡುತ್ತಾರೆ - 


ಮೂಲದಲ್ಲಿಮಂಗಲಾಚರಣೆ 


ಟೀಕಾ: ದೇವತಾಸ್ತುತಿಮಾತ್ರಪರತ್ವಾದಸ್ಯ ಶ್ಲೋಕಸ್ಯ ಕ್ರಿಯಾಭಿಸಂಬಂಧಾ- 
ಭಾವೋ ನ ದೋಷಾಯ । ಕಿಂತು ರಮಾಪತಿಃ ಸರ್ವತ್ರಾಖಲ- 
ಸಚ್ಛಕ್ತಿರಿತ್ಯಾದಿರೂಪೈವ ಯೋಜನಾ । 


ಅನುವಾದ ಃ- ಈ ಮಂಗಳಪದ್ಯವು ದೇವತಾಸ್ತುತಿರೂಪವಾಗಿದೆಯಾದ್ದರಿಂದ 
ಇಲ್ಲಿ ಕ್ರಿಯಾಪದ ಇಲ್ಲದಿರುವುದು ದೋಷವಾಗುವುದಿಲ್ಲ. ಹೌದು, 
ದೇವತಾಸ್ತುತಿರೂಪವಾದರೂ ಸಹ 


ನಾರಾಯಣೋತಗಣ್ಯಗುಣನಿತ್ಯೆ ಎಕನಿಲಯಾಕೃತಿಃ 1 
ಅಶೇಷದೋಷರಹಿತಃ ಪ್ರೀಯತಾಂ ಕಮಲಾಲಯಃ ॥॥ 


ಇತ್ಯಾದಿ ಪದ್ಯಗಳಲ್ಲಿ ಕ್ರಿಯಾಪದವು ಇರುವುದು ಕಂಡಿದೆಯಲ್ಲವೇ? 
ಎಂದರೆ, ಅದಕ್ಕಾಗಿ 'ದೇವತಾಸ್ತುತಿಮಾತ್ರ ಪರತ್ಹಾತ್‌' ಎಂಬುದಾಗಿ ಮಾತ್ರಶಬ್ದ 
ಹಾಕಿದ್ದಾರೆ ಟೀಕಾಕೃತ್ಟಾದರು. 'ನಾರಾಯಣೋಕಗಣ್ಯಗುಣ...' ಇತ್ಯಾದಿ 
ಪದ್ಯಗಳು ದೇವತಾಸ್ತುತಿಪರವಾಗಿದ್ದರೂ ಅಲ್ಲಿ 'ಪ್ರೀಯತಾಂ ಕಮಲಾಲಯಃ' 
ಎಂಬುದಾಗಿ ಪ್ರೀತಿಯ ಆಶಂಸನೆಯನ್ನೂ ಮಾಡಿರುವುದರಿಂದ ಅವು 
ದೇವತಾಸ್ತುತಿಮಾತ್ರ ಪರವಾಗಿಲ್ಲ. ಅಂದರೆ ಅಲ್ಲಿ ಪ್ರೀತಿಯ ಆಶಂಸನೆ 
ಇರುವುದರಿಂದ ಕ್ರಿಯಾಪದವು ಆವಶ್ಯಕವಾಗಿದೆ. ಪ್ರಕೃತ ಇಲ್ಲಿ ಪ್ರೀತಿಯ 
ಆಶಂಸನೆ ಇಲ್ಲವಾದ್ದರಿಂದ ಕ್ರಿಯಾಪದವು ಆವಶ್ಯಕವಾಗಿಲ್ಲ. ಹೀಗೆ 
ದೇವತಾಸ್ತುತಿಮಾತ್ರ ಪರವಾದ್ದರಿಂದ ಇಲ್ಲಿ ಕ್ರಿಯಾಪದ ಇಲ್ಲದಿರುವುದು 
ದೋಷವಾಗುವುದಿಲ್ಲ ಎಂದು ಅಭಿಪ್ರಾಯ. 

"ವಿಶ್ವಂ ವಿಷ್ಣುಃ ವಷಟ್ಕಾರಃ' ಇತ್ಯಾದಿ ಪದ್ಯಗಳು ದೇವತಾಸ್ತುತಿಮಾತ್ರಪರ- 
ವಾದ್ದರಿಂದ ಅಲ್ಲಿ ಕ್ರಿಯಾಪದ ಇಲ್ಲದಿರುವುದು ಹೇಗೆ ದೋಷವಲ್ಲವೋ ಹಾಗೆ 
ಎಂದು ಭಾವ. 


ಹಾಗಾದರೆ ಕ್ರಿಯಾಪದ ಇಲ್ಲವಾದರೆ ಅನ್ಹಯ ಹೇಗೆ ಮಾಡಿಕೊಳ್ಳುವುದು ? 
ಎಂದು ಪ್ರಶ್ನೆ ಬಂದರೆ, ಟೀಕಾಕೃತ್ಟಾದರು ಅನ್ವಯ ತೋರಿಸುತ್ತಾರೆ - ಕಿಂತು 
ಇತ್ಯಾದಿಯಾಗಿ. 
ರಮಾಪತಿಃ ಸರ್ವತ್ರ ಅಖಲಸಚ್ಛಕ್ತಿಃ ರಮಾಪತಿಃ ಸ್ವತಂತ್ರ: 
ರಮಾಪತಿಃ ಅಶೇಷದರ್ಶನ: ರಮಾಪತಿಃ ನಿತ್ಯಾತಾದೃಶಚಿಚ್ಚೇ ತ್ಯಯಂತಾ 
ರಮಾಪತಿಃ ನಃ ಇಷ್ಟ; 


ತತ್ಹೋ ೀದ್ಯೋತ 


ಈ ರೀತಿಯಾಗಿ ಐದು ವಿಧವಾಗಿ ವಾಕ್ಯ ಭೇದ ಮಾಡಿಕೊಂಡು, ಅನ್ವಯ 
ಮಾಡಿಕೊಳ್ಳಬೇಕು ಎಂದು ಅಭಿಪ್ರಾಯ. 


ಅವತಾರಿಕೆ :- ಹಾಗಾದರೆ ಪದಗಳಲ್ಲಿ ಪರಸ್ಪರವಾಗಿ ಸಂಗತಿ ಇಲ್ಲ 
ಎಂದಾಯಿತಲ್ಲವೇ? ಮತ್ತು ಸಂಗತವಾದ ಬೇರೆ ವಿಶೇಷಣಗಳನ್ನು ಬಿಟ್ಟು ಈ 
(ಅಸಂಗತವಾದ) ವಿಶೇಷಣಗಳಿಂದಲೇ ಸ್ತೋತ್ರ ಮಾಡುವುದಕ್ಕೆ ಏನಾದರೂ 
ಫಲವನ್ನೂ ಹೇಳಬೇಕಲ್ಲವೇ? 


ಈ ವಿಧವಾದ ಶಂಕೆಗೆ ಸಮಾಧಾನ ಹೇಳುತ್ತಾರೆ - 


ಟೀಕಾ: ಯದ್ಯಪೃತ್ರ ನವಿಶೇಷಣಾನಾಂ ಪರಸ್ಪರಸಂಗತ್ಯಪೇಕ್ಬಾ! ವಿಶೇಷ್ಯ- 
ಪ್ರಶಂಸಾಮಾತ್ರಪರತ್ವೇನ ನಿರಾಕಾಂಕ್ಚತ್ವಾತ್‌ | ತಥಾಪ್ಯೇತೈರೇವ 
ಸ್ತವನೇ ಕಿಮಪಿ ಪ್ರಯೋಜನಮಭಿಧೀಯತೇ | ಅತ ಏವ ಚ ನ 


ವಾಕ್ಯಭೇದದೋಷಃ | 


ಅನುವಾದ :- ಯದ್ಯಪಿ ಈ ಮಂಗಳಪದ್ಯದಲ್ಲಿ ವಿಶೇಷಣಗಳಲ್ಲಿ ಪರಸ್ಪರ 
ಸಂಗತ್ಯಪೇಕ್ಷಾ ಇಲ್ಲ. ಎಲ್ಲ ವಿಶೇಷಣಗಳೂ ವಿಶೇಷ್ಯ ಪ್ರಶಂಸಾಮಾತ್ರಪರ- 
ವಾದ್ದರಿಂದ ನಿರಾಕಾಂಕ್ಷವಾಗಿವೆ. 

ಆದರೂ ಸಹ ಅಸಂಗತವಾದ ಈ ವಿಶೇಷಣಗಳಿಂದಲೇ ಸ್ತ್ರೋತ್ರ 
ಮಾಡುವುದಕ್ಕೆ ಏನು ಪ್ರಯೋಜನ ? ಎಂದರೆ, ಈ ವಿಶೇಷಣಗಳಿಂದ ಸ್ತೋತ್ರ 
ಮಾಡುವುದರಿಂದ ಈಶ್ವರಸಾಧಕವಾದ ಪ್ರಮಾಣವನ್ನು ಸೂಚಿಸಿದಂತಾಗುತ್ತದೆ. 


ಅದೇ (ಈಶ್ವರಸಾಧಕಪ್ರಮಾಣಸೂಚನೆಯೇ) ಇಲ್ಲಿ ಪ್ರಯೋಜನ ಎಂದು 
ಭಾವ. 


ಹಾಗಾದರೆ ನೀವು ಹೇಳಿದ ಪ್ರಕಾರ- ""ರಮಾಪತಿಃ ಸರ್ವತ್ರ ಅಖಿಲಸಚ್ಛಕ್ತಿಃ'' 
""ರಮಾಪತಿಃ ಸ್ಪತಂತ್ರಃ'' ಇತ್ಯಾದಿಯಾಗಿ ಯೋಜನೆ ಮಾಡಿಕೊಳ್ಳುವುದಾದರೆ 


""ಸಂಭವತ್ಯೇಕವಾಕೃತ್ವೇ ವಾಕ್ಯಭೇದೋ ಹಿ ದೂಷಣಮ್‌ ॥!'' 
ಎಂಬ ವಚನದಂತೆ ವಾಕ್ಯಭೇದ ಎಂಬ ದೋಷ ಬರುವುದಲ್ಲವೇ? 


ಈ ವಿಧವಾದ ಶಂಕೆಗೆ ಅವಕಾಶವಿಲ್ಲ. ವಾಕ್ಯ ಭೇದದೋಷ ಬರುವುದಿಲ್ಲ. 
ಕಾರಣ- ಇತರ ವಿಶೇಷಣಗಳನ್ನು ಬಿಟ್ಟು ಈ ವಿಶೇಷಣಗಳಿಂದಲೇ ಸ್ತೋತ್ರ 
ಮಾಡುವುದಕ್ಕೆ ಏನೋ ಒಂದು ಪ್ರಯೋಜನ ಯಾವ ಕಾರಣ ಇರುವುದೋ ಆ 


ಮೂಲದಲ್ಲಿಮಂಗಲಾಚರಣೆ 


ಕಾರಣ ವಾಕ್ಯಭೇದದೋಷ ಇಲ್ಲ. ಅಂದರೆ - '"ರಮಾಪತಿಃ ಸರ್ವತ್ರ 
ಅಖಿಲಸಚ್ಚಕ್ತಿಃ'' ಇತ್ಯಾದಿ ಐದು ವಾಕ್ಯಗಳೂ ಈಶ್ವರಸಾಧಕಪ್ರಮಾಣರೂಪ- 
ಏಕಾರ್ಥಪರವಾದ್ದರಿಂದ ಏಕವಾಕ್ಯತೆ ಕೂಡುವುದರಿಂದ ಮಹಾವಾಕ್ಯ ಭೇದ 
ಇಲ್ಲವೇ ಇಲ್ಲ. ಅವಾಂತರವಾಕ್ಯ ಭೇದವಾದರೂ ದೋಷವಾಗುವುದಿಲ್ಲ ಎಂದು 


ಅಭಿಪ್ರಾಯ. 


ಅವತಾರಿಕೆ :- 'ರಮಾಪತಿಃ' ಎಂಬುದಾಗಿ ರಮಾಪತಿತ್ವವಿಶೇಷಣವನ್ನು 
2 
ಕೊಡುವುದಕ್ಕೆ ವಿಶೇಷಕೃತ್ಯ ಹೇಳುತ್ತಾರೆ - 


ಟೀಕಾ: ತತ್ರ ವಿದ್ಯೋಪದೇಶಾವಸರೇ ಸಕಲವಾಜ್ಮನಸದೇವತಯಾ 
ರಮಯಾ ಯುತಸ್ಕೈವ ಹರೇಃ ಸ್ತುತಿರುಚಿತಾ । ಅತೋ 
ರಮಾಪತಿರಿತಿ ವಿಶೇಷ್ಯಂ ನಿರದಿಕ್ಷತ್‌ ॥ 


ಅನುವಾದ ಃ- ಗ್ರಂಥವನ್ನು ರಚಿಸುವ ಮೂಲಕ ವಿದ್ಯೊ €ಪದೇಶ ಮಾಡುವುದು 
ಗ್ರಂಥಕಾರರ ಉದ್ದೇಶ. ಗ್ರಂಥವು ವಾಜ್ಠನೋವ್ಯಾಪಾರರೂಪವಾಗಿರುತ್ತದೆ. 
ಇಂತಹ ವಾಜ್ಯನೋವ್ಯಾಪಾರರೂಪವಾದ ಗ್ರಂಥದ ರಚನೆ ಆಗಬೇಕಾದರೆ, 
ಗ್ರಂಥವು ನಿರ್ವಿಘ್ನವಾಗಿ ಪರಿಸಮಾಷ್ತಿಯಾಗಬೇಕಾದರೆ ವಾಜ್ಜನಸದೇವತೆಯಾದ 
ಲಕ್ಷ್ಮೀದೇವಿಯ ಅನುಗ್ರಹವೂ ಅತ್ಯಾವಶ್ಯಕ. ಹಾಗಾಗಿ ಮಂಗಳಶ್ಲೋಕದಲ್ಲಿ 
ಲಕ್ಷ್ಮೀದೇವಿಯನ್ನೂ ನಮಸ್ಕರಿಸಬೇಕಾದದ್ದು ಅವಶ್ಯಕರ್ತವ್ಯ. ಆದರೆ ಲಕ್ಷ್ಮೀ- 
ದೇವಿಯನ್ನು ಪ್ರತ್ಯೇಕವಾಗಿ ನಮಸ್ಕರಿಸುವಂತಿಲ್ಲ. ಕಾರಣ- ಅವಳು ನಿತ್ಯಾ- 
ವಿಯೋಗಿನಿಯಾಗಿದ್ದಾಳೆ. ಹಾಗಾದರೆ ಲಕ್ಷ್ಮಿಯನ್ನು ನಮಿಸಲೇಬೇಕು. 
ಪ್ರತ್ಯೇಕವಾಗಿ ನಮಿಸುವಂತಿಲ್ಲ. ಏನು ಮಾಡುವುದು ? 

ಎಶಿಷ್ಟಸ್ಯ ಯತ್‌ ಭವತಿ ವಿಶೇಷಣಸ್ಯಾಪಿ ತತ್‌ ಭವತಿ । 

ವಿಶಿಷ್ಟಕ್ಕೆ ಹೇಳುವ ಕ್ರಿಯೆಯು ವಿಶೇಷಣವಾದದ್ದಕ್ಕೂ ಅನ್ನಿತವಾಗುತ್ತದೆ 
ಎಂದು ನಿಯಮ. ಉದಾ- "ದಂಡಿನಮಾನಯ' ಎಂದು ಹೇಳಿದಾಗ, ದಂಡ- 
ವಿಶಿಷ್ಟನಾದ ದೇವದತ್ತನನ್ನು ಕರೆದುಕೊಂಡು ಬರುತ್ತಾನೆ. ದಂಡವಿಶಿಷ್ಟನಾದ 
ದೇವದತ್ತ ಬಂದಾಗ ವಿಶಿಷ್ಟನಾದ ದೇವದತ್ತನಲ್ಲಿರುವ ಆನಯನಕ್ರಿಯೆಯು 
ವಿಶೇಷಣವಾದ ದಂಡದಲ್ಲಿಯೂ ಇದೆ. 


ಈನ್ಯಾ ಯವನ್ನು ಅನುಸರಿಸಿ ಲಕ್ಷ್ಮೀದೇವಿಯಿಂದ ವಿಶಿಷ್ಟನಾದ ಭಗವಂತನಿಗೆ 
ನಮಸ್ಕಾರ ಮಾಡಿಬಿಟ್ಟರೆ ವಿಶೇಷಣಳಾದ ಲಕ್ಷ್ಮೀದೇವಿಗೂ ನಮಸ್ಕಾರ ಸಲ್ಲುತ್ತದೆ 


ತತ್ತೋದ್ಯೋತ 


ಎಂಬ ಅಭಿಪ್ರಾಯದಿಂದ '"ರಮಾಪತಿಃ'' ಎಂಬುದಾಗಿ ವಿಶೇಷ್ಯ ಪದಪ್ರಯೋಗ 
ಮಾಡಿದಾರೆ (ಲಕಿ ೀವಿಶಿಷನಾದ ಲಕ್ಲೀಪತಿಯಾದ ಭಗವಂತನಿಗೆ ನಮಸಾರ 

೧ ಕಿ ಬ ಉರ ಶೆ 
ಮಾಡಿದ್ದಾರೆ) ಎಂದು ಅಭಿಪ್ರಾಯ. 


ಅವತಾರಿಕೆ ;- ವಿಶೇಷಣಗಳು ಪರಸ್ಪರ ಅಸಂಗತವಾದರೂ ಇವುಗಳಿಂದಲೇ 
ಸ್ತೋತ್ರ ಮಾಡುವುದಕ್ಕೆ ಏನೋ ಒಂದು ಪ್ರಯೋಜನ ಇದೆ (ಈಶ್ವರಸಾಧಕ- 
ಪ್ರಮಾಣಸೂಚನೆ ಎಂಬ ಪ್ರಯೋಜನ ಇದೆ) ಎಂದು ಹೇಳಿದರು. ಆ 


ಪ್ರಯೋಜನವನ್ನು ತೋರಿಸಲು ಆಕ್ಷೇಪ ಮಾಡಿಕೊಳ್ಳುತ್ತಾರೆ - 


ಈಶ್ವರವಿಷಯದಲ್ಲಿ ಆಗಮಕ್ಕೆ ಪ್ರಾಮಾಣ್ಯಸಮರ್ಥನೆ 


ಟೀಕಾಃ ನನ್ಹೀಶ್ಚರ ಏವ ಕಿಂ ಪ್ರಮಾಣಮ್‌ ? ಆಗಮಂ ತಾವದ್‌ ಭ್ರೂಮಃ । 
ಶ್ರೂಯತೇ ಹಿ 'ದ್ಯಾವಾಭೂಮೀ ಜನಯನ್‌ ದೇವ ಏಕಃ' 
ಇತ್ಯಾದಿ । ಕೇವಲಸಿದ್ಧಾರ್ಥಬೋಧಕಸ್ಯ ಪ್ರವೃತ್ತ್ಯಾದ್ಯನಂಗತಯಾ 
ವೈಯರ್ಥಜಪ್ರಸಂಗಾದಾಗಮಸ್ಯೇಶ್ಚರೇ ನ ಪ್ರಾಮಾಣ್ಯಮಿತಿ 
ಚೇತ್‌, ತತ್ರಾಹ- ಇಷ್ಟಇತಿ । 


ಯದ್ಧಿ ಯಸ್ಯೇಷ್ಟಂ ತತ್ತಂ ಪ್ರತಿ ಬೋಧನೀಯಂ ನಾನ್ಯತ್‌ ! ತಥಾ 
ಸತ್ಯನುಪಾದೇಯತಾಪ್ರಸಂಗಾತ್‌ । ಇಷ್ಟಶ್ಚರಮಾಪತಿರಿತಿ ಯುಕ್ತ- 
ಮೇವ ತದ್ಬೋಧನಮ್‌ । ನ ಚ ಪ್ರವೃತ್ವಾದ್ಯನುಪಪತ್ತಿದೋಷ: । 
ಇಷ್ಟಾನುಭವಸ್ಕೆವ ಪುರುಷಾರ್ಥತ್ಹೇನ ತತಃ ಪ್ರಯೋಜನಾನ- 
ಪೇಕ್ಷಣಾತ್‌ | ನ ಹಿ ಸುಖಾನುಭವಸ್ಯ ಪ್ರಯೋಜನಮನ್ವಿಷ್ಯತೇ । 
ತಸ್ಯೈ ವ ಸ್ವರಸಸುಂದರತ್ವಾತ್‌ । 


ಅನುವಾದ :- (ಭಗವಂತನು) ಲಕ್ಷ್ಮೀಪತಿಯು ನಮಗೆ ಇಷ್ಟನಾಗಿದ್ದಾನೆ 
ಇತ್ಯಾದಿಯಾಗಿ ಹೇಳಿದ್ದು ಸಮಂಜಸವಾಗುತ್ತಿತ್ತು. ಯಾವಾಗ ? ಭಗವಂತನು 
ಪ್ರಮಾಣಸಿದ್ದನಾಗಿದ್ದರೆ. ಆದರೆ ಆ ಭಗವಂತನೇ ಯಾವ ಪ್ರಮಾಣದಿಂದ 
ಸಿದ್ಧನಾಗಿದ್ದಾನೆ ? ಭಗವಂತ ಇದ್ದಾನೆ ಎಂಬ ವಿಷಯದಲ್ಲಿ ಏನು ಪ್ರಮಾಣ 2 


ಗ್ರಂಥವು ವಾದಪ್ರಕ್ರಿಯೆಯಿಂದ ಹೊರಟಿರುತ್ತದೆ. ವಾದದಲ್ಲಿ- 
ಪೃಷ್ಟೇನಾಗಮ ಏವಾದೌ ವಕ್ತವ್ಯ: ಸಾಧ್ಯಸಿದ್ಧಯೇ । 
ಪ್ರತಿಪಕಿಯು ಪ್ರಮಾಣಪ್ರಶ್ನೆಯನ್ನು ಮಾಡಿದಾಗ ವಾದಿಯು ಉದ್ದೇಶ- 


ಆ 


ಈಶ್ವರವಿಷಯದಲ್ಲಿ ಆಗಮಕ್ಕೆ ಪ್ರಾಮಾಣ್ಯಸಮರ್ಥನೆ 


ಸಿದ್ದಿಗಾಗಿ ಮೊದಲು ಆಗಮಪ್ರಮಾಣವನ್ನೇ ಹೇಳಬೇಕು ಎಂದು ನಿಯಮ. 
ಹಾಗಾಗಿ 'ಭಗವಂತ ಇದ್ದಾನೆ' ಎಂಬ ವಿಷಯದಲ್ಲಿ ಆಗಮಪ್ರಮಾಣವನ್ನು 
ಹೇಳುತ್ತೇವೆ. 


ದ್ಯಾವಾಭೂಮೀ ಜನಯನ್‌ ದೇವ ಏಕಃ ಏಕೋ ದಾಧಾರ ಭುವನಾನಿ ವಿಶ್ವಾ 
ಉಕ್ಪಾ' ಸ ದ್ಯಾವಾಪೃಥಿವೀ ಬಿಭರ್ತಿ ಯತ್‌ ಪ್ರಯಂತಿ 
ಆತ್ಮಾನಮಂತರೋ ಯಮಯತಿ 


ಇತ್ಯಾದಿ ಅನೇಕ ಆಗಮಗಳು ಭಗವಂತನ ಅಸ್ತಿತ್ವವನ್ನು ಪ್ರತಿಪಾದಿಸುತ್ತಿ- 
ರುವುದರಿಂದ ಆಗಮಗಳೇ ಭಗವಂತನ ವಿಷಯದಲ್ಲಿ ಪ್ರಮಾಣವಾಗಿವೆ. 


ವೇದವು ಈಶ್ವರವಿಷಯಕ ಎನ್ನುವುದಾದರೆ ಪ್ರಮಾಣವೇ ಆಗದೇ 
ಹೋಗಬೇಕಾಗುತ್ತದೆ. ಹೇಗೆಂದರೆ- ಪರಬೋಧನೆಗಾಗಿ ವಾಕ್ಯಪ್ರಯೋಗ 
ಮಾಡುವುದರಿಂದ, ಪರಪ್ರವೃತ್ತಿನಿವೃತ್ತಿಔಪಯಿಕವಾದ ವಸ್ತುವೇ ವಾಕ್ಯದಿಂದ 
ಬೋಧ್ಯ ಎಂದು ಅಂಗೀಕರಿಸಬೇಕು. ಆ ವಿಧವಾದ ವಸ್ತು ಕಾರ್ಯವೇ ಆಗಿದೆ. 
ಕಾರ್ಯವಾಚಿಪದಸಹಿತವಾಕ್ಯದಿಂದ ಪ್ರವೃತ್ತ್ಯಾದಿಗಳು ಕಂಡಿವೆ, ಕಾರ್ಯವಾಚಿ- 
ಪದರಹಿತವಾಕ್ಯದಿಂದ ಪ್ರವೃತ್ತಾದಿಗಳು ಕಂಡಿಲ್ಲ. ಆದ್ದರಿಂದ ಪರಪ್ರವೃತ್ತಿನಿವೃತ್ತಿ- 
ಔಪಯಿಕವಾದ ವಸ್ತು ಕಾರ್ಯವೇ. ಹಾಗಾಗಿ ವೇದವು ಕಾರ್ಯಪ್ರತಿಪಾದಕ- 
ವಾಗುವುದಾದರೆ ಸಾರ್ಥಕವಾಗುತ್ತದೆ. ಈಶ್ವರನು ಪರಪ್ರವೃತ್ತಿನಿವೃತ್ತಿ ಔಷಯಿಕ- 
ವಾದ ವಸ್ತು ಆಗಿಲ್ಲವಾದ್ದರಿಂದ ವೇದವು ಈಶ್ವರಪ್ರತಿಪಾದಕವಾಗುವುದಾದರೆ 
ಸ್ವಪ್ರಧಾನತಯಾ ಕಾರ್ಯತ್ವಾತಿರಿಕ್ರ- ಅರ್ಥಬೋಧಕವಾಗಿ ಪ್ರವೃತ್ನಾದಿಗಳಿಗೆ 
ಅಂಗವಾಗದೇ (ಸಾರ್ಥಕವಾಗದೇ ಹೋಗಬೇಕಾಗುತ್ತದೆ) ಪ್ರಮಾಣವೇ 
ಆಗದೇ ಹೋಗಬೇಕಾಗುತ್ತದೆ 2 


ಈ ವಿಧವಾಗಿ ಶಂಕೆಯು ಬಂದರೆ, ಅದಕ್ಕಾಗಿ ಶ್ರೀಮದಾಚಾರ್ಯರು 
"“ರಮಾಪತಿಃ ಇಷ್ಟಸ'' ಎಂಬುದಾಗಿ ಭಗವಂತನಿಗೆ ಇಷ್ಟತ್ತವನ್ನು ಹೇಳಿದ್ದಾರೆ. 


ಯಾರಿಗೆ ಯಾವ ವಸ್ತು ಇಷ್ಟವಾಗಿರುತ್ತದೆಯೋ ಅವರಿಗೆ ಆ ವಸ್ತುವನ್ನು 
ಬೋಧಿಸಬೇಕು. ಹೊರತು ಇಷ್ಟವಲ್ಲದ್ದನ್ನು ಬೋಧಿಸಬಾರದು. ಹಾಗೆ ಒಂದು- 
ವೇಳೆ ಇಷ್ಟವಲ್ಲದ್ದನ್ನು ಬೋಧಿಸಿದರೆ ಅನುಪಾದೇಯತ್ವ ಬರಬೇಕಾಗುತ್ತದೆ. 


ಪ್ರಕೃತ ರಮಾಪತಿಯು ಇಷ್ಟನೇ ಆಗಿದ್ದಾನೆ. ಆದ್ದರಿಂದ ವೇದಗಳು 
ಇಷ್ಟನಾದ ಭಗವಂತನನ್ನು ಬೋಧಿಸುವುದು ಯುಕ್ಕವೇ ಆಗಿದೆ ಎಂದು ಭಾವ. 


ತತ್ನೋದ್ಯೋತ 


ರಮಾಪತಿಯು ಇಷ್ಟನಾದರೂ ಸಹ ವೇದವು ಸ್ಪಪ್ರಧಾನತಯಾ ಕಾರ್ಯ- 
ತ್ವಾತಿರಿಕ್ಷಅರ್ಥಬೋಧಕವಾದರೆ ಪ್ರವೃತ್ನಾದಿಗಳು ಕೂಡುವುದಿಲ್ಲವಲ್ಲ? ಎಂಬ 
ಆಕ್ಷೇಪ ಸರಿಯಲ್ಲ. 

ಇಷ್ಟವಾದ ವಸ್ತುವನ್ನು ತಿಳಿಸಿಕೊಟ್ಟಾಗ ಇಷ್ಟಾನುಭವವೇ ಪುರುಷಾರ್ಥ- 
ವಾಗುವುದರಿಂದ, ಇಷ್ಟಾನುಭವದಿಂದ ಮತ್ತೊಂದು ಪ್ರಯೋಜನದ ಅಪೇಕ್ಷೆ 
ಇರುವುದಿಲ್ಲ. ಜಗತ್ತಿನಲ್ಲಿ ಸುಖಾನುಭವವೇ ಪ್ರಯೋಜನವಾಗಿದೆ, ಹೊರತು 
ಸುಖಾನುಭವಕ್ಕೆ ಮತ್ತೊಂದು ಪ್ರಯೋಜನವಿಲ್ಲ. ಕಾರಣ- ಸುಖಾನುಭವವೇ 
ಸ್ವರಸಸುಂದರವಾಗಿದೆ. ಆದ್ದರಿಂದ ಇಷ್ಟನಾದ ಭಗವಂತನನ್ನು ತಿಳಿಸಿಕೊಡುವುದು 
ವೇದಗಳಿಗೆ ಉಪಪನ್ನವೇ ಆಗಿದೆ. ಹೀಗಾಗಿ ವೇದಗಳಿಗೆ ಅಪ್ರಾಮಾಣ್ಯಪ್ರಸಂಗ 
ಇಲ್ಲ ಎಂದು ತಾತ್ಪರ್ಯ. 


"ಸಿದ್ದಾರ್ಥಬೋಧಕವಾದ ವಾಕ್ಯವು ವ್ಯರ್ಥ' ಎಂದು ಹೇಳುವವರ 
ಮತದಲ್ಲಿ ಕಾರ್ಯತಾಬೋಧವು ಪ್ರವೃತ್ತಾದಿಗಳಿಗೆ ಅಂಗವಾದ್ದರಿಂದ 
ವೇದಗಳಿಗೆ ಕಾರ್ಯತಾಬೋಧಕತ್ವೇನ ಪ್ರಾಮಾಣ್ಯವು ಸಮ್ಮತವಾಗಿದೆ. 


ಕಾರ್ಯತಾ ಚನ ಕಾಚಿತ್‌ ಸ್ಯಾತ್‌ ಇಷ್ಟಸಾಧನತಾಂ ವಿನಾ। 


ಎಂಬುದಾಗಿ ಆಚಾರ್ಯರು ಅನುವ್ಯಾಖ್ಯಾನದಲ್ಲಿ ಹೇಳಿದಂತೆ ಕಾರ್ಯತಾ 
ಎನ್ನುವುದು ಇಷ್ಟಸಾಧನತಾರೂಪವೇ ಆಗಿದೆ. ಹಾಗಾಗಿ ಇಷ್ಟರೂಪನಾದ 
ಪರಮಾತ್ಮನನ್ನು ಬೋಧಿಸುವ ಆಗಮಕ್ಕೆ ಕಾರ್ಯತಾಬೋಧಕತ್ವದಿಂದಲೇ 
ಪ್ರಾಮಾಣ್ಯವು ಉಪಪನ್ನವಾಗಿದೆ ಎಂದು ಅಭಿಪ್ರಾಯ. 


ಟೀಕಾ: ಸ್ವಾಶ್ರಿತೇ ಸುಖೇ ದುಃಖನಿವೃತ್ತೌ ವಾ ಲೋಕಾನಾಮಿಪ್ಪ- 
ವ್ಯವಹಾರಃ।ನಚಾನಯೋರನ್ಯ ತರೋರಮಾಪತಿಸ್ತತ್ನಥಮಸಾವಿಷ್ಟ 
ಇತ್ಯತ ಆಹ ॥ ನೋತಸ್ಥಾಕಮಿತಿ 11 


ಯಥಾಖಲು ಕೇಷಾಂಚಿದಿಷ್ಟಪಾಧನತಾಮನಾಸಾದಯಂತೋಷಪಿ 
ಭಾವಾಃ ಪರೇಷಾಂ ತಥಾಭೂತಾ ದೃಶ್ಯಂತೇ ತಥಾ ಲೌಕಿಕಾನಾ- 
ಮಿಷ್ಟತಾಮಭಜನ್ನಪಿ ಭಗವಾನುತ್ತಮಾಧಿಕಾರಿಣಾಮಿಷ್ಟೋ 
ಭವತೀತಿ ಕಿಮನುಪಪನ್ನಮ್‌ 1 ಸಂತಿ ಖಲು ತೇತಪಿ ಪುರುಷಾಃ 
ಯೇಷಾಮಹವರ್ಗೋ ಪಿ ಪರಮ ಪುರುಷಾವಬೋಧನಾರ್ಥ- 
ಮೇವಾರ್ಥನೀಯಃ |! ಯಥೋಕ್ತಮ್‌ - 


ಈಶ್ವರವಿಷಯದಲ್ಲಿ ಆಗಮಕ್ಕೆ ಪ್ರಾ ಮಾಣ್ಯಸಮರ್ಥನೆ 


ಈ [ 


- ಏಕಾಂತಾನಾಂ ನ ಕಸ್ಯಚಿತ್‌ । 
ಅರ್ಥೇ ನಾರಾಯಣೋ ಔ ದೇವಃ ಸರ್ವಮನ್ನ ತ್ರದರ್ಥಕಮ್‌ || 


ಅತಿ | ಆತರಾನ್‌ ಪ್ರತ್ಯಪೀಶ್ವರಸ್ಯೇಷ್ಟಸಾಥನತ್ವಾತ್‌ ನ ತತ್ನರತ್ವ- 

ಮಾಗಮಸ್ಕಾನುಪಪನ್ನಮ್‌ 1 ಇಷ್ಟವದಿಷ್ಟಸಾಧನಸ್ಯಾಪಿ 

ಬುಭುತ್ತಿತತ್ವಾತ್‌ | 

ಅನುವಾದ :- "ಭಗವಂತನು ಇಷ್ಟನಾಗಿದ್ದಾನೆ' ಎಂದು ಹೇಗೆ ಹೇಳುತ್ತೀರಿ? 

ಯಾಕೆಂದರೆ ಲೋಕದಲ್ಲಿ ಪರರೀತಿಯಿಂದ ಜೀವನಲ್ಲಿ ಆಶ್ರಿತವಾದ, 
ಸಿದ್ದಾಂತರೀತಿಯಿಂದ ಜೀವನ ಮನಸ್ಸಿನಲ್ಲಿರುವ ಸುಖದ ವಿಷಯದಲ್ಲಿಯಾಗಲೀ 
ಅಥವಾ ದುಃಖದ ನಿವೃತ್ತಿವಿಷಯದಲ್ಲಿಯಾಗಲೀ ಇಷ್ಟವ್ಯ ವಹಾರ ಕಂಡಿದೆ. 
ಪ್ರಕೃತ ರಮಾಪತಿಯು ಸುಖರೂಪನೂ ಅಲ್ಲ. ದುಃ ಖನಿವೃ ತ್ರಿಸರೂಪ ನೂ ಅಲ್ಲ 
ಎಂದಮೇಲೆ ರಮಾಪತಿಯು ಇಷ್ಟ ಹೇಗಾಗುತ್ತಾನೆ ? ಎಂಬುದಾಗಿ ಆಕ್ಷೇಪ 
ಬಂದರೆ, ಅದಕ್ಕಾಗಿ ಆಚಾರ್ಯರು- ""ನಃ ಅಸ್ಮಾಕಂ ಇಷ್ಟು'' (ನಮಗೆ 
ಇಷ್ಟನಾಗಿದ್ದಾನೆ) ಎಂದು ಹೇಳಿದರು. 


ಯಾವ ರೀತಿಯಾಗಿ ಕೆಲವರಿಗೆ ಇಷ್ಟಸಾಧನವಾಗದ ಪದಾರ್ಥಗಳು ಇನ್ನು 
ಕೆಲವರಿಗೆ ಇಷ್ಟಸಾಧನವಾಗಿರುವುದನ್ನು ಕಾಣುತ್ತೇವೆ. 


೧) ಉದಾಹರಣೆ- ಜ್ವರ ಉಳ್ಳಂತಹ ಪುರುಷನಿಗೆ ಕ್ಷೀರಾದಿಗಳು ಇಷ್ಟಸಾಧನ- 
ವಾಗದೇ ಇದ್ದರೂ ಜ್ವರರಹಿತನಾದ ಪುರುಷನಿಗೆ ಇಷ್ಟಸಾಧನವಾಗಿವೆ. 
೨) ಉದಾಹರಣೆ- ಒಂಟೆಗಳಿಗೆ ಬಾಳೆಹಣ್ಣು ಇಷ್ಟಸಾಧನವಾಗದೇ ಇದ್ದರೂ 
ಇತರರಿಗೆ ಬಾಳೆಹಣ್ಣು ಇಷ್ಟಸಾಧನವಾದದ್ದು ಕಂಡಿದೆ. 
ಅದರಂತೆ ಭಗವಂತನು ಲೌಕಿಕರಿಗೆ ಇಷ್ಟನಾಗದೇ ಇದ್ದರೂ ಸಹ ಉತ್ತಮಾಧಿ 
ಕಾರಿಗಳಿಗೆ ಇಷ್ಟನಾಗುತ್ತಾನೆ ಎಂದು ಹೇಳಲು ಬರುತ್ತದೆಯಾದ್ದರಿಂದ ಏನು 
ಅನುಪಪತ್ತಿ ಇದೆ ? 


ಹಾಗಾದರೆ ಕೇವಲ ಭಗವಂತ ಇಷ್ಟನಾಗುವ ಅಧಿಕಾರಿಗಳು ಇದ್ದಾರೆಯೇ ? 
ಎಂದರೆ, ಅಂತಹ ಅಧಿಕಾರಿಗಳು ಅವಶ್ಯ ಇದ್ದೇ ಇದ್ದಾರೆ. ಯಾವ ಬ್ರಹ್ಮಾದಿ 
ಉತ್ತಮಭಕ್ಕರಿಗೆ ಪರಮಪುರುಷಾರ್ಥವಾದ ಮೋಕ್ಷವೂ ಸಹ ಪರಮ- 
ಪುರುಷನಾದ ಭಗವಂತನಿಗಾಗಿ ಮಾತ್ರವೇ ಅಪೇಕ್ಟಣೀಯವಾಗಿದೆ. ಅಂತಹ 
ಬ್ರಹ್ಮಾದಿ ಉತ್ತಮಭಕ್ತರಿಗೆ ಭಗವಂತನು ಮಾತ್ರ ಇಷ್ಟನಾಗಿದ್ದಾನೆ. 


ತತ್ತೋದ್ಯೋತ 


ಅದನ್ನು ೭ ನೇ ಅಧ್ಯಾಯ ಗೀತಾಭಾಷ್ಯದಲ್ಲಿ ಆಚಾರ್ಯರು ಸ್ಪಷ್ಟವಾಗಿ 
ತಿಳಿಸಿದ್ದಾರೆ- 
A ಏಕಾಂತಾನಾಂ ನ ಕಸ್ಯಚಿತ್‌ 1 
ಅರ್ಥೇ ನಾರಾಯಣೋ ದೇವಃ ಸರ್ವಮನ್ಯತ್ತದರ್ಥಕಮ್‌ ॥ 


ಯಾರು ಏಕಾಂತಭಕ್ಕರಲ್ಲ ಅಂತಹ ಮಧ್ಯಮಾಧಿಕಾರಿಗಳಿಗೆ ಮೋಕ್ತವೇ 
ಅಪೇಕ್ಟಣೀಯವಾಗಿರುತ್ತದೆ. ಅಂತಹ ಮೋಕ್ಷವನ್ನು ಕೊಡುವವನು ಭಗವಂತ. 
ಆದ್ದರಿಂದ ಮೋಕ್ಟಕ್ಕಾಗಿ ಭಗವಂತ ಅಪೇಕ್ಷೇಣೀಯನಾಗಿದ್ದಾನೆ ಅವರಿಗೆ. ಆದರೆ 
ಬ್ರಹ್ಮಾದಿ ಉತ್ತಮಭಕ್ತರಿಗೆ ಮೋಕ್ತವೂ ಅಪೇಕ್ಷಣೀಯವಾಗಿರುವುದಿಲ್ಲ. 
ಅವರಿಗೆ ಕೇವಲ ಭಗವಂತ ಮಾತ್ರ ಇಷ್ಟ. ಮೋಕ್ತಾದಿ ಪುರುಷಾರ್ಥಕ್ಕಾಗಿ 
ಅವರು ಭಗವಂತನನ್ನು ಭಜಿಸುವುದಿಲ್ಲ. ಕೇವಲ ಭಗವಂತನ ಅನುಗ್ರಹಕ್ಕಾಗಿ 
ಭಗವಂತನನ್ನು ಭಜಿಸುವವರು ಅವರು. ಭಗವಂತನಿಗಾಗಿ ಎಲ್ಲ ಪುರುಷಾರ್ಥ- 
ಗಳು ಅವರಿಗೆ. ಅಂತಹ ಉತ್ತಮಭಕ್ಷರೂ ಇದ್ದಾರೆ. 


ಆದ್ದರಿಂದ ಏಕಾಂತಭಕ್ತರಿಗೆ ಭಗವಂತನು ಮಾತ್ರ ಇಷ್ಟನಾಗಿರುವುದರಿಂದ 
ಪ್ರಕೃತ 'ತತ್ತೋದ್ಯೋತ'ಗೃಂಥಕರ್ತೃಗಳಾದ ಶ್ರೀಮದಾಚಾರ್ಯರೂ ಏಕಾಂತ 
-ಭಕ್ತರೇ ಆಗಿದ್ದರಿಂದ ""ರಮಾಪತಿಃ ನಃ ಇಷ್ಟ'' ಎಂಬುದಾಗಿ ಆಚಾರ್ಯರು 
ಹೇಳಿದ್ದು ಸಮಂಜಸವೇ. 


ಏಕಾಂತಭಕ್ತರಿಗೆ ಭಗವಂತನೇ ಇಷ್ಟನಾಗುವುದರಿಂದ ಅವರ ದೃಷ್ಟಿಯಲ್ಲಿ 
ವೇದಗಳು ಇಷ್ಟನಾದ ಭಗವಂತನನ್ನು ತಿಳಿಸಿಕೊಡುವುದು ಉಪಪನ್ನವೇ 
ಆಗುತ್ತದೆ. ಇನ್ನು ಮಧ್ಯಮಭಕ್ತರಿಗೆ ಭಗವಂತನು ಇಷ್ಟನಾಗದೇ ಹೋದರೂ 
ಸಹ ಇಷ್ಟಸಾಧನನಾದ್ದರಿಂದ (ಇಷ್ಟವಾದ ಮೋಕ್ಷವನ್ನು ಕೊಡುವವನಾದ್ದರಿಂದ) 
ಇಷ್ಟದಂತೆ ಇಷ್ಟಸಾಧನವೂ ಬುಭುತ್ತುವೇ ಆದಕಾರಣ ವೇದಗಳು 
ಇಷ್ಟಸಾಧನನಾದ ಭಗವಂತನನ್ನು ತಿಳಿಸಿಕೊಡುವುದು ಅವರ ರೀತಿಯಲ್ಲಿಯೂ 
ಉಪಪನ್ನವೇ ಆಗುತ್ತದೆ ಎಂದು ಅಭಿಪ್ರಾಯ. 


ಅವತಾರಿಕೆ ಃ- ಈಶ್ವರನ ವಿಷಯದಲ್ಲಿ "ದ್ಯಾವಾಭೂಮೀ ಜನಯನ್‌ ದೇವ 
ಏಕಃ' ಇತ್ಯಾದಿ ಆಗಮಗಳನ್ನು ಪ್ರಮಾಣವನ್ನಾಗಿ ಉದಾಹರಿಸಿ, ಈಗ 
ಉದಾಹೃತ ಆಗಮಗಳಿಗೆ ಅನುಸಾರವಾಗಿ ಅನುಮಾನವೂ ಸಹ ಈಶ್ವರನ 
ವಿಷಯದಲ್ಲಿ ಪ್ರಮಾಣವಾಗಿ ಆಚಾರ್ಯರಿಗೆ ಅಭಿಪ್ರೇತವಾಗಿದೆ ಎಂದು 


ಈಶ್ವರವಿಷಯದಲ್ಲಿ ಅನು ಮಾನಕ್ಕೆ ಪ್ರಾಮಾಣ್ಯಸಮರ್ಥನೆ 


ಲಿ 


ಹೇಳಲು ಅನುಮಾನಪ್ರಮಾಣಪರವಾಗಿಯೂ ವಿಶೇಷಣಗಳ ಯೋಜನೆ 
ಮಾಡುತ್ತಾರೆ - 


ಈಶ್ವರವಿಷಯದಲ್ಲಿ ಅನುಮಾನಕ್ಕೆ ಪ್ರಾಮಾಣ್ಯಸಮರ್ಥನೆ 


ಟೀಕಾ: ಅನುಮಾನಮಪಿ ರಮಾಪತಿಂ ಗಮಯತೀತ್ಯಾಶಯವಾನಾಹ ॥ 
ನಿತ್ಯಾತಾದೃಶಚಿಚ್ಚೇತ್ಯಯಂತೇತಿ ॥। ಅತ್ರ ತದಿತಿ "ಸರ್ವತ್ರಾಖಲ- 
ಸಚ್ಛಕ್ತಿಃ ಸ್ತತಂತ್ರೋತಶೇಷದರ್ಶನಃ' ಇತ್ಯುಕ್ತಂ ಪರಾಮೃಶ್ಯತೇ । 
ಚಿತ್‌ ಚೇತನಂ ರಮಾಬ್ರಹ್ಮಾದಿ । ಚೇತ್ಯಂ ದೃಶ್ಯಂ ಜಡಂ 
ಪ್ರಕೃತ್ಯಾದಿ | 


ನನು ಚೇತೃತಾ ಚಿತೋತಪೃಸ್ತಿ | ಯದ್ದಕ್ಷ್ಯತಿ "ಆತ್ಮನೋಸಪಿ 
ದೃಶ್ಯತ್ವಾ'ದಿತಿ । ತತ್ಕಥಮುಚ್ಯತೇ ಚೇತ್ಯಂ ದೃಶ್ಯಂ ಜಡಮಿತಿ । 
ಸತ್ಯಮ್‌ | ಚಿತ: ಪೃಥಗಭಿಧಾನಾತ್‌ ಸಮಾನೋತಪಿ ಚೇತೃಶಬ್ದೋ 
ಜಡವಿಷಯೋತವಗಮ್ಮತೇ । 


ಚೇತ ಗ್ರಹಣಾದೇವೋಭಯಲಾಭೇ ಸತಿ ಕಿಂ ಚಿದ ಹಣೇನೇತಿ 
ಚೇತ್‌ ।ಟ ಸತ್ಯ ಮ್‌ | ಕುರುಪಾಂಡವನ್ನಾ , ಯೇನಾಸಾಧಾರಣ- 
ಧರ್ಮೇಣ ವ್ಯವಹಾರೋಪಶತ್ತಿ: | ನಿತ್ಯಮತಾದೃಶೇ ಅಪರ್ಯಾ- 
ಪ್ರಶಕ್ತಿನೀ ಅಸ್ಪತಂತ್ರೇ ಅಸರ್ವಜ್ಞೇ ಚಿಚ್ಚೇತ್ಯೇ ಯಂತೇತಿ ವಿಗ್ರಹಃ । 


ಅನುವಾದ :- ಆಗಮದಂತೆ ಅನುಮಾನವೂ ಸಹ ಲಕ್ಷ್ಮೀಪತಿಯಾದ 
ಪರಮಾತ್ಮನನ್ನು ಸಾಧಿಸುತ್ತದೆ ಎಂಬ ಅಭಿಪ್ರಾಯ ಉಳ್ಳವರಾಗಿ ಆಚಾರ್ಯರು 
“ನಿತ್ಯಾತಾದೃಶಚಿಚ್ಛೇತ್ಯಯಂತಾ'' ಎಂಬುದಾಗಿ ವಿಶೇಷಣ ನೀಡಿದ್ದಾರೆ. 
(ಪರಮಾತ್ಮಸಾಧಕವಾದ ಅನುಮಾನವನ್ನು ಅನುಮಾನಪ್ರಯೋಗವನ್ನು 
""ಇದಮುಕ್ತಂ ಭವತಿ'' ಎಂಬುದಾಗಿ ಮುಂದೆ ಹೇಳುವವರಿದ್ದಾರೆ.) 


'ನಿತ್ಯಾತಾದೃಶ....' ಎಂಬ ವಿಶೇಷಣದಲ್ಲಿ ಅತಾದೃಶ ಎನ್ನುವಲ್ಲಿ ತತ್‌ 
ಶಬ್ದ ಇದೆ. (ತಸ್ಯ ಸದೃಶಂ ತಾದೃಶಂ, ನ ತಾದೃಶಂ ಅತಾದೃಶಂ ಎಂದು 
ವಿಗ್ರಹ ಮಾಡುವುದರಿಂದ ತಸ್ಯ ಎಂದು ತತ್‌ ಶಬ್ದ ಇದೆ.) ಸಾಮಾನ್ಯವಾಗಿ 
ತತ್‌ ಶಬ್ದವು ಪೂರ್ವಪ್ರಸಕ್ತವಾದದ್ದನ್ನು ಪರಾಮರ್ಶ ಮಾಡುತ್ತದೆ. ಹೀಗಾಗಿ 
ಇಲ್ಲಿ ತತ್‌ ಶಬ್ದವು ಯಾವುದನ್ನು ಪರಾಮರ್ಶ ಮಾಡುತ್ತಿದೆ ? ಎಂದರೆ, 


ತತ್ತೋದ್ಯೋತ 


"ಸರ್ವತ್ರಾ ಖಿಲಸಚ್ಛಕ್ತಿಃ' "ಸ್ವತಂತ್ರಃ' "ಅಶೇಷದರ್ಶನಃ' ಎಂಬುದಾಗಿ 
ಪರಮಾತ್ಮನಿಗೆ ಹೇಳಿದ ಪರ್ಯಾಪ್ತಶಕ್ಕಿ ಮೊದಲಾದವುಗಳನ್ನು ಪರಾಮರ್ಶ 


ಮಾಡುತ್ತಿದೆ ತತ್‌ ಶಬ್ದ. 


ಅಂದರೆ- ಅತಾದೃಶ ಎಂದರೆ ಹಾಗಲ್ಲದ್ದು. ಪರಮಾತ್ಮನು ಪರ್ಯಾಪ್ತ- 
ಶಕ್ತಿಯುಳ್ಳವನು, ಸ್ವತಂತ್ರನು, ಸರ್ವಜ್ಞನೂ ಆಗಿದ್ದಾನಾದ್ದರಿಂದ ಚೇತನಾ- 
ಚೇತನಾತ್ಮಕವಾದ ಜಗತ್ತು ಅತಾದೃಶ ಹಾಗಲ್ಲದ್ದು (ಹಾಗಾಗಿಲ್ಲ ಎಂದರೆ 
ಅಪರ್ಯಾಪ್ರಶಕ್ತಿಯುಳ್ಳದ್ದು, ಅಸ್ವತಂತ್ರ, ಅಸರ್ವಜ್ಞ ಆಗಿದೆ ಎನ್ನುವುದು 
ಅತಾದೃಶ ಎಂಬುದರ ಅರ್ಥವಾಗಿದೆ ಎಂದು ಅಭಿಪ್ರಾಯ. 

“ನಿತ್ಯಾತಾದೃಶಚಿಚ್ಚೇತ್ಯ....... ’ ಎನ್ನುವಲ್ಲಿ ಚಿತ್‌ ಎಂದರೆ ಚೇತನ, 
ಪರಮಾತ್ಮನಿಂದ ಭಿನ್ನರಾದ ರಮಾಬ್ರಹ್ಮಾದಿ ಚೇತನರು ಎಂದರ್ಥ. ಚೇತ್ಯ 
ಎಂದರೆ ದೃಶ್ಯವಾದದ್ದು ಎಂದರ್ಥ. “ಚಿತೀ ಸಂಜ್ಞಾನೇ' ಎಂಬ ಜ್ಞಾನಾರ್ಥಕ 
ವಾದ ಧಾತುವಿಗೆ ಕರ್ಮಾರ್ಥದಲ್ಲಿ "ಯಹಲೋರ್ಣತ್‌' ಎಂಬ ಸೂತ್ರದಿಂದ 
"ಣ್ಯತ್‌' ಪ್ರತ್ಯಯ ಬಂದು ಚಿತ್ಯ ಎಂದಾಗಿ, "ಪುಗಂತಲಘೂಪಧಸ್ಯ ಚ' 
ಎಂಬ ಸೂತ್ರದಿಂದ ಗುಣವಾಗಿ (ಚಿ ಎನ್ನುವಲ್ಲಿನ ಇ ಕಾರಕ್ಕೆ ಏಕಾರ ಬಂದು) 
ಚೇತ್ಯ ಎಂದು ರೂಪಸಿದ್ಧಿಯಾಗಿರುವುದರಿಂದ ಚೇತ್ಯ ಎಂದರೆ 
ಜ್ಞಾನವಿಷಯವಾದದ್ದು ಅರ್ಥಾತ್‌ ದೃಶ್ಯವಾದದ್ದು, ಜಡವಾದ ಪ್ರಕೃತ್ಯಾದಿಗಳು 
ಎಂದರ್ಥ. ಹಾಗಾಗಿ ಚಿತ್‌-ಚೇತ್ಯ ಎಂದರೆ ಚೇತನ-ಅಚೇತನಾತ್ಮಕವಾದ 
ಜಗತ್ತು ಎಂದರ್ಥ. 


ಹೌದು, ಚೇತ್ಯ ಎಂಬ ಶಬ್ದಕ್ಕೆ ದೃಶ್ಯ ಎಂದು ಅರ್ಥ ವಿವಕ್ಷಿತವಾದರೆ 
"ದೃಶ್ಯವಾದದ್ದು ಜಡವಾದ ಪ್ರಕೃತ್ಯಾದಿಗಳು' ಎಂದು ಅರ್ಥ ಹೇಗೆ 
ಸರಿಯಾಗುತ್ತದೆ ? ಏಕೆಂದರೆ ಚೇತ್ಯತಾ ಅಂದರೆ ದೃಶ್ಯತ್ವವು (ಜ್ಞಾನವಿಷಯತ್ತವು) 
ಚೇತನರಿಗೂ ಇದೆ. 


""ಆತ್ಮನೋನಪಿ ದೃಶ್ಯತ್ವಾತ್‌.....'' ಎಂಬುದಾಗಿ ಮುಂದೆ ನೀವೇ ಆತ್ಮನಿಗೆ 
ದೃಶ್ಯತ್ವವನ್ನು ಹೇಳುವವರಿದ್ದೀರಿ. ಅಂದಮೇಲೆ (ಚೇತ್ಯ ಎಂಬ ಶಬ್ದಕ್ಕೆ ಚೇತನರು 
ಎಂಬ ಅರ್ಥವನ್ನೂ ಹೇಳಲು ಬರುತ್ತದೆ ಎಂದಮೇಲೆ) “ಚೇತ್ಯ ಎಂದರೆ 
ದೃಶ್ಯವಾದದ್ದು, ಜಡವಾದ ಪ್ರಕೃತ್ಯಾದಿಗಳು' ಎಂಬುದಾಗಿ ಹೇಗೆ ಹೇಳುತ್ತೀರಿ? 


ಈಶ್ವರವಿಷಯದಲ್ಲಿ ಅನುಮಾನಕ್ಕೆ ಪ್ರಾಮಾಣ್ಯಸಮರ್ಥನೆ 


ಸತ್ಯವೇ. ಚೇತ್ಯತಾ ಎನ್ನುವುದು ಜಡಪದಾರ್ಥಗಳಿಗೆ ಇರುವಂತೆ 
ಚೇತನರಿಗೂ ಇದೆ ಎನ್ನುವುದು ನಿಜವೇ. ಆದರೂ ಸಹ ಚೇತ್ಯ ಶಬ್ದವು ಚೇತನ- 
ಅಚೇತನ ಎರಡರಲ್ಲಿಯೂ ಸಮಾನವಾಗಿದ್ದರೂ ಸಹ, ಚಿತ್‌-ಚೇತ್ಯ ಎಂಬುದಾಗಿ 
ಚಿತ್‌ಶಬ್ದದಿಂದ ಚೇತನರನ್ನು ಪ್ರತ್ಯೇಕವಾಗಿ ಹೇಳಿದ್ದರಿಂದ, ಪ್ರಕೃತದಲ್ಲಿ 
ಚೇತ್ಯಶಬ್ದವು ಜಡಮಾತ್ರವಿಷಯಕವಾಗಿದೆ ಎಂದು ತಿಳಿದುಬರುತ್ತದೆ. 


ಹಾಗಾದರೆ ಚೇತ್ಯ ಎಂಬ ಒಂದೇ ಶಬ್ದವನ್ನು ಇಡುವುದರಿಂದ ಚೇತನ- 
ಅಚೇತನ ಎರಡೂ ಲಭ್ಯವಾಗುವಾಗ ಚಿತ್‌ ಶಬ್ದವನ್ನು ಪ್ರತ್ಯೇಕವಾಗಿ ಏಕೆ 
ಇಡಬೇಕು? 


ಈ ರೀತಿಯಾಗಿ ಆಕ್ಷೇಪ ಬಂದರೆ, ಅದು ಸತ್ಯವೇ. ಸಮಾನವಾದ 
ಚೇತ್ಯ ಶಬ್ದಪ್ರಯೋಗದಿಂದಲೇ ಎರಡೂ ಲಭ್ಯವಾಗುವ ಕಾರಣ ಚಿತ್‌ 
ಶಬ್ದವನ್ನು ಪ್ರತ್ಯೇಕವಾಗಿ ಇಡಬೇಕಾದ ಪ್ರಸಕ್ತಿಯಿಲ್ಲ ಎನ್ನುವುದು ಸರಿಯೇ. 
ಆದರೂ ಸಹ ಕುರುಪಾಂಡವನ್ಯಾಯದಿಂದ ಅಸಾಧಾರಣಧರ್ಮದಿಂದ 
ವ್ಯವಹಾರವನ್ನು ಕೂಡಿಸಬಹುದಾಗಿದೆ. 


ಅಂದರೆ- ಧರ್ಮರಾಜಾದಿಗಳೂ ಕುರುವಂಶದಲ್ಲಿಯೇ ಬಂದವರಾದರೂ 
ಸಹ ಕುರುತ್ವ-ಪಾಂಡವತ್ವ ಎಂಬ ಪ್ರಾತಿಸ್ತಿಕರೂಪದಿಂದ (ಪ್ರತ್ಯೇಕವಾದ 
ಧರ್ಮದಿಂದ) ಪ್ರತಿಪಾದನೆ ಮಾಡಬೇಕೆಂಬ ಇಚ್ಛೆಯಿಂದ ಕುರವಃ ಸಮಾಗತಾಃ 
ಪಾಂಡವಾಶ್ಚ ಎಂದು ವ್ಯವಹಾರ ಮಾಡುವುದು ಹೇಗೆ ವ್ಯರ್ಥವಲ್ಲವೋ, 
ಅದರಂತೆಯೇ ಚೇತನತ್ನ-ಜಡತ್ತ ಎಂಬುದಾಗಿ ಪ್ರಾತಿಸ್ತಿಕರೂಪದಿಂದ 
(ಪ್ರತ್ಯೇಕವಾದ ಧರ್ಮದಿಂದ) ಚೇತನ-ಜಡಗಳನ್ನು ಪ್ರತಿಪಾದನೆ 
ಮಾಡಬೇಕೆಂಬ ಇಚ್ಛೆಯಿಂದ ಚೇತನಂ ಚೇತ್ಯಂ ಚ ಎಂದು ವ್ಯವಹಾರ 
ಮಾಡುವುದೂ ವ್ಯರ್ಥವಲ್ಲ ಎಂದು ಅಭಿಪ್ರಾಯ. 


ಹಾಗಾದರೆ, ""ಚಿತ್‌ ಚ ಚೇತ್ಯಂ ಚ ಚಿಚ್ಚೇತ್ಯೇ, ನಿತ್ಯಂ ಅತಾದೃಶೇ 
ನಿತ್ಯಾತಾದೃಶೇ, ನಿತ್ಯಾತಾದೃಶೇ ಚಿತೇ ಚಿಚ್ಚೇತ್ಯೇ ಚ ನಿತ್ಯಾತಾದೃಶಚಿಚ್ಛೇತ್ಯೇ, 
ನಿತ್ಯಾತಾದೃಶಚಿಚ್ಚೇತ್ಯೇ ಯಂತಾ ನಿತ್ಯಾತಾದೃಶಚಿಚ್ಚೇತ್ಯಯಂತಾ 

ಎಂಬುದಾಗಿ ವಿಗ್ರಹ (ದ್ವಿತೀಯಾತತ್ತುರುಷಸಮಾಸ) ಮಾಡಿಕೊಳ್ಳಬೇಕು. 

ಅವತಾರಿಕೆ ;- ಅನುಮಾನವೂ ಸಹ ರಮಾಪತಿಯನ್ನು ಸಾಧಿಸುತ್ತದೆ ಎಂಬ 
ಆಶಯದಿಂದ ಆಚಾರ್ಯರು 'ನಿತ್ಯಾತಾದೃ ಶಚಿಚ್ಛೇತ್ಯ ಯಂತಾ' ಎಂಬುದಾಗಿ 


ತತ್ಪೋದ್ಯೋತ 


ವಿಶೇಷಣ ನೀಡಿದ್ದಾರೆ ಎಂದು ನೀವು ಹಿಂದೆ ಹೇಳಿದ್ದು ಸರಿಯಲ್ಲ. ಕಾರಣ 
"ನಿತ್ಯಾತಾದೃಶ ....! ಎಂಬ ವಿಶೇಷಣದಿಂದ ಈಶ್ವರಸಾಧಕವಾದ ಅನುಮಾನವು 
ತೋರುವುದಿಲ್ಲವಲ್ಲ ? 


ಈ ರೀತಿಯಾಗಿ ಆಕ್ಷೇಪ ಬಂದರೆ, "ನಿತ್ಯಾತಾದೃಶ.....' ಎಂಬ 
ವಿಶೇಷಣದಿಂದ ಈಶ್ವರಸಾಧಕವಾದ ಅನುಮಾನವು ಹೇಗೆ ಸೂಚಿತವಾಗಿದೆ 
ಎನ್ನುವುದನ್ನು ಟೀಕಾಕೃತ್ಟಾದರು ತೋರಿಸಿಕೊಡುತ್ತಾರೆ - 


ಟೀಕಾ: ಇದಮುಕ್ತಂ ಭವತಿ । ಚಿಚ್ಚೇತ್ಯೇ ಖಲ್ಪಪರ್ಯಾಪ್ತಶಕ್ಯಾದಿಮತ್ತಯಾ 
ಪ್ರತ್ಯಕ್ಷಾದಿಸಿದ್ದೇ । ಅನ್ಯಥಾ ನಿತ್ಯಸುಖಾದಿಪ್ರಸಂಗಾತ್‌ 1 
ಯಚ್ಛೈವಂವಿಧಂ ತತ್‌ ಕೇನಾಪಿ ನಿಯತಮೇವ ಪ್ರವರ್ತಮಾನ- 
ಮುಪಲಬ್ಧಮ್‌ | ಯಥಾ ರಥಾದಿ । ತದೇತಾಭ್ಯಾಮಪಿ ಯೇನ 
ಕೇನಚಿನ್ನಿಯತಾಭ್ಯಾಂ ಭವಿತವ್ಯಮ್‌ I ಯಶ್ಚೈತನ್ನಿಯಂತಾ ಸ 
ಭಗವಾನ್‌ ರಮಾಶತಿರಿತಿ । 


ಅನುವಾದ 1- ಚೇತನ-ಜಡಗಳು ಅಪರ್ಯಾಪ್ರಶಕ್ತಿ ಉಳ್ಳದ್ದಾಗಿ, 

ಅಸರ್ವಜತ ಉಳದಾಗಿ, ಅಸತಂತ್ರವಾಗಿ ಪೃತ್ರಕಾದಿಪ್ರಮಾಣಸಿದವಾಗಿವೆ. 
ಇಗ ಳದ ಚ ದು IB ಧಿ 

“ಅಹಂ ದುರ್ಬಲಃ' “ನಾಹಂ ಸರ್ವಜ್ಞಃ' "ಅಹಮಸ್ವತಂತ್ರಃ' ಇತ್ಯಾದಿಯಾಗಿ 
ಅನುಭವ ಎಲ್ಲರಿಗೂ ಸಿದ್ಧವಾಗಿದೆ. ಒಂದುವೇಳೆ ಚೇತನ-ಜಡಗಳು 
ಅಪರ್ಯಾಪ್ರಶಕ್ನಾದಿಗಳುಳ್ಳದ್ದಲ್ಲ ಎಂದಾದರೆ (ಪರ್ಯಾಪ್ತಶಕ್ತಿ-ಸರ್ವಜ್ಞತ್ತ- 
ಸ್ವಾತಂತ್ರ್ಯ ಉಳ್ಳದ್ದಾಗಿದ್ದರೆ) ನಿತ್ಯಸುಖಾದಿಗಳು ಆಗಬೇಕಾದ ಪ್ರಸಂಗ 
ಬರುತ್ತದೆ. ಆದ್ದರಿಂದ ಚೇತನ-ಜಡಗಳು ಅಪರ್ಯಾಪ್ತಶಕ್ತಾದಿಗಳುಳ್ಳದ್ದಾಗಿವೆ. 


ಯಾವುದು ಈ ರೀತಿಯಾಗಿ ಅಪರ್ಯಾಪ್ತಶಕ್ಕಾದಿಗಳುಳ್ಳದ್ದೋ ಅದು 
ವ್ಯಾಪಾರಗಳಲ್ಲಿ ಯಾವನೋ ಒಬ್ಬನಿಂದ ನಿಯಮ್ಯವಾಗಿಯೇ ಇರುವುದು 
ಕಂಡಿದೆ. ಹೇಗೆ ? ರಥಾದಿಗಳಂತೆ. ಆದ್ದರಿಂದ ಅಪರ್ಯಾಪ್ರಶಕ್ಕಾದಿಗಳುಳ್ಳ 
ಚೇತನ-ಜಡಗಳೂ ಸಹ ಯಾವನೋ ಒಬ್ಬನಿಂದ ನಿಯಮ್ಯವಾಗಿಯೇ 
ಇರಬೇಕು. ಯಾವ ವ್ಯಕ್ತಿ ಈ ಚೇತನ-ಜಡಗಳಿಗೆ ನಿಯಾಮಕ ಆಗಿರುವನೋ 
ಅವನೇ ಭಗವಾನ್‌ ರಮಾಪತಿ ಎಂದು ಭಾವ. 


ಈಶ್ವರವಿಷಯದಲ್ಲಿ ಅನುಮಾನಕ್ಕೆ ಪ್ರಾಮಾಣ್ಯಸಮರ್ಥನೆ 


- ವಿಶೇಷ ವಿವರಣೆ ;- 


ಇಲ್ಲಿಯ ಸಾರಾಂಶ ಇಷ್ಟು :- ಇಲ್ಲಿ ಸಾಮಾನ್ಯ-ಪರಿಶೇಷಗಳಿಂದ 
ರಮಾಪತಿಯನ್ನು ಸಾಧಿಸಲು ಹೊರಟಿದ್ದಾರೆ. ಅದು ಹೇಗೆಂದರೆ - 


ಮೊದಲಿಗೆ ಚೇತನಾಚೇತನಾತ್ಮಕವಾದ ಈ ಜಗತ್ತಿಗೆ ನಿಯಾಮಕನಾದವನು 
ಒಬ್ಬನು ಇದ್ದಾನೆ ಎಂಬುದಾಗಿ ಸಾಮಾನ್ಯವಾಗಿ ಅನುಮಾನಮೂಲಕ ಸಾಧಿ 
ಸುತ್ತಾರೆ - 


೧) ಚಿಚ್ಚೇತ್ಯೇಕೇನಚಿನ್ನಿಯತೇಅಪೂರ್ಣಶಕ್ತಿತ್ವಾತ್‌ ಬಲವನ್ನೀ ಯತದುರ್ಬಲವತ್‌। 


ದುರ್ಬಲನಾದ ವ್ಯಕ್ತಿ ಅಪೂರ್ಣಶಕ್ತಿ ಉಳ್ಳವನಾದ್ದರಿಂದ ಪ್ರಬಲನಾದ 
ಒಬ್ಬನಿಂದ ಹೇಗೆ ನಿಯಮ್ಯನಾಗಿರುತ್ತಾನೆಯೋ ಹಾಗೆಯೇ ಚೇತನ-ಜಡಗಳೂ 
ಸಹ (ಭಗವಂತನಿಂದ ಭಿನ್ನರಾದ ರಮಾ-ಬ್ರಹ್ಮಾದಿ ಸಕಲ ಚೇತನರು ಹಾಗೂ 
ಪ್ರಕೃತ್ಯಾದಿ ಜಡಪದಾರ್ಥಗಳು) ಅಪೂರ್ಣಶಕಿ ಉಳದ್ದಾದರಿಂದ ಒಬ 
ದಿ ೪ ೧೧ ಬ 

ವ್ಯಕ್ತಿಯಿಂದ ನಿಯಮ್ಯವಾಗಿವೆ. 


೨) ಚಿಚ್ಚೇತ್ಯೇ ಕೇನಚಿನ್ನಿಯತೇ ಅಸ್ವತಂತ್ರತ್ವಾತ್‌ ಭೃತ್ಯಭಾರ್ಯಾವತ್‌ I 
ಭೃತ್ಯರು-ಹೆಂಡತಿ ಇವರು ಅಸ್ಪತಂತ್ರ ರಾದ್ದರಿಂದ ಹೇಗೆ ಒಬ್ಬನಿಂದ 


ಲ್‌ೆ ವ 
(ಭೃತ್ಯರು ಸ್ವಾಮಿಯಿಂದ, ಹೆಂಡತಿಯ ಗಂಡನಿಂದ) ನಿಯಮ್ಮರಾಗಿದ್ದಾರೆಯೋ 
ಹಾಗೆಯೇ ಚೇತನ-ಜಡಗಳೂ ಸಹ ಅಸ್ವತಂತ್ರವಾದ್ದರಿಂದ ಒಬ್ಬನಿಂದ 


ನಿಯಮ್ಯವಾಗಿವೆ. 
೩) ಚಿಚ್ಚೇತ್ಯೇ ಕೇನಚಿನ್ನಿಯತೇ ಅಲ್ಪಜ್ಞತ್ವಾತ್‌ ಪುತ್ರ -ಶಿಷ್ಯಾದಿವತ್‌ । 
ಮಕ್ಕಳು-ಶಿಷ್ಯರು ಅಲ್ರಜ್ಞರಾದ್ದರಿಂದ ಹೇಗೆ ಒಬ್ಬರಿಂದ (ಮಕ್ಕಳು ತಂದೆ- 
ಕ ಲ್‌ [a] ಬ ಶೆ 
ತಾಯಿಗಳಿಂದ, ಶಿಷ್ಯರು ಗುರುಗಳಿಂದ) ನಿಯಮ್ಯರಾಗಿದ್ದಾರೆಯೋ ಹಾಗೆಯೇ 
ಚೇತನ-ಜಡಗಳೂ ಸಹ ಅಲ್ಪಜ್ಞವಾದ್ದರಿಂದ ಒಬ್ಬವ್ಯಕ್ತಿಯಿಂದ ನಿಯಮ್ಯವಾಗಿವೆ. 
ಪಕ್ಷಧರ್ಮತಾ ಉಂಟೇ ? 


ಹೌದು ಈ ಅನುಮಾನಗಳಲ್ಲಿ ಪಕ್ಷಧರ್ಮತಾ ಇದೆಯೇ 2 (ಪಕ್ಷವಾದ 
ಚೇತನ-ಜಡಗಳಲ್ಲಿ ಹೇತುಗಳಾದ ಅಪೂರ್ಣಶಕ್ತಿತ್ವ-ಅಸ್ಪತಂತ್ರತ್ವ-ಅಲ್ಪಜ್ಞತ್ತ- 
ಗಳುಇವೆಯೇ?) ಎಂಬುದಾಗಿ ಪ್ರಶ್ನೆಬಂದರೆ, ಹೇತುಗಳಿಗೆ ಪಕ್ಷಧರ್ಮತಾವನ್ನು 


ತತ್ತೋದ್ಯೋತ 


ತೋರಿಸುವುದಕ್ಕಾಗಿ (ಚೇತನ-ಜಡಗಳಲ್ಲಿ ಅಪೂರ್ಣಶಕ್ತಿತ್ವಾದಿಗಳು ಇವೆ 
ಎಂದು ತಿಳಿಸುವುದಕ್ಕಾಗಿ) ಆಚಾರ್ಯರು “ನಿತ್ಯಾತಾದೃಶಚಿಚ್ಚೇತ್ಯಯಂತಾ' 
ಎಂಬ ವಿಶೇಷಣ ಕೊಟ್ಟಿದ್ದಾರೆ. 


"ಅಹಂ ದುರ್ಬಲಃ' "ನಾಹಂ ಸ್ಪತಂತ್ರಃ' 'ಅಲ್ಪಜ್ಞ್ಯೋ5ಹಂ' ಎಂಬುದಾಗಿ 
ಎಲ್ಲರಿಗೂ ಅನುಭವ ಬರುವುದರಿಂದ, ಜಡಪದಾರ್ಥಗಳಲ್ಲಿ ಅಸ್ವಾತಂತ್ರ್ಯವು 
ಸರ್ವಸಿದ್ಧವಾದ್ದರಿಂದ ಚೇತನ-ಜಡಗಳಲ್ಲಿ ಅಪೂರ್ಣಶಕ್ಕಿತ್ವಾದಿಗಳು 
ಪ್ರತ್ಯಕೃಸಿದ್ಧವೂ ಆಗಿವೆ. 

ಚಿಚ್ಚೇತ್ಕೇ ಅಸ್ಪತಂತ್ರೇ ಹಿತಾಕರಣ-ಅಹಿತಕರಣವತ್ತಾತ್‌ | 
ಇತ್ಯಾದಿ ಅನುಮಾನಸಿದ್ದವೂ ಆಗಿವೆ. 


"ಅಲ್ಲಶಕ್ತಿ: ಅಸಾರ್ವಜ್ಞಂ....' ಇತ್ಯಾದಿ ಆಗಮಸಿದ್ಧವೂ ಆಗಿವೆ. ಆದ್ದರಿಂದ 
ಚೇತನ-ಜಡಗಳಲ್ಲಿ ಅಪೂರ್ಣಶಕ್ತಿತ್ತಾದಿಗಳು ಪ್ರತ್ಯಕ್ಟಾದಿಪ್ರಮಾಣಸಿದ್ಧ- 
ವಾದ್ದರಿಂದ ಪಕ್ಚಧರ್ಮತಾ ಇದ್ದೇ ಇದೆ ಎಂದು ಭಾವ. 
ಪ್ರತ್ಯಕ್ಷಭ್ರಮ ಆಗಿರಬಹುದಲ್ಲ? 

ಹೌದು, "ನಾಹಂ ಸ್ವತಂತ್ರಃ' 'ಅಲ್ಪಜ್ಞೋ5ಹಂ' ಎಂಬುದಾಗಿ ನಮಗೆ 
ಅನುಭವ ಬರುತ್ತದೆಯಾದರೂ ಸಹ ಆ ಅನುಭವ ಭ್ರಮ ಏಕೆ ಆಗಿರಬಾರದು? 
ಅರ್ಥಾತ್‌ ಜೀವ ಸ್ಪತಂತ್ರನೇ ಆಗಿದ್ದರೂ "ನಾಹಂ ಸ್ಪತಂತ್ರಃ' ಎಂಬುದಾಗಿ 
ಭ್ರಮ ಬರುತ್ತದೆ ಎನ್ನಬಹುದು. ಜೀವ ಸರ್ವಜ್ಞನಾಗಿದ್ದರೂ 'ಅಲ್ಪಜ್ಞೋ5ಹಂ' 
ಎಂಬುದಾಗಿ ಭ್ರಮ ಬರುತ್ತದೆ ಎನ್ನಬಹುದು. ಜೀವ ಪೂರ್ಣಶಕ್ತಿಯುಳ್ಳವನೇ 
ಆಗಿದ್ದರೂ 'ದುರ್ಬಲೋತಹಂ' ಎಂಬುದಾಗಿ ಭ್ರಮ ಬರುತ್ತದೆ ಎನ್ನಬಹುದು. 
ಆದ್ದರಿಂದ ಪ್ರತ್ಯಕ್ಷವ ಅನ್ಯ ಥೋಪಪನ್ನವಾಗುತ್ತದೆ ಎಂದು ಶಂಕೆ ಮಾಡುವುದು 
ಸರಿಯಲ್ಲ. 

ಏಕೆಂದರೆ - ಹಾಗೆ ಜೀವನು ನಿಜವಾಗಿ ಸ್ಪತಂತ್ರನೇ ಆಗಿದ್ದರೆ, ಸರ್ವಜ್ಞ- 
ಪೂರ್ಣಶಕ್ತನೇ ಆಗಿದ್ದರೆ 


"“ಯದಿ ನಾಮ ನ ತಸ್ಯ ವಶೇ ಸಕಲಂ ಕಥಮೇವ ತು ನಿತ್ಯಸುಖಂ ನ ಭವೇತ್‌ ॥' 


(ವ್ಹಾದಶಸ್ತೋತ್ರ ಅ-3 ಶ್ಲೋ-5) 


ಈಶ್ವರವಿಷಯದಲ್ಲಿ ಅನುಮಾನಕ್ಕೆ ಪ್ರಾಮಾಣ್ಯಸಮರ್ಥನೆ 


ಆ 5 


ಎಂಬುದಾಗಿ ಆಚಾರ್ಯರು ಹೇಳುವಂತೆ ಸ್ವತಂತ್ರನಾದವನಿಗೆ ದುಃಖಾದಿ 
ಗಳು ಉಪಪನ್ನವಾಗುವುದಿಲ್ಲವಾದ್ದರಿಂದ ಜೀವನಿಗೆ ನಿತ್ಯಸುಖ, ದುಃಖನಿವೃ ತ್ತಿ, 
ಆರಬ್ಧಕಾರ್ಯಸಿದ್ಧಿ ಇವುಗಳು ಆಗಬೇಕಾದ ಅತಿಪ್ರಸಂಗ ಬರುತ್ತದೆ. ಆದ್ದರಿಂದ 
ಜೀವನು ನಿಜವಾಗಿ ಸ್ಪತಂತ್ರ-ಪೂರ್ಣಶಕ್ಕ-ಸರ್ವಜ್ಞ ಅಲ್ಲ. ಅಪೂರ್ಣಶಕ್ತಿ 


ಅಸ್ವಾಶಂತ್ರ , ಅಸರ್ವಜ್ಞತ್ವ ಉಳ್ಳವನೇ ಆಗಿದ್ದಾನೆ. 


ವ್ಯಾಪ್ತಿ ಇದೆ 
ಆಗಲಿ, ಚೇತನ ಜಡಗಳು ಅಪೂರ್ಣಶಕ್ಕಾದಿಗಳುಳ್ಳವಾಗಲಿ. ಪಕ್ಷಧರ್ಮತಾ 


ಇದೆ ಒಪ್ಪೋಣ. ಅಂದಮಾತ್ರಕ್ಕೆ ಒಬ್ಬನಿಂದ ನಿಯಮ್ಯ ಏಕೆ ಆಗಬೇಕು ೧ 
ಎಂಬ ಶಂಕೆಗೆ ಅವಕಾಶವಿಲ್ಲ. ಕಾರಣ - 


"ಯತ್‌ ಅಪೂರ್ಣಶಕ್ಕಾದಿಮತ್‌ ತತ್‌ ಕೇನಚಿತ್‌ ನಿಯಮ್ಯಂ 1' (ಯಾವುದು 
ಅಪೂರ್ಣಶಕ್ಷಾದಿಗಳುಳ್ಳದ್ದೋ ಅದು ಒಬ್ಬರಿಂದ ನಿಯಮ್ಮವೇ ಆಗಿರುತ್ತದೆ.) 


ಎಂಬ ವ್ಯಾಪ್ತಿಯು ರಥಾದಿಗಳಲ್ಲಿ ಕಂಡಿದೆ. ರಥಾದಿಗಳು ಅಪೂರ್ಣಶಕ್ತ- 
ಅಸ್ವತಂತ್ರ ಆದ್ದರಿಂದ ವ್ಯಾಪಾರಗಳಲ್ಲಿ ಒಬ್ಬರಿಂದ ನಿಯಮ್ಯವೇ ಆಗಿರುವುದು 
ಕಂಡಿದೆ. ಪ್ರಕೃತ ಚೇತನ-ಜಡಗಳೂ ಅಪೂರ್ಣಶಕ್ಕಾದಿಗಳುಳ್ಳದ್ದಾದ್ದರಿಂದ 
ಒಬ್ಬನಿಂದ ನಿಯಮ್ಯವೇ ಆಗಿವೆ ಎಂದು ಅಂಗೀಕರಿಸಲೇಬೇಕು. ಅರ್ಥಾತ್‌ ಈ 
ಚೇತನ-ಜಡಗಳನ್ನು ನಿಯಮನ ಮಾಡುವ ಒಬ್ಬ ವ್ಯಕ್ತಿ ಇದ್ದಾನೆ ಎಂದು 
ಒಪ್ಪಲೇಬೇಕು. 


ನಿಯಾಮಕ ಒಬ್ಬನೇ ಏಕೆ? 


ನಿಯಾಮಕ ಇದ್ದಾನೆ ಎಂದು ಒಪ್ಪುವುದಾದರೆ, ಒಬ್ಬನೇ ನಿಯಾಮಕ ಎಂದು 
ಏಕೆ ಒಪ್ಪಬೇಕು ಇ ಸಣ್ಣ ಸಣ್ಣ ಕಾರ್ಯಗಳಿಗೆ ಒಬ್ಬನು ನಿಯಾಮಕ. ದೊಡ್ಡ 
ದೊಡ್ಡ ಕಾರ್ಯಗಳಿಗೆ ಅನೇಕರು ನಿಯಾಮಕರು ಇರುತ್ತಾರೆ. ಪ್ರಕೃತ ಜಗತ್ತನ್ನು 
ನಿಯಮನ ಮಾಡುವುದು ಬಹಳ ದೊಡ್ಡ ಕೆಲಸವಾದ್ದರಿಂದ ಅನೇಕ 
ನಿಯಾಮಕರನ್ನು ಒಪ್ಪೋಣ ಎಂಬ ಶಂಕೆ ಬೇಡ. ಕಾರಣ- ""ದ್ಯಾವಾಭೂಮೀ 
ಜನಯನ್‌ ದೇವ ಏಕಃ'' ಎಂಬುದಾಗಿ ಶ್ರುತಿಯು ಜಗನ್ನಿಯಾಮಕನಾದವನು 
ಒಬ್ಬನೇ ಎಂದು ಸ್ಪಷ್ಟಪಡಿಸುತ್ತಿರುವುದರಿಂದ, ಮತ್ತು ಬಹಳ ನಿಯಾಮಕರನ್ನು 
ಒಪ್ಪುವುದಕ್ಕಿಂತ ಒಬ್ಬನೇ ಸಮರ್ಥ ನಿಯಾಮಕನನ್ನು ಒಪ್ಪಿದರೆ ಲಾಘವವೂ 


ತತ್ತೋದ್ಕೊ ತ 


ಇರುವುದರಿಂದ ಜಗತ್ತನ್ನು ನಿಯಮನ ಮಾಡುವ ಆ ವ್ಯಕ್ತಿ ಒಬ್ಬನೇ ಎಂದು 
ಹೇಳುವುದು ಸೂಕ್ತ. 


ಪರಿಶೇಷದಿಂದ ಪರಮಾತ್ಮ! ಸಿದ್ಧಿ 


ಈ ರೀತಿಯಾಗಿ 'ಜನಯನ್‌ ದೇವ ಏಕಃ' ಎಂಬ ಆಗಮದಿಂದ ಹಾಗೂ 
ಲಾಘವರೂಪತರ್ಕದಿಂದ ಅನುಗೃಹೀತವಾದ ಉದಾಹೃತವಾದ ಸಾಮಾನ್ಯ 
ಅನುಮಾನಗಳಿಂದ ಜಗತ್ತಿಗೆ ನಿಯಾಮಕನಾದ ಒಬ್ಬವ್ಯಕ್ತಿ ಇದ್ದಾನೆ ಎಂಬುದಾಗಿ 
ಸಾಮಾನ್ಯತಃ ಸಿದ್ಧವಾದರೆ, ಆ ನಿಯಾಮಕನಾದ ಒಬ್ಬವ್ಯಕ್ತಿ ಯಾರು ? ಎಂದು 
ಆಕಾಂಕ್ಷೆ ಬಂದಾಗ, “ಚಿಚ್ಚೇತ್ಯೇ' ಎನ್ನುವಲ್ಲಿ ಚಿತ್‌ ಪದದಿಂದ ರಮಾ- 
ಬ್ರಹ್ಮಾದಿಗಳೆಲ್ಲರನ್ನೂ ಪಕ್ಷಕೋಟಿಯಲ್ಲಿಸೇರಿಸಿದ್ದರಿಂದ, ಬ್ರಹ್ಮರುದ್ರಾದಿಗಳಿಂದ 
ಭಿನ್ನನಾದ ರಮಾಪತಿಯೇ ಜಗತ್ತಿಗೆ ನಿಯಾಮಕನು ಎಂದು ಪರಿಶೇಷದಿಂದ 
ಸಿದ್ದವಾಗುತ್ತದೆ. 

ರಮಾಪತಿಯನ್ನು ಬಿಟ್ಟು ಬೇರೆ ಯಾರಿಗೂ ಜಗನ್ನಿಯಮನಸಾಮರ್ಥ್ಯ ಇಲ್ಲ 
ಎಂಬುದನ್ನು ತಿಳಿಸುವುದಕ್ಕಾಗಿಯೇ ಟೀಕಾಕೃತ್ಟಾದರು ರಮಾಪತಿಗೆ "ಭಗವಾನ್‌' 
ಎಂಬ ವಿಶೇಷಣ ನೀಡಿದ್ದಾರೆ. ಭಗವತ್‌ಶಬ್ದಪ್ರವೃತ್ತಿನಿಮಿತ್ತವಾದ ಸರ್ವೈಶ್ಚರ್ಯವು 
ಯಾರಲ್ಲಿ ಇದೆಯೋ ಅವನೇ ಚಿದಚಿನ್ನಿಯಂತಾ ಆಗಲು ಸಾಧ್ಯ . 

ಅಥಾಪಿ ಯತ್ಪಾದನಖಾವಸೃಷ್ಟಂ 
ಜಗದ್ದಿರಿಂಚೋಪಹೃತಾರ್ಹಣಾಂಭಃ । 

ಸೇಶಂ ಪುನಾತ್ಯನ್ಯತಮೋ ಮುಕುಂದಾತ್‌ 
ಕೋ ನಾಮ ಲೋಕೇ ಭಗವತ್ನದಾರ್ಥಃ Wk Wl 


ಎಂಬುದಾಗಿ ಸ್ಮೃತಿ ಇರುವ ಕಾರಣ ಭಗವತ್‌ಶಬ್ದ ಮುಖ್ಯಾರ್ಥನಾದವನು 
ರಮಾಪತಿಯೇ ಆಗುತ್ತಾನೆ. ಅಂತಹ ಭಗವಂತ್‌ಶಬ್ದಮುಖ್ಯಾರ್ಥನಾದ 
ರಮಾಪತಿಯೇ ಜಗನ್ನಿಯಾಮಕ ಎಂದು ಭಾವ. 


ಹೀಗೆ ಆಗಮದಂತೆ ಅನುಮಾನವೂ ಶಈಶ್ತರಸಾಧಕವಾಗುತ್ತದೆ ಎಂದು 
ತಿಳಿಸುವುದಕ್ಕಾಗಿ ಆಚಾರ್ಯರು “ನಿತ್ಯಾತಾದೃಶಚಿಚ್ಛೇತ್ಯಯಂತಾ'' ಎಂಬ 
ವಿಶೇಷಣ ಕೊಟ್ಟಿದ್ದಾರೆ ಎಂದು ಅಭಿಪ್ರಾಯ. 


ಅವತಾರಿಕೆ :- 'ಚೆಚ್ಚೇತ್ಯೇ ಕೇನಚಿನ್ನಿಯತೇ ಅತಾದೃಶತ್ವಾತ್‌' ಎಂಬ 
ಅನುಮಾನವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು 


ಈಶ್ವರವಿಷಯದಲ್ಲಿ ಅನುಮಾನಕ್ಕೆ ಪ್ರಾಮಾಣ್ಯಸಮರ್ಥನೆ 


“"ನಿತ್ಯಾತಾದೃಶಚಿಚ್ಚೇತ್ಯಯಂತಾ ರಮಾಪತಿಃ'' 


ಎಂಬುದಾಗಿ ವಿಶೇಷಣ ಕೊಟ್ಟಿದ್ದಾರೆ ಎಂದು ಹೇಳುತ್ತಿದ್ದೀರಿ. ಆದರೆ ಇಲ್ಲಿ 
ಆಚಾರ್ಯರು ನಿತ್ಯತ್ತ ವಿಶೇಷಣ ಹಾಕಿದ್ದಾರೆ. ಈ ನಿತ್ಯತ್ವ ಎನ್ನುವುದು 
ಕ ದ ಕೆ Et 
ಯಾವುದಕ್ಕೆ ವಿಶೇಷಣ ? ಅತಾದೃಶತ್ವ ಎಂಬ ಹೇತುವಿಗೆ ವಿಶೇಷಣವೋ 2 
ನಿಯಂತೃತ್ವ ಎಂಬ ಸಾಧ್ಯಕ್ಕೆ ವಿಶೇಷಣವೋ ? 


ನಿತ್ಯತ್ವ ಎನ್ನುವುದು ಅತಾದೃಶತ್ವ ಎಂಬ ಹೇತುವಿಗೆ ವಿಶೇಷಣ 
ಎನ್ನುವುದಾದರೆ, 


ಚಿಚ್ಛೇತ್ಲೇ ಕೇನಚಿನಿಯತೇ ನಿತ್ಸಂ ಅತಾದ ಶತಾತಶ್‌ ॥ 
ಚಿಕೆ a (] ಲ ವ 


(ಚಿಚ್ಚೇತ್ಯಗಳು, ಒಬ್ಬನಿಂದ ನಿಯಮ್ಯವಾಗಿವೆ, ನಿತ್ಯದಲ್ಲಿಯೂ ಅಪರ್ಯಾ 
ಪ್ರಶಕ್ಕಾದಿಗಳುಳ್ಳದ್ದಾದ್ದರಿಂದ) 

ಎಂಬುದಾಗಿ ಹೇಳಿದಂತಾಗುತ್ತದೆ. ಆದರೆ ವಹ್ನಿಯನ್ನು ಸಾಧಿಸುವಾಗ 
ಕೇವಲ ಧೂಮಾತ್‌ ಎಂಬ ಹೇತುವಿನಿಂದಲೇ ವಹ್ನಿಯನ್ನು ಸಾಧಿಸಲು 
ಬರುವಾಗ ನೀಲಧೂಮಾತ್‌ ಎಂಬುದಾಗಿ ಧೂಮಹೇತುವಿಗೆ ನೀಲತ್ವ ವಿಶೇಷಣ 
ಕೊಟ್ಟರೆ ಅದು ಹೇಗೆ ವ್ಯರ್ಥವೋ, ಅದರಂತೆ ಕೇವಲ ಅತಾದೃಶತ್ವಾತ್‌ ಎಂಬ 
ಹೇತುವಿನಿಂದಲೇ ಒಬ್ಬ ನಿಯಾಮಕನನ್ನು ಸಾಧಿಸಲು ಬರುವಾಗ "ನಿತ್ಯಂ 
ಅತಾದೃಶತ್ವಾತ್‌' ಎಂಬುದಾಗಿ ಅತಾದೃಶತ್ವಕ್ಕೆ ನಿತ್ಯತ್ವ ವಿಶೇಷಣ ಕೊಟ್ಟರೆ 
ಅದು ವ್ಯರ್ಥವೇ ಆಗುತ್ತದೆ. (ಅಪರ್ಯಾಪ್ರಶಕ್ಕಾದಿಗಳುಳ್ಳದ್ದಾದ್ದರಿಂದ ಅದಕ್ಕೆ 
ಒಬ್ಬ ನಿಯಾಮಕ ಇದ್ದಾನೆ ಎಂದಷ್ಟೇ ಸಾಧಿಸಲು ಬರುವಾಗ, ನಿತ್ಯವೂ ಅಪಯ 
ರ್ನಾಪ್ತಶಕ್ನಾದಿಗಳುಳ್ಳದ್ದಾದ್ದರಿಂದ ಅದಕ್ಕೆ ಒಬ್ಬ ನಿಯಾಮಕ ಇದ್ದಾನೆ ಎಂದು 
ಸಾಧಿಸಬೇಕಾದ ಅಗತ್ಯ ಇಲ್ಲ.) ಆದ್ದರಿಂದ ನಿತ್ಯತ್ವವು ಅತಾದೃಶತ್ವಕ್ಕೆ ವಿಶೇಷಣ 
ಎನ್ನುವುದು ಸರಿಯಲ್ಲ. 


ಇನ್ನು ನಿತ್ಯತ್ತವು ನಿಯಂತೃತ್ವ ಎಂಬ ಸಾಧ್ಯಕ್ಕೆ ವಿಶೇಷಣವಾಗಿದೆ ಎಂಬ 
ಎರಡನೇ ಪಕ್ಷವೂ ಸರಿಯಲ್ಲ. ಹಾಗಾದರೆ - 


ಚಿಚ್ಚೇತ್ಯೇ » ನಿತ್ಯಂ ಕೇನಚಿನ್ನಿಯತೇ, ಅತಾದೃಶತ್ವಾತ್‌, ರಥಾದಿವತ್‌ । 


ಎಂಬುದಾಗಿ ಅನುಮಾನ ಮಾಡಿದಂತಾಗುತ್ತದೆ. ಆದರೆ ದೃಷ್ಟಾಂತವಾದ 
ರಥಾದಿಗಳು ಸದಾಕಾಲದಲ್ಲಿಯೂ (ಯಾವಾಗಲೂ) ನಿಯಮ್ಯವಾಗದ 


ತತ್ಪೋದ್ಯೋತ 


ಕಾರಣ, ದೃಷ್ಟಾಂತವಾದ ರಥಾದಿಗಳಲ್ಲಿ "ನಿತ್ಯಂ ನಿಯಮ್ಯತ್ವ' ಎಂಬ ಸಾಧ್ಯ 


ಸ ದ 
ಬರುವುದಿಲ್ಲವಾದ್ದರಿಂದ ಸಾಧ್ಯವೈಕಲ್ಯ ಬರುತ್ತದೆ. 

ಆದ್ದರಿಂದ ನಿತ್ಯತ್ವ ವಿಶೇಷಣ ಯಾವುದಕ್ಕೆ ? ಈ ರೀತಿಯಾಗಿ ಪ್ರಶ್ನೆ ಬಂದರೆ, 
ಅದಕ್ಕೆ ಟೀಕಾಕೃತ್ಪಾದರು ಉತ್ತರ ನೀಡುತ್ತಾರೆ - 


ಟೀಕಾಃ ನಿತ್ಯೇತೃತಾದೃಶತ್ವಸ್ಯ ನಿಯಂತೃತಾಯಾಶ್ವ; ಸ್ವರೂಪಸಂಕೀರ್ತನಮ್‌ | 


ಅನುವಾದಃ- ಆಚಾರ್ಯರು ಕೊಟ್ಟಿರುವ ನಿತ್ಯತ್ವ ಎಂಬ ವಿಶೇಷಣ ಅದು 
ಅತಾದ ಶತಕೂ ವಿಶೇಷಣ, ನಿಯಂತ್ರತಕ್ಕೂ ವಿಶೇಷಣ. ಎರಡಕ್ಕೂ ಅದು 
ಲ ವಕ ಲವ ಕ ಶೆ 
ವಿಶೇಷಣವಾಗಿದೆ. 


ಹಾಗಾದರೆ ನೀಲಧೂಮಾದಿಗಳಂತೆ ಅತಾದೃಶತ್ವಕ್ಕೆ ನಿತ್ಯತ್ವ ವಿಶೇಷಣ 
ಕೊಡುವುದು ವ್ಯರ್ಥ ಎಂಬುದಾಗಿ ವೈಯರ್ಥ್ಯ ಶಂಕಾ ಬರುತ್ತದೆಯಲ್ಲವೇ 2 
ಮತ್ತು ದೃಷ್ಟಾಂತವಾದ ರಥಾದಿಗಳಲ್ಲಿ ನಿತ್ಯಂ ನಿಯಮ್ಯತ್ವ ಇಲ್ಲದ ಕಾರಣ 
ಸಾಧ್ಯವೈಕಲ್ಯ ಬರುತ್ತದೆ ಎಂದೂ ಹೇಳಿದ್ದೇವೆಯಲ್ಲ? ಎಂಬುದಾಗಿ ಶಂಕೆ 
ಬಂದರೆ, ಅದು ಸರಿಯಲ್ಲ. 


ಏಕೆಂದರೆ- ವಿಶೇಷಣವು ಎರಡುವಿಧವಾಗಿರುತ್ತದೆ. ೧) ವ್ಯಾವರ್ತಕ 
ರೂಪವಾದದ್ದು ೨) ಸ್ವರೂಪಕಥನರೂಪವಾದದ್ದು. 


ವ್ಯಾವರ್ತಕ ರೂಪವಾದ ವಿಶೇಷಣವಿದ್ದರೆ, ಆಗ ವಿಶೇಷಣ ಕೊಡದಿದ್ದರೆ 
ಏನಾದರೂ ದೋಷ ಬರುತ್ತಿದ್ದು, ಅದರ ಪರಿಹಾರಕ್ಕಾಗಿ ವಿಶೇಷಣ ಕೊಟ್ಟು, 
ವಿಶೇಷಣ ಕೊಡುವುದರಿಂದ ಆ ದೋಷ ಪರಿಹಾರವಾಗುತ್ತಿದ್ದರೆ ಅಂತಹ 
ವಿಶೇಷಣ ಸಾರ್ಥಕ. ಆದರೆ ವಿಶೇಷಣ ಕೊಟ್ಟರೂ ಯಾವುದೇ ಪ್ರಯೋಜನ 
ಇಲ್ಲ ಎಂದಾದಾಗ ವಿಶೇಷಣವೈ ಯರ್ಥ್ಯ ಹೇಳಲು ಅವಕಾಶವಿರುತ್ತದೆ. ಆದರೆ 
ಪ್ರಕೃತದಲ್ಲಿ ಆಚಾರ್ಯರು ಕೊಟ್ಟಿರುವ ನಿತ್ಯತ್ವ ವಿಶೇಷಣವು ವ್ಯಾವರ್ತಕ 
ರೂಪವಾದ ವಿಶೇಷಣವಲ್ಲ. 


ಕಿಂತು ಸ್ವರೂಪಕಥನರೂಪವಾದ ವಿಶೇಷಣವಾಗಿದೆ. ಅಂದರೆ ಚಿಚ್ಚೇತ್ಯಗಳು 
ಭಗವಂತನಿಂದ ನಿಯಮ್ಯವಾಗಿವೆ ಎಂದರೆ, ರಥಾದಿಗಳು ಕೆಲವೊಮ್ಮೆ ಮಾತ್ರ 
ನಿಯಮ್ಯವಾಗುವಂತೆ ಚಿಚ್ಚೇತ್ಯಗಳು ಕೆಲವೊಮ್ಮೆ ಮಾತ್ರ ನಿಯಮ್ಯವಾಗುತ್ತವೆ 
ಎಂದಲ್ಲ. ಕಿಂತು ವಾಸ್ತವಿಕವಾಗಿ ನಿತ್ಯದಲ್ಲಿಯೂ (ಸದಾಕಾಲದಲ್ಲಿಯೂ) 


ಈಶ್ವರವಿಷಯದಲ್ಲಿ ಅನುಮಾನಕ್ಕೆ ಪ್ರಾಮಾಣ್ಯಸಮರ್ಥನೆ 


ಭಗವಂತನಿಂದ ನಿಯಮ್ಯವಾಗಿವೆ ಎಂಬ ವಸ್ತುಸ್ಥಿತಿಯನ್ನು ತಿಳಿಸುವುದಕ್ಕಾಗಿ 
ನಿತ್ಯತ್ವ ವಿಶೇಷಣ ಕೊಡಲ್ಪಟ್ಟಿದೆ. 

ಅದರಂತೆ ಚಿಚ್ಚೇತ್ಯಗಳು ಅತಾದೃಶವಾಗಿವೆ (ಅಪರ್ಯಾಪ್ತಶಕ್ಕಾದಿ- 
ಗಳುಳ್ಳದ್ದಾಗಿವೆ) ಎಂದರೆ, ಕೆಲವೊಮ್ಮೆ ಮಾತ್ರ ಅತಾದೃಶವಾಗಿವೆ ಮತ್ತೆ 
ಕೆಲವೊಮ್ಮೆ ತಾದೃಶವೂ ಆಗಿವೆ (ಪರ್ಯಾಪ್ರಶಕ್ಕಾದಿಗಳುಳ್ಳದ್ದೂ ಆಗಿವೆ) 
ಎಂಬುದಾಗಿ ತಿಳಿಯಬೇಡಿ. ಕಿಂತು ಚಿಚ್ಚೇತ್ಯಗಳು ವಾಸ್ತವಿಕವಾಗಿ ನಿತ್ಯದಲ್ಲಿಯೂ 
(ಸದಾಕಾಲದಲ್ಲಿಯೂ) ಅತಾದೃಶವೇ ಆಗಿವೆ ಎಂಬ ವಸ್ತುಸ್ಥಿತಿಯನ್ನು 
ತಿಳಿಸುವುದಕ್ಕಾಗಿ ನಿತ್ಯತ್ವ ವಿಶೇಷಣ ಕೊಡಲ್ಪಟ್ಟಿದೆ ಎಂದು ಅಭಿಪ್ರಾಯ. 


ಅವತಾರಿಕೆ ;- "ಚಿಚ್ಚೇತ್ಯೇ' ಎಂಬುದಾಗಿ ಚೇತನ-ಅಚೇತನ ಎರಡನ್ನೂ 
ಪಕ್ಷ ಮಾಡಲಾಗಿದೆ. ಅದರ ಸಾರ್ಥಕತೆಯನ್ನು ತೋರಿಸುತ್ತಾರೆ - 


ಟೀಕಾ: ಚಿತ ಏವ ಪಕ್ಷೀಕಾರೇ ಪ್ರಕೃತಿನಿಯತತಯಾ ಸಾಂಖ್ಯಾನಾಂ, 
ಕರ್ಮಾಧೀನತಯಾ ಚ ಮೀಮಾಂಸಕಾನಾಂ ಸಿದ್ಧಸಾಧನಂ 
ಸ್ಯಾತ್‌ । ತತ್ತರಿಹಾರಾಯ ಚೇತ್ಯಸ್ಯಾಪಿ ಪರಾಯತ್ತತಯಾ 
ಚಿನ್ನಿಯತತಾಸಂಭವಪ್ರದರ್ಶನಾಯ ಪಕ್ಷೀಕರಣಮ್‌ ॥ 


ಅನುವಾದ :- "ಚಿಚ್ಚೇತ್ಯೇ' ಎಂಬುದಾಗಿ ಚೇತನ-ಅಚೇತನ ಎರಡನ್ನೂ 
ಏಕೆ ಪಕ್ಷ ಮಾಡಬೇಕು ೧ "ಚಿತ್‌ ಕೇನಚಿನ್ನಿಯತಂ' ಎಂಬುದಾಗಿ ಚೇತನರನ್ನು 
ಮಾತ್ರ ಪಕ್ಷ ಮಾಡಬಹುದಲ್ಲ? 


ಈ ರೀತಿಯಾಗಿ ಶಂಕಿಸುವುದು ಸರಿಯಲ್ಲ. ಕಾರಣ- ಹಾಗೆ ಚಿತ್‌ 
ಕೇನಚಿನ್ನಿಯತಂ ಅತಾದೃಶತ್ವಾತ್‌ । ಎಂಬುದಾಗಿ ಚೇತನರನ್ನು ಮಾತ್ರ ಪಕ್ಷ 
ಮಾಡಿದರೆ, 


ವತ್ತವಿವೃದ್ಧಿನಿಮಿತ್ತಂ ಕ್ಷೀರಸ್ಯ ಯಥಾ ಪ್ರವೃತ್ತಿರಜ್ಞಸ್ಯ । 
ಪುರುಷವಿಮೋಕ್ಷನಿಮಿತ್ತಂ ತಥಾ ಪ್ರವೃತ್ತಿಃ ಪ್ರಧಾನಸ್ಯ ॥ 
ಎಂಬ ಕಾರಿಕೆಯಂತೆ ಸಾಂಖ್ಯಮತದಲ್ಲಿ ಎಲ್ಲ ಚೇತನರೂ ಪ್ರಕೃತಿಯ 
ಅಧೀನರೆಂದು ಅಂಗೀಕರಿಸುವುದರಿಂದ, "ಚಿತ್‌ ಕೇನಚಿನ್ನಿಯತಂ' ಎಂದು 
ಸಾಧಿಸುವಾಗ ಪಕ್ಷವಾದ ಚಿತ್‌ಗೆ ಪ್ರಕೃತಿನಿಯಮ್ಯತ್ತವು ಸಾಂಖ್ಯರಿಗೆ ಸಿದ್ದವೇ 
ಆಗಿರುವುದರಿಂದ ಸಾಂಖ್ಯಮತರೀತ್ಯಾ ಸಿದ್ದಸಾಧನತಾ ಬರುತ್ತದೆ. 


ತತ್ತೋದ್ಯೋತ 


ಮತ್ತು 


ಬ್ರಹ್ಮಾ ಯೇನ ಕುಲಾಲವನ್ನಿಯಮಿತೋ ಬ್ರಹ್ಮಾಂಡಭಾಂಡೋದರೇ 
ವಿಷ್ಣುರ್ಯೇನ ದಶಾವತಾರಗಹನೇ ಕ್ಲಿಪ್ತೋ ಮಹಾಸಂಕಟೇ | 
ರುದ್ರೋ ಯೇನ ಕಪಾಲಪಾಣಿಪುಟಕೇ ಭಿಕ್ಬಾ! ಟನಂ ಕಾರಿತಃ 
ಸೂರ್ಯೋ ಭ್ರಾಮೃತಿ ನಿತ್ಯಮೇವ ಗಗನೇ ತಸ್ಮೈ ನಮಃ ಕರ್ಮಣೇ ॥ 


ಎಂಬುದಾಗಿ ವಚನವಿರುವಂತೆ ಮೀಮಾಂಸಕಮತದಲ್ಲಿ ಎಲ್ಲ ಚೇತನರೂ 
ಕರ್ಮದ ಅಧೀನರೆಂದು ಅಂಗೀಕರಿಸಿರುವುದರಿಂದ, "ಚಿತ್‌ ಕೇನಚಿನ್ನಿಯತಂ' 
ಎಂದು ಸಾಧಿಸುವಾಗ ಪಕ್ಷವಾದ ಚಿತ್‌ಗೆ ಕರ್ಮಾಧೀನತ್ತವ ಮೀಮಾಂಸಕರಿಗೆ 
ಸಿದ್ದವೇ ಆಗಿರುವುದರಿಂದ ಮೀಮಾಂಸಕಮತರೀತಿಯಿಂದಲೂ ಸಿದ್ಧಸಾಧನತಾ 
ಬರುತ್ತದೆ. 


ಅದರ ಪರಿಹಾರಕ್ಕಾಗಿ ಕೇವಲ ಚಿತ್‌ ಅನ್ನು ಪಕ್ಷ ಮಾಡದೇ ಚೇತ್ಯ (ಜಡ) 
ವನ್ನೂ ಪಕ್ಷಕೋಟಿಯಲ್ಲಿ ಸೇರಿಸಬೇಕು. ಎಲ್ಲ ಚೇತನರಂತೆ ಎಲ್ಲ 
ಜಡಪದಾರ್ಥಗಳನ್ನೂ ಪಕ್ಷದಲ್ಲಿ ಸೇರಿಸಿಕೊಳ್ಳಬೇಕು. ಅಂದರೆ ಜಡವಾದ 
ಘಟ-ಪಟಾದಿಗಳು ಪಕ್ಚವಾಗಿರುವಂತೆ, ಜಡವಾದ ಪ್ರಕೃತಿ-ಕರ್ಮಗಳೂ 
ಪಕ್ಚವಾಗಿವೆ. ಪ್ರಕೃತಿ-ಕರ್ಮಗಳನ್ನೂ ಪಕ್ಷ ಮಾಡಿಕೊಳ್ಳುವುದರ ಉದ್ದೇಶ 
ಇಷ್ಟೇ- ಜಡವಾದ ಘಟಪಟಾದಿಗಳು ಪರಾಧೀನವಾದ್ದರಿಂದ ಅವುಗಳು ಹೇಗೆ 
ಚಿನ್ನಿಯತವಾಗಿವೆಯೇ (ಒಬ್ಬ ಚೇತನನಿಂದ ಹೇಗೆ ನಿಯಮ್ಯವಾಗಿವೆಯೋ) 
ಅದರಂತೆ ಪ್ರಕೃತಿ-ಕರ್ಮಗಳೂ ಪರಾಧೀನವೇ ಆದ್ದರಿಂದ ಇವೂ 
ಚಿನ್ನಿಯತವಾಗಿವೆ (ಒಬ್ಬ ಚೇತನನಿಂದ ನಿಯಮ್ಯವಾಗಿವೆ) ಎನ್ನುವುದನ್ನು 
ತೋರಿಸಿಕೊಡುವುದು. 


ಹೀಗೆ ಪ್ರಕೃತಿ-ಕರ್ಮಗಳನ್ನೂಪಕ್ಷದಲ್ಲಿಸೇರಿಸಿ, '"ಅವು ಚಿನ್ನಿಯಾಮಕವಲ್ಲ. 
ಕಿಂತು ಅವುಗಳೂ ಜಡವಾದ್ದರಿಂದ ಪರಾಧೀನವೇ ಚಿನ್ನಿಯತವೇ ಆಗಿವೆ. 
ಅರ್ಥಾತ್‌ ಚಿಚ್ಚೇತ್ಯನಿಯಾಮಕನಾದ (ಪ್ರಕೃತಿ-ಕರ್ಮಗಳಿಗೂ ನಿಯಾಮಕ- 
ನಾದ) ಒಬ್ಬ ಈಶ್ವರ ಇದ್ದಾನ'' ಎಂದು ಸಾಧಿಸುವುದಕ್ಕಾಗಿ ಕೇವಲ ಚಿತ್‌ಅನ್ನು 
ಪಕ್ಷ ಮಾಡದೇ ಚಿತ್‌-ಚೇತ್ಯ ಎರಡನ್ನೂ ಪಕ್ಷ ಮಾಡಲಾಗಿದೆ ಎಂದು ಭಾವ. 


ಈಶ್ವರವಿಷಯದಲ್ಲಿ ಅನುಮಾನಕ್ಕೆ ಪ್ರಾಮಾಣ್ಯಸಮರ್ಥನೆ 


ಟೀಕಾ: ಚೇತ್ಯಮಾತ್ರಪಕ್ಷೀಕಾರೇ ಚ ಲೋಕದೃಷ್ಟ್ವಾ ಪಾಶುಪತಾದಿ- 
ಸ್ಮೃತಿರೀತ್ಯಾ ಚ ಚಿನ್ನಿಯತತಯಾ ಸಿದ್ಧಸಾಧನಂ ಸ್ಯಾತ್‌ | 
ತನ್ನಿರಾಸಾಯ ಚಿತೋತಪಿ ಪಕ್ಬೀಕಾರಃ । 


ಅನುವಾದ ;- ಇನ್ನು ಚಿತ್‌-ಚೇತ್ಯಗಳಲ್ಲಿ ಚೇತ್ಯ (ಜಡ)ವನ್ನು ಮಾತ್ರ ಪಕ್ಷ 
ಮಾಡಬಹುದಲ್ಲ? '""ಚೇತ್ಯಂ ಕೇನಚಿನ್ನಿಯತಂ'' ಎಂದು ಅನುಮಾನ 
ಮಾಡಬಹುದಲ್ಲವೇ ? 


ಈ ರೀತಿಯಾಗಿ ಶಂಕಿಸುವುದು ಸರಿಯಲ್ಲ. ಕಾರಣ- ಹಾಗೆ ಜಡವನು 
ಮಾತ್ರ ಪಕ್ಷ ಮಾಡಿದರೆ ಜಡವು (ಒಬ್ಬ) ಚೇತನನಿಂದ ನಿಯಮ್ಯವಾಗಿದೆ 
ಎಂದು ಹೇಳಿದಂತಾಗುತ್ತದೆ. ಹಾಗೆ ಹೇಳಿದರೆ- ''ಸರ್ವಂ ಅಚೇತನಂ 
ಚೇತನಾರ್ಥಂ'' ಎಂಬುದಾಗಿ ತತ್ವಸಂಖ್ಯಾನಟೀಕೆಯಲ್ಲಿ ಹೇಳಿದಂತೆ ಸ್ವತಃ 
ಪ್ರವೃತ್ತಿಶೂನ್ಯವಾದ ಜಡವು ಚೇತನರ ಅಧೀನವಾಗಿರುವುದು ಲೋಕದಲ್ಲಿ 
ಕಂಡಿದ್ದರಿಂದ ಮತ್ತು ಸಕಲಜಗತ್ತು ರುದ್ರದೇವರ ಅಧೀನವಾಗಿದೆ ಎಂಬುದಾಗಿ 
ಪಾಶುಪತಾದಿಸ್ಥೃತಿಗಳಲ್ಲಿಯೂ ಹೇಳಿದ್ದರಿಂದ '"ಚೇತ್ಯಂ ಕೇನಚಿನ್ನಿಯತಂ'' 
(ಜಡವು ಚೇತನಾಧೀನವಾಗಿದೆ) ಎಂಬುದಾಗಿ ಸಾಧಿಸಿದರೆ ಲೋಕದೃಷ್ಟಿಯಿಂದ 
ಹಾಗೂ ಪಾಶುಪತಾದಿಸ್ಥೃತಿರೀತಿಯಿಂದ ಸಿದ್ಧಸಾಧನತಾ ಬರುತ್ತದೆ. 


ಆ ಸಿದ್ಧಸಾಧನತಾಪರಿಹಾರಕ್ಕಾಗಿ ಚೇತನರನ್ನೂ ಪಕ್ಷ ಮಾಡಬೇಕು. (ಎಲ್ಲ 
ಚೇತನರನ್ನೂ ಪಕ್ಪಕೋಟಿಯಲ್ಲಿ ಸೇರಿಸಬೇಕು.) 


ಎಲ್ಲ ಚೇತನರನ್ನೂ ಪಕ್ಷ ಮಾಡಿಕೊಂಡಾಗ 'ಸಕಲಜಗತ್ತು ರುದ್ರದೇವರ 
ಅಧೀನವಾಗಿದೆ' ಎನ್ನುವುದು ಪಾಶುಪತಾದಿಸ್ಕೃತಿಸಿದ್ದವಾಗಿದ್ದರೂ ಸಹ ಆ 
ರುದ್ರದೇವರೂ ಮತ್ತೊಬ್ಬ ಚೇತನನ ಅಧೀನ ಎನ್ನುವುದು ಸಿದ್ಧವಾಗಿಲ್ಲ 
(ಸಮ್ಮತವಾಗಿಲ್ಲ) ವಾದ್ದರಿಂದ ಪಾಶುಪತಾದಿಸ್ಥೃತಿರೀತಿಯಿಂದ ಸಿದ್ಧಸಾಧನತಾ 
ಬರುವುದಿಲ್ಲ. 


ತ್ರಿಶೂನ್ಯವಾದ ಜಡಪದಾರ್ಥಗಳು ಚೇತನನ ಅಧೀನ 


ವ 
ಷ್ಟ J" 
ಎನ್ನುವುದು ಲೋಕದೃಷ್ಟಿಯಿಂದ ಸಿದ್ಧವಾಗಿದ್ದರೂ ಸಹ ಜಡಪದಾರ್ಥಗಳಂತೆ 


ಲೋಕದೃಷ್ಟಿಯಿಂದಲೂ ಸಿದ್ದಸಾಧನತಾ ಬರುವುದಿಲ್ಲ ಎಂದು ಭಾವ. 


ತತ್ತೋದ್ಯೋತ 


ಅವತಾರಿಕೆಃ- *`ಚಿಚ್ಚೇತ್ಯೇ ಕೇನಚಿನ್ನಿಯತೇ ಅಪರ್ಯಾಪ್ಪಶಕ್ಕಾದಿಮತ್ತಾತ್‌'' 
ಎಂಬ ಅನುಮಾನದಿಂದ ಚೇತನ-ಅಚೇತನಾತ್ಮಕವಾದ ಜಗತ್ತಿಗೆ ನಿಯಾಮಕ- 
ನಾದ ಒಬ್ಬ ಚೇತನ ಇದ್ದಾನೆ ಎಂಬುದಾಗಿ ನಾವು ಸಾಧಿಸಿದಾಗ, ಈ 
ಅನುಮಾನದ ಮೇಲೆ ಶಂಕಿಸುತ್ತಾರೆ - 


ಟೀಕಾ: ನ ಚ ಚಿಚ್ಚೇತ್ಯೇ ಏವಾಂಧಪಂಗುನ್ಯಾಯೇನಾನ್ಯೋನ್ಯನಿಯತೇ 
ಭವಿಷ್ಯತಃ ಕಿಮೀಶ್ವರೇಣೇತಿ ವಾಚ್ಯಮ್‌ 1 ಸ್ವತಃ ಶಕ್ತಿಮಾತ್ರ- 
ಶೂನ್ಯಯೋರಿತರೇತರಾಶ್ರಯೇಣಇತರೇತರಪ್ರ ತ್ಯಾಸತ್ತೇರೇವಾ- 
ಯೋಗಾತ್‌ । 


ಅನುವಾದ;- ಚೇತನ-ಜಡಗಳು ಮತ್ತೊಬ್ಬ ಚೇತನನಿಂದ ನಿಯಮ್ಯವಾಗಿವೆ 
ಎಂದು ಏಕೆ ಹೇಳಬೇಕು? ಅಂಧ-ಪಂಗುನ್ಯಾಯದಿಂದ ಚೇತನ-ಜಡಗಳೇ 
ಪರಸರ ನಿಯಮ್ಯವಾಗಬಹುದಾಗಿದೆ. 


ಅಂದರೆ ೩- ಒಬ್ಬ ಕುರುಡ ಹಾಗೂ ಒಬ್ಬ ಕುಂಟ ಇಬ್ಬರೂ 
ಪ್ರತ್ಯೇಕ-ಪ್ರತ್ಯೇಕವಾಗಿ ಒಂದು ಸ್ಥಲಕ್ಕೆ ಹೋಗಲು ಅಸಮರ್ಥರಾಗಿದ್ದರೂ 
ಸಹ, ಕುರುಡನ ಹೆಗಲಮೇಲೆ ಕುಂಟನು ಹತ್ತಿ ಕುಳಿತು ಮಾರ್ಗ ತೋರಿಸುತ್ತಾನೆ 
ಎಂದಾದರೆ ಆಗ ಕುರುಡನು ಕುಂಟನು ತೋರಿದ ಹಾದಿಯಲ್ಲಿ ಸ್ವಯಂ ತನ್ನ 
ಪಾದಗಳಿಂದ ನಡೆದುಕೊಂಡು ಕುರುಡನನ್ನೂ ಹೊತ್ತುಕೊಂಡು ಹೋಗುತ್ತಾನೆ. 
ಹಾಗಾದರೆ ಇಬ್ಬರೂ ಸಹ (ಪರಸ್ಪರ ಅಧೀನರಾಗಿ) ನಿಗದಿತವಾದ ಒಂದುಸ್ಥಳಕ್ಕೆ 
ಹೋಗಿ ತಲುಪತ್ತಾರೆ. 


ಅದರಂತೆಯೇ ಚೇತನ-ಜಡಗಳೂ ಸಹ ಪರಸ್ಪರ ಅಧೀನರಾಗಿ ತಮ್ಮ ತಮ್ಮ 
ವ್ಯಾಪಾರಗಳನ್ನು (ಮಾಡುತ್ತಾರೆ) ಮಾಡಲಿ. ಹೀಗೆ ಸಂಭಾವಿತವಾಗುವಾಗ 
ಚೇತನ-ಜಡಗಳನ್ನು ನಿಯಮನ ಮಾಡುವುದಕ್ಕಾಗಿ ಈಶ್ವರನನ್ನು ಏಕೆ 
ಅಂಗೀಕರಿಸಬೇಕು 2 


ಈ ರೀತಿಯಾಗಿ ಶಂಕೆ ಬಂದರೆ ಅದು ಸರಿಯಲ್ಲ. ಕಾರಣ - ಕುರುಡ 
ಮತ್ತು ಕುಂಟ ಇಬ್ಬರ ಮೇಲನ ಆದರೆ ಆಗ ಇಬ್ಬರೂ ಪರಸ್ಪರ ಅಧೀನರಾಗಿ 
ತಮ್ಮ ತಮ್ಮ ವ್ಯಾಪಾರಗಳನ್ನು ಮಾಡಲು ಸಂಭಾವಿತ. ಆದರೆ ಇಬ್ಬರ ಮೇಲನ 
ಮಾಡಿಸುವುದಕ್ಕಾಗಿಯೇ ಒಬ್ಬ ಕರಣಪಾಟವ ಉಳ್ಳ ವ್ಯಕ್ತಿ ಬೇಕೇ ಬೇಕಲ್ಲವೇ? 


ಈಶ್ವರವಿಷಯದಲ್ಲಿ ಅನುಮಾನಕ್ಕೆ ಪ್ರಾಮಾಣ್ಯಸಮರ್ಥನೆ 


ಅಂದರೆ - ಕುರುಡ ಕುಂಟನ ಹತ್ತಿರ ಹೋಗುವುದಕ್ಕೆ ಮಾರ್ಗದರ್ಶನಕ್ಕಾಗಿ 
ಕುಂಟನನ್ನು ಅಪೇಕ್ಷಿಸುತ್ತಾನೆ. ಅದೇ ರೀತಿ ಕುಂಟನೂ ಸಹ ಕುರುಡನ ಹತ್ತಿರ 
ಹೋಗುವುದಕ್ಕೆ ಕುರುಡನ ಪಾದಚಾರವನ್ನು (ಕುರುಡನ ಪಾದಗಳಿಂದ 
ಹೋಗುವುದನ್ನು) ಅಪೇಕ್ಷಿಸುತ್ತಾನೆ. ಹೀಗಾಗಿ ಅನ್ಯೋನ್ಯಾಶ್ರಯ ಬರುವುದರಿಂದ 
ಇಬ್ಬರ ಮೇಲನವೇ ಅನುಪಪನ್ನ. ಆದ್ದರಿಂದ ಇಬ್ಬರ ಮೇಲನ 
ಮಾಡಿಸುವುದಕ್ಕಾಗಿ ಕರಣಪಾಟವ ಉಳ್ಳ (ಕಣ್ಣು-ಕಾಲು ಮುಂತಾದ ಎಲ್ಲ 
ಅವಯವಗಳೂ ಸಮಂಜಸವಾಗಿ ಉಳ್ಳ) ಒಬ್ಬ ವ್ಯಕ್ತಿ ಬೇಕೇಬೇಕು. 


ಅದರಂತೆಯೇ ಚೇತನ-ಜಡಗಳೂ ಸಹ ಪರಸರ ಅಧೀನರಾಗಿ ತಮ್ಮ ತಮ್ಮ 
ವ್ಯಾಪಾರಗಳನ್ನು ಮಾಡಲು ಮೊದಲು ಮೇಲನ ಆಗಬೇಕು. ತಮ್ಮಪ್ಪಕ್ಕೆ ತಾವೇ 
ಮೇಲನ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಕಾರಣ ಹಿಂದೆ ಹೇಳಿದಂತೆ 
ಅನ್ಯೋನ್ಯಾಶ್ರಯ ಬರುತ್ತದೆ. ಹಾಗಾಗಿ ಚೇತನ-ಜಡಗಳಲ್ಲಿ ಮೇಲನ 
ಮಾಡಿಸುವುದಕ್ಕಾಗಿ ಈಶ್ವರ ಬೇಕೇಬೇಕು ಎಂದು ಅಭಿಪ್ರಾಯ. 


ಅವತಾರಿಕೆ :- “ಚಿಚ್ಚೇತ್ಯೇ ಕೇನಚಿನ್ನಿಯತೇ' ಎಂಬ ನಮ್ಮ ಅನುಮಾನಕ್ಕೆ 
ನಿಯಮನಾಯೋಗರೂಪವಾದ ತರ್ಕಪರಾಹತಿಯನ್ನು ಶಂಕಿಸಿ, ನಿರಾಕರಿಸುತ್ತಾರೆ 


ಟೀಕಾ: ಪ್ರಯೋಜನಮನನುಸಂಧದಯಂ ನ ನಿಯಚ್ಛೇತ್‌ । ತದನು- 
ಸಂಧಾನೇ ಚಾಪೂರ್ಣಃ ಸ್ಯಾದಿತಿ ತರ್ಕಪರಾಹತಿಪರಿಹಾರಾಯ 
ನಿಯಮನಶೀಲತ್ವಾತ್‌ ಪ್ರಯೋಜನಾನುಸಂಧಾನಾಭಾವೇತಪಿ 
ತದುಪಪನ್ನಮಿತಿ ಜ್ಞಾಪಯಿತುಂ ಯಂತೇತಿ ತಾಚ್ಛೇಲಿಕತ್ಛನ್ನಂತ- 
ಪ್ರಯೋಗ: । ತಥಾ ಚ ಶ್ರುತಿಃ 'ದೇವಸ್ಯೆ ಷ ಸ್ವಭಾವೋನಯಂ' 
ಇತಿ | 
ಅನುವಾದ:- ರಮಾಪತಿಯು ಚೇತನ-ಅಚೇತನಾತ್ಮಕ ಜಗತ್ತಿಗೆ ನಿಯಾಮಕ- 
ನಾಗಿದ್ದಾನೆ ಎನ್ನುವುದಾದರೆ, ಯಾವ ಪ್ರಯೋಜನವನ್ನೂ ಅಪೇಕ್ಲಿಸದೇ 
ನಿಯಮನ ಮಾಡುತ್ತಾನೆಯೋ 2 ಅಥವಾ ಏನನ್ನಾದರೂ ಪ್ರಯೋಜನವನ್ನು 
ಅಪೇಕ್ಷಿಸಿ ನಿಯಮನ ಮಾಡುತ್ತಾನೆಯೋ ? 
ಯಾವ ಪ್ರಯೋಜನವನ್ನೂ ಅಪೇಕ್ಲಿಸದೇ ನಿಯಮನ ಮಾಡಲು 
ಸಾಧ್ಯವಿಲ್ಲ. ಕಾರಣ - 


ಮ ತತ್ನೋದ್ಯೋತ 
ಪ್ರಯೋಜನಮನುದ್ದಿಶ್ಯ ನ ಮಂದೋಪಪಿ ಪ್ರವರ್ತತೇ । 


ಎಂಬ ವಚನದಂತೆ ಯಾವುದೇ ಪ್ರಯೋಜನವಿಲ್ಲದೇ ಒಬ್ಬ ದಡ್ಡನೂ ಕೆಲಸ 
ಮಾಡುವುದಿಲ್ಲ ಎಂದಮೇಲೆ ಸರ್ವಜ್ಞನಾದ ಭಗವಂತ ಯಾವ ಪ್ರಯೋಜನವೂ 
ಇಲ್ಲದೇ ಜಗನ್ನಿಯಮನವನ್ನು ಹೇಗೆ ಮಾಡಲು ಸಾಧ್ಯ ? ಸಾಧ್ಯವಿಲ್ಲ. 


ಇನ್ನು ಪ್ರಯೋಜನವನ್ನು ಅಪೇಕ್ಷಿಸಿ ನಿಯಮನ ಮಾಡುತ್ತಾನೆ ಎಂಬ 
ಎರಡನೇ ಪಕ್ಷವೂ ಸರಿಯಲ್ಲ. ಕಾರಣ - ಭಗವಂತ ಯಾವ ಪ್ರಯೋಜನವನ್ನು 
ಅಪೇಕ್ಟಿಸಿ ನಿಯಮನ ಮಾಡುತ್ತಾನೆಯೋ ಆ ಪ್ರಯೋಜನ ಭಗವಂತನಿಗೆ 
ಮೊದಲು ಸಿಕ್ಕಲ್ಲ ಎಂದೇ ಅರ್ಥ. ಹಾಗಾದರೆ ಚೈತ್ರ-ಮೈತ್ರಾದಿಗಳಂತೆ 
ಭಗವಂತ ಅಪೂರ್ಣ ಎಂದಾಗುತ್ತದೆ. ಭಗವಂತ ಅಪೂರ್ಣನಾದರೆ, 
ಚೈತ್ರ-ಮೈತ್ರಾದಿಗಳು ಅಪೂರ್ಣರಾದ್ದರಿಂದ ಹೇಗೆ ಜಗನ್ನಿಯಮನ ಮಾಡಲು 
ಸಾಧ್ಯವಿಲ್ಲವೋ ಹಾಗೆ ಭಗವಂತನೂ ಅಪೂರ್ಣನಾದ್ದರಿಂದ ಜಗನ್ನಿಯಮನ 
ಮಾಡಲು ಸಾಧ್ಯವಿಲ್ಲ. 


ಆದ್ದರಿಂದ ಪ್ರಯೋಜನಾಪೇಕ್ಷೆ ಇಟ್ಟುಕೊಂಡು ಅಥವಾ ಇಟ್ಟುಕೊಳ್ಳದೇ 
ಎಂಬ ಎರಡು ಪಕ್ಷಗಳಲ್ಲಿಯೂ ನಿಯಮನಕಾರ್ಯ ಕೂಡುವುದಿಲ್ಲ. 


ಯದಿ ರಮಾಪತಿಃ ಪ್ರಯೋಜನಮನನುಸಂಧಾನಃ ನಿಯಚ್ಛೇತ್‌ ತರ್ಹಿ 
"ಪ್ರಯೋಜನಮನುದ್ದಿಶ್ಶ ನ ಮಂದೋಃಪಿ ಪ್ರವರ್ತತೇ' ಇತಿ ವಚನಾತ್‌ 
ನಿಯಮನಾಯೋಗಃ । 


ಯದಿ ರಮಾಪತಿಃ ಪ್ರಯೋಜನಮನುಸಂಧಾನ: ನಿಯಚ್ಛೇತ್‌ ತರ್ಹಿ 
ಅಸ್ಕದಾದಿವತ್‌ ಅಪೂರ್ಣತ್ತೇನ ನಿಯಮನಾಯೋಗಃ । 


ಈ ರೀತಿಯಾಗಿ ನಿಯಮನಾಯೋಗರೂಪವಾದ ಪ್ರತಿಕೂಲತರ್ಕ- 
ಪರಾಹತಿಯು 'ಚಿಚ್ಚೇತ್ಯೇ ಕೇನಚಿನ್ನಿಯತೇ' ಎಂಬ ನಿಮ್ಮ ಅನುಮಾನಕ್ಕೆ 
ಬರುವುದರಿಂದ ನಿಮ್ಮ ಅನುಮಾನವು ಈಶ್ವರಸಾಧಕವಾಗುವುದಿಲ್ಲ ಎಂಬುದಾಗಿ 
ಶಂಕಿಸಿದರೆ, ಈ ವಿಧವಾದ ತರ್ಕಪರಾಹತಿಯ ಪರಿಹಾರಕ್ಕಾಗಿ ಆಚಾರ್ಯರು 
"ಚಿಚ್ಛೇತ್ಯಯಂತಾ' ಎಂಬುದಾಗಿ ತಾಚ್ಛೇಲಿಕ ತೃನ್‌ ಪ್ರತ್ಯಯಾಂತ 
ಶಬ್ದಪ್ರಯೋಗ ಮಾಡಿದ್ದಾರೆ. 


ಈಶ್ವರವಿಷಯದಲ್ಲಿ ಅನುಮಾನಕ್ಕೆ ಪ್ರಾಮಾಣ್ಯಸಮರ್ಥನೆ 


ಸ ಲ 


ಅದರ ಅಭಿಪ್ರಾಯ ;- ಭಗವಂತನು ಯಾವುದೇ ಪ್ರಯೋಜನವನ್ನೂ 
ಅಪೇಕ್ಬಿಸದೇ ಜಗನ್ನಿಯಮನ ಮಾಡುತ್ತಾನೆ ಎಂಬ ಮೊದಲನೇ ಪಕ್ಷವನ್ನೇ 
ಅಂಗೀಕರಿಸುತ್ತೇವೆ. ಹಾಗಾದರೆ ಪ್ರಯೋಜನಾಪೇಕ್ಷೆ ಇಲ್ಲದೇ ಪ್ರವೃತ್ತಿ ಹೇಗೆ 
ಕೂಡುತ್ತದೆ ? ಎಂಬ ಶಂಕೆ ಬೇಡ. ಕಾರಣ ಭಗವಂತನು ನಿಯಮನ- 
ಶೀಲನಾಗಿದ್ದಾನೆ ಅರ್ಥಾತ್‌ ಜಗನ್ನಿಯಮನ ಮಾಡುವುದು ಭಗವಂತನ 
ಸ್ವಭಾವಪ್ರವೃತ್ತಿಯಾಗಿದೆ. ಯಾವುದು ಸ್ವಭಾವಪ್ರವೃತ್ತಿಯೋ ಅದರ 
ಹಿನ್ನಲೆಯಲ್ಲಿ ಪ್ರಯೋಜನಾಪೇಕ್ಲೆ ಇರುವುದಿಲ್ಲ. ಉದಾ- ನಡೆದಾಡುವಾಗ 
ಕರಪ್ರಸರಣಾದಿಗಳನ್ನು ಮಾಡುತ್ತೇವೆ. ಹಾಗೆ ಕರಪ್ರಸರಣಾದಿಗಳನ್ನು 
ಮಾಡುವುದಕ್ಕೆ ಏನು ಪ್ರಯೋಜನ ? ಯಾವ ಪ್ರಯೋಜನವೂ ಇಲ್ಲ. ಯಾಕೆ? 
ಅದು ಪ್ರಯೋಜನಾಪೇಕ್ಷೆಯಿಂದ ಮಾಡುವಂತಹ ಕೆಲಸವಲ್ಲ. ಅದು 
ಸ್ವಭಾವಪ್ರವೃತ್ತಿ. ಅದರಂತೆಯೇ ಜಗನ್ನಿಯಮನ ಮಾಡುವುದೂ ಭಗವಂತನ 


ವ 


ಸ್ವಭಾವಪ್ರವೃತ್ತಿಯಾದ್ದರಿಂದ, ಅದರ ಹಿನ್ನಲೆಯಲ್ಲಿ ಭಗವಂತನಿಗೆ ಯಾವುದೇ 


0 J 
ಪ ಯೋಜನಾಪೇಕ್ಷೆ ಇಲ್ಲದಿದ್ದರೂ ನಿಯಮನವು ಉಪಪನ್ನವೇ. 

ಇದನ್ನು ತಿಳಿಸುವುದಕ್ಕಾಗಿ ಆಚಾರ್ಯರು "ಯಂತಾ' ಎಂಬುದಾಗಿ ತಾಚ್ಛೇಲಿಕ 
ತೃನ್‌ಪ್ರತ್ಯಯಾಂತ ಶಬ್ದಪ್ರಯೋಗ ಮಾಡಿದ್ದಾರೆ. ಅಂದರೆ ಈ ಹಿಂದೆ 
ಹೇಳಿದಂತೆ ಯಮ ಧಾತುವಿಗೆ ತಾಚ್ಛೀಲ್ಯ ಎಂಬ ಅರ್ಥದಲ್ಲಿ ತೃನ್‌ ಪ್ರತ್ಯಯ 
ಬಂದು ಯಂತಾ ಎಂದು ರೂಪವಾಗಿದೆ. ಹೀಗಾಗಿ ಯಂತಾ ಎಂದರೆ 
ನಿಯಮನಶೀಲ ಎಂದು ಅರ್ಥ ಬರುತ್ತದೆ. 


“ದೇವಸ್ಯ ಷ ಸ್ವಭಾವೋಠಯಂ'' ಎಂಬುದಾಗಿ ಶ್ರುತಿಯು ಹೇಳುವಂತೆ 
ಜಗನ್ನಿಯಮನ ಮಾಡುವುದು ಭಗವಂತನ ಸ್ವಭಾವವಾಗಿದೆ. ಆದ್ದರಿಂದ ಇಂತಹ 
ಸ್ವಭಾವಪ್ರವೃತ್ತಿಯಾಗಿರುವ ಜಗನ್ನಿಯಮನದ ಹಿನ್ನಲೆಯಲ್ಲಿ ಭಗವಂತನಿಗೆ 
ಯಾವುದೇ ಪ್ರಯೋಜನಾಪೇಕ್ಷೆ ಇಲ್ಲ. ಆದರೂ ನಿಯಮನಕಾರ್ಯ 
ಉಪಪನ್ನವೇ ಎಂದು ಭಾವ. 

ಅವತಾರಿಕೆ :- “ಚಿಚ್ಚೇತ್ಯೇ ಕೇನಚಿನ್ನಿಯತೇ ಅಪರ್ಯಾಪ್ತಶಕ್ಕಾದಿಮತ್ವಾಶ್‌' 
ಎಂಬ ಅನುಮಾನದಿಂದ ಚೇತನ-ಅಚೇತನಾತ್ಮಕ ಜಗತ್ತಿಗೆ ನಿಯಾಮಕನಾಗಿ 
ಈಶ್ವರನನ್ನು ಸಾಧಿಸಿದಾಗ, ನಮ್ಮ ಈ ಅನುಮಾನದ ಮೇಲೆ ಪ್ರತಿಪಕ್ಷಾನುಮಾನ- 
ಶಂಕೆ ಮಾಡುತ್ತಾರೆ - 


ತತ್ನೋದ್ಕೊ ತ 


ಟೀಕಾ: ನ ಚ ರುದ್ರಾದೀನಾಮಿವ ರಮಾಪತೇರಪಿ ಕಥಂ ಚಿಚ್ಚೇತ್ಯ- 
ಯಂತೃತೋಪಪತ್ತಿರಿತಿ ವಾಚ್ಯಮ್‌ 1 ಯತೋತಸಾವ- 
ಪರ್ಯಾಪ್ರಶಕ್ತಿತ್ವಾದೀನಾಂ ಹೇತೂನಾಂ ಪಕ್ಪಧರ್ಮತಾಬಲೇನ 
ಸಿದ್ಧ ನ್‌ ಪೂರ್ಣಶಕ್ಕ್ಯಾದಿರೂಪೇಣೈವ ಸಿದ್ಧ ಇತ್ಯಾಶಯವಾನ್‌ 
ಆಹ ॥ ಸರ್ವತ್ರಾಖಲಸಚ್ಛಕ್ತಿ: ಸ್ವತಂತ್ರೋತಶೇಷದರ್ಶನ ಇತಿ ॥ 


ಅನುವಾದ :- 'ಚಿಚ್ಚೇತ್ಯೇ ಕೇನಚಿನ್ನಿಯತೇ' ಎಂಬುದಾಗಿ ಚೇತನ- 
ಅಚೇತನಾತ್ಮಕವಾದ ಜಗತ್ತಿಗೆ ರಮಾಪತಿಯು ನಿಯಾಮಕನಾಗಿದ್ದಾನೆ ಎಂದು 
ಸಾಧಿಸುವುದು ಸರಿಯಲ್ಲ. ಏಕೆಂದರೆ - ರುದ್ರಾದಿಗಳಿಗೆ ಚಿಚ್ಚೇತ್ಯನಿಯಂತೃತ್ವ 
ಹೇಗೆ ಉಪಪನ್ನವಾಗುವುದಿಲ್ಲವೋ ಅದರಂತೆ ರಮಾಪತಿಗೂ ಚಿಚ್ಚೇತ್ಯ- 
ನಿಯಂತೃತ್ವ ಉಪಪನ್ನವಾಗುವುದಿಲ್ಲ. ಅರ್ಥಾತ್‌ 


“ರಮಾಪತಿಃ ನ ಚಿಚ್ಚೇತ್ಯಯಂತಾ ಚೇತನತ್ವಾತ್‌ ರುದ್ರಾದಿವತ್‌' 


“'ರುದ್ರಾದಿಗಳು ಚೇತನರಾದ್ದರಿಂದ ಹೇಗೆ ಚಿಚ್ಚೇತ್ಯನಿಯಂತ್ಸಗಳಾಗಿಲ್ಲವೋ 
ಹಾಗೆ ರಮಾಪತಿಯೂ ಚೇತನನಾದ್ದರಿಂದ ಚಿಚ್ಚೇತ್ಯನಿಯಂತಾ ಅಲ್ಲ'' 
ಎಂಬುದಾಗಿ ನಿಮ್ಮ ಅನುಮಾನಕ್ಕೆ ಪ್ರತಿಪಕ್ಷಾನುಮಾನ ಮಾಡುತ್ತೇವೆ. ನಿಮ್ಮ 
ಅನುಮಾನವು ಪ್ರತಿಪಕ್ಷಾನುಮಾನ ಉಳ್ಳದ್ದಾದ್ದರಿಂದ (ಸತೃತಿಪಕ್ಚವಾಗುವುದ- 
ರಿಂದ) ಈಶ್ವರಸಾಧಕವಾಗುವುದಿಲ್ಲ. 

ಈ ರೀತಿಯಾಗಿ ಶಂಕೆ ಬಂದರೆ, ಅದು ಸರಿಯಲ್ಲ. ಏಕೆಂದರೆ- ಪಕ್ಷವಾದ 
ಚಿಚ್ಚೇತ್ಯಗಳಲ್ಲಿ ಅಪರ್ಯಾಪ್ರಶಕ್ತಿಮತ್ವ ಮೊದಲಾದವುಗಳು ಇವೆ ಎಂದು 
ಪ್ರಮಾಣ(ಅನುಭವ)ಸಿದ್ದವಾಗಿದೆ. ಅರ್ಥಾತ್‌ ಪಕ್ಷಧರ್ಮತಾ ಇದೆ. 
ಚಿಚ್ಚೇತ್ಯ ಗಳು ಅಪರ್ಯಾಪ್ತಶಕ್ತಾದಿಗಳುಳ್ಳದ್ದಾದ್ದರಿಂದ, ಅಪರ್ಯಾಪ್ರಶಕ್ಕಾದಿ- 
ಗಳುಳ್ಳ ಚಿಚ್ಚೇತ್ಯಗಳಿಗೆ ನಿಯಾಮಕನಾಗಿ ಸಿದ್ಧನಾಗುವವನು ಅಪರ್ಯಾಪ್ರ- 
ಶಕ್ಷಾದಿಗಳುಳ್ಳವನಾಗಿರಲು ಸಾಧ್ಯವಿಲ್ಲ. ಕಾರಣ ಅವನೂ (ನಿಯಾಮಕನಾದ 
ರಮಾಪತಿಯೂ) ಅಪರ್ಯಾಪ್ತ್ರಶಕ್ತಾದಿಗಳುಳ್ಳವನಾದರೆ ಇತರ ಚೇತನರಂತೆ 
ಅವನೂ ಒಬ್ಬನಿಂದ ನಿಯಮ್ಯನಾಗಬೇಕಾದ ಪ್ರಸಂಗ ಬರುತ್ತದೆ. ಆದ್ದರಿಂದ 
ಅಪರ್ಯಾಪ್ತಶಕ್ಕಾದಿಗಳುಳ್ಳ ಚಿಚ್ಚೇತ್ಯಗಳಿಗೆ ನಿಯಾಮಕನಾಗಿ ಸಿದ್ದನಾಗುವ 
ರಮಾಪತಿಯು ಪರ್ಯಾಪ್ರಶಕ್ತಾದಿಗಳುಳ್ಳವನಾಗಿಯೇ ಸಿದ್ಧನಾಗುತ್ತಾನೆ ಎಂಬ 
ಅಭಿಪ್ರಾಯದಿಂದ ಆಚಾರ್ಯರು ಹೇಳಿದರು - 


ಈಶ್ವರವಿಷಯದಲ್ಲಿ ಅನುಮಾನಕ್ಕೆ ಪ್ರಾಮಾಣ್ಯಸಮರ್ಥನೆ 


ಲೆ 


ಸರ್ವತ್ರಾಖಲಸಚ್ಛಕ್ತಿಃ ಸ್ವತಂತ್ರೋ5ಶೇಷದರ್ಶನ:ಃ । 


ಆ 


ಎಂಬುದಾಗಿ. ಹಾಗಾದರೆ - 
““ರಮಾಪತಿಃ ನ ಚಿಚ್ಚೇತ್ಯಯಂತಾ ಚೇತನತ್ವಾತ್‌ ರುದ್ರಾದಿವತ್‌' 


ಎಂಬ ನಿಮ್ಮ ಪ್ರತಿಪಕ್ಟಾನುಮಾನಕ್ಕೆ ಅಪೂರ್ಣಶಕ್ಕಾದಿಮತ್ವ ಎಂಬ ಉಪಾಧಿ 
ಬರುತ್ತದೆ. ಉಪಾಧಿಯಾಗಬೇಕಾದರೆ ಸಾಧ್ಯವ್ಯಾಪಕವಾಗಿ ಸಾಧನಾವ್ಯಾಪಕ- 
ವಾಗಬೇಕು. ಪ್ರಕೃತ 


ಯತ್ರ ಯತ್ರ ಚಿಚ್ಚೇತ್ಯಯಂತೃತ್ವಾಭಾವಃ ತತ್ರ ತತ್ರ ಅಪೂರ್ಣಶಕ್ರ್ಯಾದಿಮತ್ವಮ್‌। 


ಎಂಬ ವ್ಯಾಪ್ತಿಯು ದೃಷ್ಟಾಂತವಾದ ರುದ್ರಾದಿಗಳಲ್ಲಿ ಇದೆ. ರುದ್ರಾದಿಗಳು 
ಚೆಚ್ಛೇತ್ಮಯಂತ್ಸಗಳಾಗಿಲ್ಲವಾದರಿಂದ ಚಿಚ್ಛೇತ್ರಯಂತ್ರತಾಭಾವ ಎಂಬ ಸಾಧ 
ಚ ಲ ಸಾ ಎ ಜ್‌ ಲ ವ್‌ ಕ್ರ 
ಇದೆ. ಅಪೂರ್ಣಶಕ್ಷಾದಿಗಳುಳ್ಳವರಾದ್ದರಿಂದ ಅಪೂರ್ಣಶಕ್ಕಾದಿಮತ್ವ ಉಪಾಧಿ 


ಯೂ ಇದೆ. ಉಪಾಧಿಯು ಸಾಧ್ಯವ್ಯಾಪಕವಾಯಿತು. ಇನ್ನು 
ಯತ್ರ ಯತ್ರ ಚೇತನತ್ವಂ ತತ್ರ ತತ್ರ ಅಪೂರ್ಣಶಕ್ತ್ಯಾದಿಮತ್ವಮ್‌ । 

ಎಂಬುದಾಗಿ ವ್ಯಾಪ್ತಿ ಇಲ್ಲ. ಪಕ್ಷನಾದ ರಮಾಪತಿಯಲ್ಲಿ ಚೇತನತ್ವ ಇದ್ದರೂ 
ಅಪೂರ್ಣಶಕ್ಕಾದಿಮತ್ವ ಇಲ್ಲವಾದ್ದರಿಂದ. ಉಪಾಧಿಯು ಸಾಧನಾವ್ಯಾಪಕ- 
ವಾಯಿತು. ಹೀಗೆ ಸಾಧ್ಯವ್ಯಾಪಕವಾಗಿ ಸಾಧನಾವ್ಯಾಪಕವಾಗುವುದರಿಂದ 
ಅಪೂರ್ಣಶಕ್ಕಾದಿಮತ್ವವು ಉಪಾಧಿಯಾಗುತ್ತದೆ. ಸೋಪಾಧಿಕವಾಗುವುದರಿಂದ 
ನಿಮ್ಮ ಪ್ರತಿಪಕ್ಷಾನುಮಾನವು ಸರಿಯಲ್ಲ. ಪ್ರತಿಪಕ್ಷಾನುಮಾನ ದುಷ್ಟವಾದ್ದರಿಂದ 
ನಮ್ಮ ಅನುಮಾನವು ಸತ್ಛತಿಪಕ್ಷವಾಗುವುದಿಲ್ಲ. ಆದ್ದರಿಂದ “ಚಿಚ್ಚೇತ್ಯೇ 
ಕೇನಚಿನ್ನಿಯತೇ' ಎಂಬ ಅನುಮಾನದಿಂದ ಈಶ್ವರನನ್ನು ಸಾಧಿಸುತ್ತಿರುವುದು 
ಅತ್ಯಂತ ಸಮಂಜಸವಾಗಿದೆ ಎಂದು ಸಿದ್ಧವಾಗುತ್ತದೆ. 


ಅವತಾರಿಕೆ :- ಸರ್ವತ್ರಾಖಲಸಚ್ಛಕ್ತಿಃ ಸ್ವತಂತ್ರೋತಶೇಷದರ್ಶನಃ | ಎಂಬ 
ಆಚಾರ್ಯರ ಮೂಲವನ್ನು ಅರ್ಥೈಸುತ್ತಾರೆ ಟೀಕಾಕೃತ್ಟಾದರು - 


ಟೀಕಾ: ಸರ್ವತ್ರ ಸಕಲಚಿಚ್ಚೇತ್ಯನಿಯಮನವಿಷಯೇ ಅಖಿಲಾ ಪರ್ಯಾಪ್ತಾ, 
ಸತೀ ಪ್ರತಿಬಂಧಾದಿದೋಷರಹಿತಾ, ಶಕ್ತಿರ್ಯಸ್ಯಾಸೌ ತಥೋಕ್ತಃ । 
ಸ್ವತಂತ್ರಃ ಸ್ವೇಚ್ಛಾಧೀನಪ್ರವೃತ್ತಿಃ । ಅಶೇಷವಿಷಯತ್ವಾದಶೇಷಂ 
ದರ್ಶನಂ ಯಸ್ಯಾಸಾವಶೇಷದರ್ಶನ ಇತಿ! 


ತತ್ಪೋದ್ಯೋತ 


ಅನುವಾದ :- ಸರ್ವತ್ರ ಸಕಲಚಿಚ್ಛೇತ್ಯ (ಚೇತನ-ಅಚೇತನಾತ್ಮಕ ಜಗತ್ತಿನ) 
ನಿಯಮನ ವಿಷಯದಲ್ಲಿ, ಅಖಿಲಾ ಪರ್ಯಾಪ್ತವಾದ (ಪರಿಪೂರ್ಣವಾದ) 
ಸತೀ ಪ್ರತಿಬಂಧ ಮೊದಲಾದ ದೋಷರಹಿತವಾದ ಶಕ್ತಿಃ ಶಕ್ತಿಯು ಯಸ್ಯ 
ಯಾವನಿಗೆ ಇದೆಯೋ ಸಃ ಅಂತಹ ಪರಮಾತ್ಮನು ಸರ್ವತ್ರಾಖಲಸಚ್ಛಕ್ತಿಃ ಎಂದು 
ಅರ್ಥ. 


ಸಮಸ್ತ ಚೇತನ-ಅಚೇತನಾತ್ಮಕ ಜಗತ್ತನ್ನು ನಿಯಮನ ಮಾಡುವ 
ವಿಷಯದಲ್ಲಿ ಪರಮಾತ್ಮನ ಶಕ್ತಿ ಪರ್ಯಾಪ್ತ(ಪರಿಪೂರ್ಣ)ವಾದದ್ದು. ಆ 
ಪರಮಾತ್ಮನ ಶಕ್ಕಿಗೆ ಯಾವುದೇ ವಿಧವಾದ ಪ್ರತಿಬಂಧಾದಿಗಳು ಇಲ್ಲ. ಅಂತಹ 
ಅಪ್ರತಿಬದ್ಧವಾದ, ಪರಿಪೂರ್ಣವಾದ ಶಕ್ತಿ ಉಳ್ಳವನು ಪರಮಾತ್ಮ ಎಂದು 
ಭಾವ. 


“ಪರಮಾತ್ಮನು ಸ್ವತಂತ್ರನಾಗಿದ್ದಾನೆ' ಎಂಬುದಾಗಿ ಆಚಾರ್ಯರು ವಿಶೇಷಣ 
ಕೊಟ್ಟಿದ್ದಾರೆ. ಇಲ್ಲಿ ಸ್ವಾತಂತ್ರ್ಯ ಎಂದರೆ ಏನು ? ಒಂದುವೇಳೆ ಸ್ವಸತ್ತಾದೌ 
ಪರಾನಪೇಕ್ಟತ್ವಂ ಸ್ವತಂತ್ರತ್ವಮ್‌ (ತನ್ನ ಸತ್ತಾ-ಪ್ರವೃತ್ತಿ-ಪ್ರಮಿತಿಗಳ ವಿಷಯದಲ್ಲಿ 
ಮತ್ತೊಬ್ಬರ ಅಪೇಕ್ಷೆ ಯಾರಿಗೆ ಇರುವುದಿಲ್ಲ ಅವನು ಸ್ವತಂತ್ರ) ಎಂಬುದಾಗಿ 
ಸ್ವಾತಂತ್ರ್ಯದ ಲಕ್ಷಣ ಹೇಳುವುದಾದರೆ, ಸ್ವಸತ್ತಾದೌ ಪರಾನಪೇಕ್ಟತ್ತವು 
ಸ್ಪತಂತ್ರತವಾದರೆ, ಸಸತಾದೌ ಪರಸಾಪೇಕತವು ಅಸತಂತ್ರ್ತತ ಆಗುತ್ತದೆ. 
ವ ವ ವ” ಬವ ವ BT ಇ 
ಹಾಗಾದರೆ "*ಚಿಚ್ಚೇತ್ಯೇ ಕೇನಚಿನ್ನಿಯತೇ ಅಸ್ಪತಂತ್ರತ್ವಾತ್‌'' ಎಂಬ ಅನುಮಾನದಲ್ಲಿ 
ಕೇನಚಿನ್ನಿಯತತ್ವ ಎಂಬ ಸಾಧ್ಯವನ್ನು ಕುರಿತು (ಅಸ್ಪತಂತ್ರತ್ಸ) ಸ್ವಸತ್ತಾದೌ 
ಪರಸಾಪೇಕ್ಷತ್ತವನ್ನು ಹೇತುವನ್ನಾಗಿ ಮಾಡಿದಂತಾಗುತ್ತದೆ. ಆದರೆ 
ಕೇನಚಿನಿಯತತ್ನ ಎಂದರೂ ಒಂದೇ, ಸ್ವಸತ್ತಾದೌ ಪರಸಾಪೇಕತ (ಅಸ್ಪತಂತ್ರತ್ತು 

ಹೆ ಹ ಡು ಬವ ಚ್‌" 
ಎಂದರೂ ಒಂದೇ ಆದ್ದರಿಂದ ಅರ್ಥಾತ್‌ ಸಾಧ್ಯ -ಹೇತುಗಳು ಒಂದೇ 
ಆಗುವುದರಿಂದ ಸಾಧ್ಯಾವಿಶಿಷ್ಟತಾದೋಷ ಬರುತ್ತದೆಯಲ್ಲವೇ ಇ 

ಈ ವಿಧವಾದ ಶಂಕೆ ಬಂದರೆ, ಅದಕ್ಕೆ ಉತ್ತರ ನೀಡುವುದಕ್ಕಾಗಿ 

ಟೀಕಾಕೃತ್ಟಾದರು ಸ್ವಾತಂತ್ರ್ಯದ ಪರಿಷ್ಠಾರವನ್ನು ಬದಲಿಸಿ ತಿಳಿಸುತ್ತಾರೆ - 
ಲ ಈ ಇ pr] 

ಸ್ವತಂತ್ರಃ ಸ್ಟೇಚ್ಛಾಧೀನಪ್ರವೃತ್ತಿಃ ತನ್ನ ಇಚ್ಛೆಗೆ ಅನುಗುಣವಾಗಿ ಯಾವನ 
ಪ್ರವೃತ್ತಿ ಇರುವುದೋ ಅವನು ಸ್ವತಂತ್ರ. ಇದು ಸ್ವಾತಂತ್ರ್ಯದ ಪರಿಷ್ಕಾರ. 
ಹಾಗಾದರೆ ಸಾಧ್ಯವಾದ ಕೇನಚಿನ್ನಿಯತತ್ತವು ಸ್ಪಸತ್ತಾದೌ ಪರಸಾಪೇಕ್ಷತ್ತರೂಪ- 

py 


ಮುಕ್ತಚೇತನರಲ್ಲಿ ಭೇದವಿಲವೆಂಬ ಆಕ್ಲೇ (ಪ 


ವಾದರೆ, ಹೇತುವಾದ ಅಸ್ವತಂತ್ರತ್ವವು ಸ್ಪೇಚ್ಞಾಧೀನಪ್ರ ವೃತ್ಯ ಭಾವರೂಪವಾಗಿದೆ. 
ಆದ್ದರಿಂದ ಸಾಧ್ಯಾವಿಶಿಷ್ಟತಾದೋಷಕ್ಕೆ ಅವಕಾಶವಿಲ್ಲ. 


ಹೌದು, ಸ್ವತಂತ್ರತ್ವ ಎಂದರೆ ಸ್ನೇಚ್ಛಾಧೀನಪ್ರವೃತ್ತಿತ್ವ ಎಂಬುದಾಗಿ ಪರಿಷ್ಠಾರ 
ಮಾಡಿದಿರಿ. ಅದರಿಂದ ಸಾಧ್ಯಾವಿಶಿಷ್ಟತಾ ಪರಿಹೃತವಾಯಿತು. ಆದರೆ ನೀವು 
ಮಾಡಿದ ಈ ಪರಿಷ್ಕಾರವನ್ನು ಯಾರೂ ಮಾಡಿಲ್ಲವಾದ್ದರಿಂದ ಇದು 
ಅಸಾಂಪ್ರದಾಯಿಕವಾಗಿದೆ ಎಂಬ ಶಂಕೆಗೆ ಅವಕಾಶವಿಲ್ಲ. ಕಾರಣ - 


ಸ್ನೇಚಾನುಸಾರಿತಾಮೇವ ಸಾತಂತ್ರಂ ಹಿ ವಿಡೋ ವಿದುಃ ॥ 
ವಲ ವ ಜಿ 


ಎಂಬುದಾಗಿ ಅನುವ್ಯಾಖ್ಯಾನದಲ್ಲಿ ಈ ಪರಿಷ್ಠಾರವನ್ನು ಆಚಾರ್ಯರೇ 


ಹೇಳಿದ್ದಾರೆ. ಹೀಗಾಗಿ ನಾವು ಮಾಡಿದ ಪರಿಷ್ಕಾರವು ಅಸಾಂಪ್ರ ದಾಯಿಕವಾದದ್ದಲ್ಲ 
ಕಿಂತು ಸಾಂಪ್ರದಾಯಿಕವೇ ಆಗಿದೆ. 


"ಅಶೇಷದರ್ಶನಃ' ಎನ್ನುವಲ್ಲಿ 'ಅಶೇಷಂ ದರ್ಶನಂ ಯಸ್ಯ ಸಃ 
ಅಶೇಷದರ್ಶನಃ' ಎಂಬುದಾಗಿ ವಿಗ್ರಹ. ಇಲ್ಲಿ ದರ್ಶನವು ಅಶೇಷವಾಗಿದೆ 
ಎಂದರೆ ಅಶೇಷವಿಷಯಕವಾಗಿದೆ ಎಂದರ್ಥ. ಹಾಗಾದರೆ ಅಶೇಷವಿಷಯಕವಾದ 
ಸಮಸ್ತ ಜಗದ್ದಿಷಯಕವಾದ ದರ್ಶನ ಜ್ಞಾನವು ಯಾವನಿಗೆ ಇದೆಯೋ ಅಂತಹ 
ಸರ್ವಜ್ಞನಾದವನು ಭಗವಂತ ಎಂದು ಅಭಿಪ್ರಾಯ. 


ಅವತಾರಿಕೆ:- "ಚಿಚ್ಚೇತ್ಯೇ ಕೇನಚಿನ್ನಿಯತೇ NO ' ಎಂಬ ನಮ್ಮ ಅನುಮಾನಕ್ಕೆ 
ಅಂಶತಃ ಸಿದ್ದಸಾಧನತಾ ಹಾಗೂ ಅಂಶತಃ ಬಾಧ ದೋಷಗಳನ್ನು ಶಂಕಿಸುತ್ತಾರೆ- 


ಮುಕ್ತಚೇತನರಲ್ಲಿ ಭೇದವಿಲ್ಲವೆಂಬ ಅಕ್ಷೇಪ 


ಟೀಕಾ: ಅತ್ರಾಹುಃ - ಭವತು ಚೇತ್ಯಂ ಪರಮೇಶ್ಚರನಿಯತಮ್‌ | ಚೇತನಶ್ಚ 
ಸಂಸಾರೀ । ಮುಕ್ತಸ್ತು ನ ಕೇನಾಪಿ ನಿಯತಃ । ನಿಯಮೃ- 
ನಿಯಾಮಕಭಾವಸ್ಯ ಭೇದವ್ಳಾಪ್ರತ್ವಾತ್‌ । ನ ಚ ಮುಕ್ತಸ್ಯ 
ಕುತೋತಪಿ ಜಭೇದೋಪಸ್ತಿ 1 ಪ್ರಮಾಣಾಭಾವಾತ್‌ 1 
ವ್ಯಾಪಕಾಭಾವೇ ಚ ವ್ಯಾಪ್ಯನಿವೃತ್ತಿರವಶ್ಯಂಭಾವಿನೀತಿ । 


ಅನುವಾದಃ- "ಚಿಚ್ಚೇತ್ಯೇ ಕೇನಚಿನ್ನಿಯತೇ. Wy ಚೇತನ-ಅಚೇತನಾತ್ಮಕವಾದ 
ಜಗತ್ತಿಗೆ ಪರಮಾತ್ಮನು ನಿಯಾಮಕನಾಗಿದ್ದಾನೆ ಎಂಬುದಾಗಿ ನಾವು ಸಾಧಿಸಿದಾಗ, 
ಇದರ ಮೇಲೆ ಮಾಯಾವಾದಿಗಳು ಶಂಕಿಸುತ್ತಾರೆ- 


ತತ್ನೋ ದ್ಕೊ ತ 


ಚೇತನ-ಅಚೇತನ ಎರಡೂ ಈಶ್ವರನಿಂದ ನಿಯಮ್ಯವಾಗಿದೆ ಎನ್ನುತ್ತಿದ್ದೀರಿ. 
ಆದರೆ ಅವುಗಳಲ್ಲಿ (ಚೇತನ-ಚೇತನಗಳಲ್ಲಿ) ಅಚೇತನ ಈಶ್ವರನಿಂದ 
ನಿಯಾಮ್ಯವಾಗಲಿ. ಇನ್ನು ಚೇತನರಲ್ಲಿಯೂ ಸಹ ಸಂಸಾರಿಗಳಾದ ಚೇತನರು 
ಈಶ್ವರನಿಂದ ನಿಯಮ್ಯರಾಗಲಿ. ಆದರೆ ಮುಕ್ತರಾದಂತಹ ಚೇತನರು ಮಾತ್ರ 
ಯಾರಿಂದಲೂ ನಿಯಮ್ಯರಾಗಲು "ಸಾಧ್ಯವಿಲ್ಲ. 


ಯಾಕೆಂದರೆ ನಿಯಮ್ಯ -ನಿಯಾಮಕಭಾವವು ಭೇದದಿಂದ ವ್ಯಾಪ್ತವಾಗಿದೆ. 
ಅರ್ಥಾತ್‌ '"ಯತ್ರ ನಿಯಮ್ಯ-ನಿಯಾಮಕಭಾವಃ ತತ್ರ ಭೇದಃ'' ಎಲ್ಲಿ 
ನಿಯಮ್ಯ -ನಿಯಾಮಕಭಾವ ಇರುತ್ತದೆಯೋ ಅಲ್ಲಿ ಭೇದ ಇರುತ್ತದೆ. 
ಪ್ರಕೃತದಲ್ಲಿ ಮುಕ್ತನಾದಂತಹ ಚೇತನನಿಗೆ ಯಾವ ವಸ್ತುವಿನಿಂದಲೂ *ಭೇದ 
ಇಲ್ಲ. ಕಾರಣ 'ಮುಕ್ತನಿಗೆ ಯಾವುದೇ ವಸ್ತುವಿನಿಂದ ಭೇದವಿದೆ' ಎಂಬ 
ವಿಷಯದಲ್ಲಿ ಯಾವ ಪ್ರಮಾಣವೂ ಇಲ್ಲವಾದ್ದರಿಂದ. ಹೀಗೆ ಮುಕ್ತನಿಗೆ 
ಯಾವುದೇ ವಸ್ತುವಿನಿಂದ ಭೇದ ಇಲ್ಲ ಎಂದಮೇಲೆ, ವ್ಯಾಪಕವಾದ ಭೇದ 
ಇಲ್ಲವಾದರೆ ವ್ಯಾಪ್ಯವಾದ ನಿಯಮ್ಯ-ನಿಯಾಮಕಭಾವವೂ ಇರುವುದಿಲ್ಲ 
ವಾದ್ದರಿಂದ, ಮುಕ್ತನಾದ ಚೇತನನು ಯಾರಿಂದಲೂ ನಿಯಮ್ಯನಲ್ಲ. 


ಆದ್ದರಿಂದ ಪಕ್ಷವಾದ ಚೇತನ-ಅಚೇತನಗಳಲ್ಲಿ ಅಚೇತನಪದಾರ್ಥಗಳು 
ಹಾಗೂ ಅಮುಕ್ತರಾದ (ಸಂಸಾರಿಗಳಾದ) ಚೇತನರು ಈಶ್ವರನಿಂದ ನಿಯಮ್ಯರು 


೧. ಮುಕ್ತರಾದಂತಹ ಚೇತನರೂ ಸಹ ಈಗ ಮುಕ್ತದಶಾದಲ್ಲಿ ಯಾರಿಂದಲೂ 
ನಿಯಮ್ಮರಾಗದಿದ್ದರೂ ಸಹ ಹಿಂದೆ ಸಂಸಾರದಶಾದಲ್ಲಿ ನಿಯಮ್ಮರೇ ಆಗಿದ್ದರಲ್ಲವೇ? ಎಂಬ 
ಶಂಕೆ ಬೇಡ. ಕಾರಣ- “ನಿತ್ಯೇತಿ ನಿಯಂತೃತಾಯಾಃ ಸ್ವರೂಪಸಕೀರ್ತನಮ್‌'` ಎಂದು 
ಹೇಳಿದ್ದರಿಂದ ನಿಮಗೆ ಅಭಿಮತವಾದ ನಿತ್ಯನಿಯಂತೃತ್ವವು ಅಸಿದ್ದವಾಗಿದೆ ಎಂದು ಭಾವ. 

೨. ಅಥವಾ ಮುಕ್ತನಾದಂತಹ ವ್ಯಕ್ತಿಗೆ ಯಾವುದೇ ಕಾರಣದಿಂದಲೂ ಭೇದ ಇಲ್ಲ ಎಂದು 
ಜನಾರ್ದನೀಯ ವ್ಯಾಖ್ಯಾನ. ಅಂದರೆ - ಸಂಸಾರಿಯಾದ ಜೀವನಿಗೆ ಅವಿದ್ಯಾಸಂಬಂಧ 
ಇರುವ ಕಾರಣ ಆವಿದ್ಯಕಛೇದ ಇರುವಂತೆ, ಮುಕ್ತನಿಗೆ ಆವಿದ್ಯಕಭೇದವೂ ಇಲ್ಲ. ಕಾರಣ - 
ವಿಭೇದಜನಕೇಶ ಜ್ಞಾನೇ ನಾಶಮಾತ್ಯಂತಿಕಂ ಗತೇ। 
ಆತ್ಮನೋ ಬ್ರಹ್ಮಣೋ ಭೇದಮಸಂತಂ ಕಃ ಕರಿಷ್ಯತಿ ॥1 
ಯಾವನ್ನೋಕ್ತಂ ತುಭೇದಃ ಸಾತ್‌ ಜೀವಸ್ಥ ಪರಮಸ್ಯ ಚ। 
ಅತಃ ಪರಂ ನ ಭೇದೋಶಸ್ತಿ ಭೇದಹೇತೋರಭಾವತಃ ॥ 


ಎಂಬುದಾಗಿ ಹೇಳಿದಂತೆ ಮೋಕ್ಷದಲ್ಲಿ ಅಜ್ಞಾನರೂಪವಾದ ಕಾರಣವೂ ಇರುವುದಿಲ್ಲವಾದರಿಂದ 
ಮುಕ್ತನಿಗೆ ಆವಿದ್ಯಕಭೇದವೂ ಇಲ್ಲ ಎಂದು ಭಾವ. 


ಮುಕ್ತಭೇದಸಾಧಕಾನುಮಾನಪ್ರಯೋಗ 


ಎಂದು ನಾವು ಅಂಗೀಕರಿಸಿದ್ದರಿಂದ, ನಮ್ಮನ್ನು ಕುರಿತು 'ಅಚೇತನ- ಅಮುಕ್ತ - 
ಚೇತನರು ನಿಯಮ್ಯರು' ಎಂದು ಸಾಧಿಸಿದರೆ 'ಸಿದ್ದಸಾಧನತಾ ಬರುತ್ತದೆ. ಇನ್ನು 
ಮುಕ್ತರೂ ಪಕ್ಕದಲ್ಲಿ ಸೆ ಸೇರಿದ್ದರಿಂದ "ಮುಕ್ತರು ನಿಯಮ್ಯ ರಾಗಿದ್ದಾರೆ' ಎಂದು 
ಸಾಧಿಸಿದರೆ (ಭೇದ ವ್ಯಾಪ್ತ ಈಶ್ವರನಿಯಮ್ಯತ್ತವನ್ನು ಸ ಸಾಧಿಸಿದರೆ) ಮುಕ್ತರು 
ಈಶ್ವರನಿಂದ ಅಭಿನ್ನರಾಗಿದ್ದರಿಂದ (ಭೇದ ಇಲ್ಲವಾದ್ದರಿಂದ, ಭೇದವ್ಯಾಪ್ತವಾದ 
ಈಶ್ವರನಿಯಮ್ಯತ್ತವೂ ಇಲ್ಲವಾದ್ದರಿಂದ) ತದಂಶದಲ್ಲಿ ಬಾಧವೂ ಬರುತ್ತದೆ. 


ಆದ್ದರಿಂದ ಚೇತನ-ಅಚೇತನಾತ್ಮಕಜಗತ್ತಿಗೆ ನಿಯಾಮಕನಾದ ಪರಮಾತ್ಮನನ್ನು 
ಸಾಧಿಸುವುದು ಸರಿಯಲ್ಲ. 


ಇದು ಮಾಯಾವಾದಿಗಳ ಆಕ್ಷೇಪ. 
ಮುಕ್ತಭೇದಸಾಧಕಾನುಮಾನಪ್ರಯೋಗ 
ಟೀಕಾ: ತತ್ರಾಹ- 


ಮೂಲ :- ವಿಮತೋ ಭಿನ್ನೋ ಮುಕ್ತತ್ವಾತ್‌ | ಯದಿತ್ನಂ ತತ್ತಥಾ । 
ಯಥಾ ಸಂಪ್ರತಿಪನ್ನಃ ॥ 


ಅನುವಾದ :- ಈ ರೀತಿಯಾಗಿ ಮಾಯಾವಾದಿಗಳು ಶಂಕಿಸಿದರೆ, ಅದಕ್ಕೆ 
ಆಚಾರ್ಯರು ಉತ್ತರಿಸುತ್ತಾರೆ - 


ಅಥವಾ ''ಪ್ರಮಾಣ ಇಲ್ಲವಾದ್ದರಿಂದ ಮುಕ್ತರಲ್ಲಿ ಭೇದವಿಲ್ಲ. (ಮುಕ್ತ- 
ಈಶ್ವರರಲ್ಲಿ ಭೇದವಿಲ್ಲ.) ಭೇದವೇ ಇಲ್ಲವಾದ್ದರಿಂದ ಈಶ್ವರನಿಯಮ್ಯತ್ತವೂ 
ಇಲ್ಲ'' ಎಂಬುದಾಗಿ ಮಾಯಾವಾದಿಗಳು ಶಂಕಿಸಿದರೆ, ಅದಕ್ಕೆ ಆಚಾರ್ಯರು 
ಮುಕ್ತ-ಈಶ್ವರಭೇದವಿಷಯದಲ್ಲಿ ಪ್ರಮಾಣವನ್ನು ಹೇಳುತ್ತಾರೆ - 

ಮೂಲ :- ವಿಮತೋ ಭಿನ್ನೋ ಮುಕ್ತತ್ಪಾತ್‌ । ಯದಿತ್ನಂ ತತ್ತಥಾ | ಯಥಾ 

ಸಂಪ್ರತಿಪನ್ನಃ | 

ಮೂಲಾರ್ಥಃ- ವಿಮತನಾದ ಮುಕ್ತನು, ಭಿನ್ನನಾಗಿದ್ದಾನೆ, ಮುಕ್ತನಾದ್ದರಿಂದ. 
ಯಾವನುಮುಕ್ತನೋ ಅವನು ಭಿನ್ನನಾಗಿರುತ್ತಾನೆ. ನಿಗಡಮುಕ್ತನಂತೆ. ನಿಗಡಮುಕ್ತನು 
ಮುಕ್ತನಾದ್ದರಿಂದ ರಾಜನಿಂದ ಭಿನ್ನನಾಗಿದ್ದಾನೆ ಹೇಗೋ ಅದರಂತೆ ಮುಕ್ತರಾದ 
ಚೇತನರೂ ಮುಕ್ತರಾದ್ದರಿಂದ ಈಶ್ವರನಿಂದ ಭಿನ್ನರಾಗಿದ್ದಾರೆ ಎಂದು ಭಾವ. 


ತತ್ತೋದ್ಯೋತ 


ಅವತಾರಿಕೆ ಃ- ಪ್ರಮಾಣ ಇಲ್ಲವಾದ್ದರಿಂದ ಮುಕ್ತ-ಈಶ್ವರರಲ್ಲಿ ಭೇದವಿಲ್ಲ. 
ಮುಕ್ತ-ಈಶ್ವರರಲ್ಲಿ ಭೇದವೇ ಇಲ್ಲವಾದ್ದರಿಂದ ಭೇದವ್ಯಾಪ್ರವಾದ ನಿಯಮ್ಯ- 
ನಿಯಾಮಕಭಾವ ಹೇಗೆ ? ಎಂಬುದಾಗಿ ಶಂಕೆ ಬಂದಾಗ, ಉತ್ತರರೂಪವಾಗಿ 
ಆಚಾರ್ಯರು ಮುಕ್ತ-ಈಶ್ವರಭೇದವಿಷಯದಲ್ಲಿ. ಅನುಮಾನವನ್ನು 
ಪ್ರಮಾಣವಾಗಿ ಉದಾಹರಿಸಿದರು. ಇದರಮೇಲೆ ಆಕ್ಷೇಪ ಮಾಡಿಕೊಂಡು 
ಸಮಾಧಾನ ಹೇಳುತ್ತಾರೆ - 


ಟೀಕಾಃ ನನು ಗ್ರಂಥೋ ಹಿ ವಾದಪ್ರಕ್ರಿಯಯಾ ಪ್ರವರ್ತತೇ ।ಟ 
ಶಿಷ್ಯಾನುಕಂಪಯಾ ಪ್ರವರ್ತನಾತ್‌ । ವಾದೇ ಚ ಪೃಷ್ಠೇನಾಗಮ 
ಏವಾದೌ ವಕ್ತವ್ಯಃ ಸಾಧ್ಯಸಿದ್ದಯೇ । ಇತ್ಯಂಗೀಕಾರ: 1 
ತತ್ಕಥಮನುಮಾನಮುಚ್ಯತೇ ಸತ್ಯಮ್‌। ಆಗಮೋತಪ್ಯತ್ರಾರ್ಥೇ 
ಅಭಿಧಾಸ್ಯತೇ | ಅನುಮಾನಂ ತು ತದರ್ಥಾವಧಾರಣಾರ್ಥ- 
ಮುಪೋದ್ಭಾತಪ್ರಕ್ರಿಯಯೋಪನ್ಯಸ್ತಮಿತ್ಯದೋಷಃ । 


ಅನುವಾದ ೩- ಶಿಷ್ಯರ ಮೇಲಿನ ಅನುಕಂಪದಿಂದ ಗ್ರಂಥವನ್ನು 
ರಚಿಸುವುದರಿಂದ ಯಾವುದೇ ಒಂದು ಗ್ರಂಥವು ವಾದಪ್ರಕ್ರಿಯೆಯಲ್ಲಿ 
ಪ್ರವೃತ್ತವಾಗಿರುತ್ತದೆ. ವಾದದಲ್ಲಿಯಾದರೂ - 


ಪೃಷ್ಟೇನಾಗಮ ಏವಾದೌ ವಕ್ತವ್ಯ: ಸಾಧ್ಯಸಿದ್ಧಯೇ । 


ಎಂದು ನಿಯಮ ಅಂಗೀಕರಿಸಲಾಗಿದೆ. ಅಂದರೆ ವಾದದಲ್ಲಿ ಪ್ರತಿವಾದಿ- 
ಯಾದವರು ಪ್ರಮಾಣದ ಶಂಕೆ ಮಾಡಿದಾಗ (ವಾದಿಯು ನಿರೂಪಿಸಿದ 
ವಿಷಯದಲ್ಲಿ ಪ್ರಮಾಣ ಏನಿದೆ ? ಎಂಬುದಾಗಿ ಪ್ರತಿವಾದಿಗಳು ಕೇಳಿದಾಗ) 
ವಾದಿಯು ಸಾಧ್ಯಸಿದ್ಧಿಗಾಗಿ ಮೊದಲಿಗೆ ಆಗಮವನ್ನೇ ಪ್ರಮಾಣವನ್ನಾಗಿ 
ಉದಾಹರಿಸಬೇಕು ಎಂದು ನಿಯಮದ ಅರ್ಥ. 


ಪ್ರಕೃತ ಗ್ರಂಥವೂ ವಾದಪ್ರಕ್ರಿ ಯೆಯಲ್ಲಿಯೇ ಹೊರಟರುತ್ತದೆಯಾದ್ದರಿಂದ, 
ಮುಕ್ತ-ಈಶ್ನರರ ಭೇದವಿಷಯದಲ್ಲಿ ಪ್ರಮಾಣ ಏನಿದೆ ? ಎಂಬುದಾಗಿ 
ಪ್ರತಿವಾದಿಗಳು ಕೇಳಿದಾಗ, ಆಚಾರ್ಯರು ಭೇದವಿಷಯದಲ್ಲಿ ಆಗಮವನ್ನು 
ಪ್ರಮಾಣವಾಗಿ ಉದಾಹರಿಸಬೇಕಿತ್ತು. ಆದರೆ ಆಚಾರ್ಯರು ಆಗಮವನ್ನು 
ಉದಾಹರಿಸದೇ 'ವಿಮತೋ ಭಿನ್ನೋ ಮುಕ್ಸತ್ತಾತ್‌' ಎಂಬುದಾಗಿ 
ಅನುಮಾನವನ್ನು ಏಕೆ ಉದಾಹರಿಸಿದ್ದಾರೆ ? 


ಅನುಮಾನದಲ್ಲಿ ವಿಮತ ಪದಪ್ರಯೋಗದ ಪ್ರಯೋಜನ 


ಈ ರೀತಿಯಾಗಿ ಆಕ್ಷೇಪ ಬಂದರೆ, ಅದಕ್ಕೆ ಸಮಾಧಾನ ಇಷ್ಟು - ಸತ್ಯವೇ 
ಆಗಿದೆ. ಆಗಮವನ್ನೇ ಮೊದಲಿಗೆ ಉದಾಹರಿಸಬೇಕು ಎಂಬ ನಿಯಮ ಸರಿಯೇ. 
ಅನ್ನುವುದಕ್ಕಾಗಿಯೇ - 


ಇದಂ ಜ್ಞಾನಮುಪಾಶ್ರಿತ್ಯ ಮಮ ಸಾಧರ್ಮ್ಯಮಾಗತಾಃ। 


ಇತ್ಯಾದಿಯಾಗಿ ಮುಂದೆ ಮುಕ್ತ-ಈಶ್ವರರ ಭೇದವಿಷಯದಲ್ಲಿ ಆಗಮವನ್ನೂ 
ಪ್ರಮಾಣವಾಗಿ ಉದಾಹರಿಸುವವರಿದ್ದಾರೆ ಆಚಾರ್ಯರು. 


ಹಾಗಾದರೆ ಈಗ ಅನುಮಾನವನ್ನು ಏಕೆ ಹೇಳಿದ್ದಾರೆ ? ಎಂದರೆ, 
ಉಪಪತ್ವವಕಾಶೋತತ್ರ ಹ್ಯಾಗಮಾರ್ಥವಿನಿರ್ಣಯೇ । 


ಎಂಬುದಾಗಿ ಅಲ್ಲಿಯೇ ಹೇಳಿದಂತೆ, ಆಗಮಾರ್ಥನಿರ್ಣಯಕ್ಕಾಗಿ 
ಅನುಮಾನವನ್ನು ಹೇಳಬೇಕಾದ್ದರಿಂದ ಪ್ರಕೃತ ಆ ಮುಂದೆ ಹೇಳುವ 
ಆಗಮಾರ್ಥನಿಶ್ಚಯಕ್ಕಾಗಿ ಈಗ ಅನುಮಾನವನ್ನು ಹೇಳಿದ್ದಾರೆ ಎಂದು ಭಾವ. 


ಹೌದು, ಆಗಮಾರ್ಥನಿಶ್ಚಯಕ್ಕಾಗಿ ಅನುಮಾನವನ್ನು ಹೇಳುವುದಾಗಿದ್ದರೆ, 
ಭೇದವಿಷಯದಲ್ಲಿ ಮೊದಲಿಗೆ ಆಗಮವನ್ನು ಪ್ರಮಾಣವಾಗಿ ಹೇಳಿ, ಅನಂತರ 
ಆ ಆಗಮಕ್ಕೆ ಪರರು ಬೇರೆ ಅರ್ಥವನ್ನು ಹೇಳಿದಾಗ, ಆಚಾರ್ಯರು ತಾವು 
ಹೇಳಿದ ಅರ್ಥದ ನಿರ್ಧಾರಕ್ಕಾಗಿ ಆಮೇಲೆ ಅನುಮಾನವನ್ನು ಹೇಳಬೇಕು. 
ಅದನ್ನು ಬಿಟ್ಟು ಆಗಮಕ್ಕಿಂತ ಮೊದಲೇ ಅನುಮಾನವನ್ನು ಹೇಗೆ ಹೇಳಿದರು 9 


ಈ ವಿಧವಾದ ಶಂಕೆ ಬೇಡ. ಕಾರಣ ಆಗಮಾರ್ಥನಿಶ್ಚಯಕ್ಕಾಗಿ ಅನುಮಾನವನ್ನು 
ಹೇಳುತ್ತಿದ್ದರೂ (ಆಗಮವನ್ನು ಹೇಳಿದ ನಂತರ ಹೇಳಬೇಕಿದ್ದರೂ) ಪ್ರಕೃತದಲ್ಲಿ 
ಉಪೋದ್ಭಾಶಪ್ರಕ್ರಿಯೆಯಿಂದ ಮೊದಲಿಗೇ ಅನುಮಾನವನ್ನು ಹೇಳಿದ್ದಾರೆ 
ಆದ್ದರಿಂದ ಯಾವುದೇ ದೋಷವಿಲ್ಲ ಎಂದು ಅಭಿಪ್ರಾಯ. 


ಅವತಾರಿಕೆ ;- 'ವಿಮತೋ ಭಿನ್ನೋ ಮುಕ್ತತ್ವಾತ್‌' ಎಂಬ ಅನುಮಾನದಲ್ಲಿ 
"ವಿಮತ' ಪದಪ್ರಯೋಗಕ್ಕೆ ಪ್ರಯೋಜನವನ್ನು ತೋರಿಸುತ್ತಾರೆ - 
ಅನುಮಾನದಲ್ಲಿ ವಿಮತ ಪದಪ್ರಯೋಗದ ಪ್ರಯೋಜನ 


ಟೀಕಾ : ಅತ್ರ ವಿಮತ ಇತಿ ಸಂಸಾರಾನ್ನುಕ್ತೋ ವಿವಕ್ಷ್ಮ್ಯತೇ । ತಸ್ಯಾತ್ಮೇತ್ಯೇವ 
ಗ್ರಹಣೇ ಸಿದ್ಧಾರ್ಥಾ ಪ್ರತಿಜ್ಞಾ ಸ್ಯಾತ್‌ । ಅದ್ವೈತವಾದಿನಾಪಿ 


ತತ್ತೋದ್ಯೋತ 


ಸಂಸಾರಿಣೋ ಭಿನ್ನತ್ತೇನಾಭ್ಯುಪಗತತ್ವಾತ್‌ | ಭೇದಸ್ಯ ಚ 
ಪಾರಮಾರ್ಥಿಕತ್ವಾನೌಪಾಧಿಕತ್ವಾಭ್ಯಾಮವಿಶೇಷಿತತ್ವಾತ್‌ I 


ಮುಕ್ತ ಇತ್ಯೇವ ತರ್ಹ್ಯುಚೃತಾಮ್‌ । ನಿಗಡಮುಕ್ತೇನ ಸಿದ್ಧಾರ್ಥತಾ 
ಸ್ಯಾದಿತಿ ಚೇತ್‌ । ತರ್ಹಿ ಸಂಸಾರಾನ್ನುಕ್ತ ಇತಿ ವಕ್ಷವ್ಯಮ್‌ । ತಥಾ 
ಕೃತೇ ಗೌರವಂ ಸ್ಯಾದಿತಿ ಚೇನ್ನ 1 ವಿಮತೇರನೇಕವಿಧತ್ಹೇನ 
ಧರ್ಮಿವಿಶೇಷಾನಿಶ್ಚಯೇ ಸಾಧ್ಯವಿಶೇಷೋಪಾದಾನಾದಿನಾ 
ತನ್ನಿಶ್ಚಯಾನುಸರಣೇತಪಿ ಗೌರವಸಾಮ್ಯಾತ್‌॥ 


ತಥಾಪಿ ವಿನಿಗಮನಂ ಕುತ ಇತಿ ಚೇತ್‌ 1 ಅರ್ಥಪ್ರತಿಪತ್ತಿ- 
ಗೌರವಾಚ್ಚಬ್ದಣೌರವಸ್ಯ ಜ್ಯಾಯಸ್ತಾ ತ್‌! 
ಅನುವಾದ 1- ಈ ಅನುಮಾನದಲ್ಲಿ 'ವಿಮತಃ' ಎಂಬುದಾಗಿ ಪಕ್ಷನಿರ್ದೇಶ 
ಮಾಡಿದ್ದೀರಿ. ಇಲ್ಲಿ ವಿಮತಶಬ್ದದಿಂದ ಸಂಸಾರಮುಕ್ತನು (ಸಂಸಾರದಿಂದ 
ಮುಕ್ತನಾದವನು) ವಿವಕಿತನಾಗಿದ್ದಾನೆ. ಅಂತಹ ಸಂಸಾರಮುಕ್ತನನ್ನು ಪಕ್ಷ 
ಮಾಡುವ ಉದ್ದೇಶ ಇದ್ದಿದ್ದರೆ, ವಿಮತಪದವನ್ನೇ ಏಕೆ ಪ್ರಯೋಗಿಸಬೇಕು ? 
ಅರ್ಥಾತ್‌ ಆತ್ಮಾ ಎಂದಾಗಲೀ, ಮುಕ್ತಃ ಎಂದಾಗಲೀ, ಸಂಸಾರಾನ್ನುಕ್ತಃ 
ಎಂದಾಗಲೀ ಪಕ್ಷ ಮಾಡಬಹುದಲ್ಲ? ಹಾಗೆ "ಆತ್ಮಾ' 'ಮುಕ್ತಃ' ಇತ್ಯಾದಿಯಾಗಿ 
ಪಕ್ಷ ಮಾಡಿದರೆ ಶಬ್ದಲಾಘವವೂ ಇದೆ, ಪ್ರತಿಪತ್ತಿಲಾಘವವೂ ಇದೆ” ಅಲ್ಲವೇ? 


ಈ ರೀತಿಯಾಗಿ ಆಕ್ಷೇಪ ಬಂದರೆ, "ಆತ್ಮಾ' “ಮುಕ್ತಃ "ಸಂಸಾರಾನ್ನುಕ್ತಃ' 
ಎಂಬ ಮೂರೂ ಪಕ್ಷಗಳನ್ನು ಕ್ರಮವಾಗಿ ನಿರಾಕರಿಸುತ್ತಾರೆ. 


ಮೊದಲನೆಯದಾಗಿ, ಆತ್ಮಾ ಎಂದಷ್ಟೇ ಪಕ್ಷ ಮಾಡಿದರೆ, "ಆತ್ಮಾ ಭಿನ್ನಃ' 
ಎಂಬ ಪ್ರತಿಜ್ಞೆ ಸಿದ್ಧಾರ್ಥವಾಗುತ್ತದೆ. ಅರ್ಥಾತ್‌ ಸಿದ್ಧಸಾಧನತಾ ಬರುತ್ತದೆ. 
ಏಕೆಂದರೆ- ಆತ್ಮಾ ಎಂದರೆ ಯಾವ ಆತ್ಮನನ್ನಾದರೂ ತೆಗೆದುಕೊಳ್ಳ- 
ಬಹುದಾದ್ದರಿಂದ, ಪ್ರಕೃತ ಸಂಸಾರಿಯಾದ ಆತ್ಮನನ್ನು ಸ್ವೀಕರಿಸಿ, ಅಂತಹ 


೧ "ಆತ್ಮಾ' "ಮುಕ್ತಃ' "ಸಂಸಾರಾನ್ಯುಕ್ತಃ' ಎಂಬುದಾಗಿ ಪಕ್ಷನಿರ್ದೇಶ ಮಾಡಿದರೆ ಶಬ್ದವೂ 
ಚಿಕ್ಕದಾಗುತ್ತದೆ, ಜೊತೆಗೆ ಶೀಘ್ರದಲ್ಲಿ ಜ್ಞಾನವೂ ಉಂಟಾಗುತ್ತದೆ. ಆದರೆ "ವಿಮತಃ' 
ಎಂಬುದಾಗಿ ಪಕ್ಷನಿರ್ದೇಶ ಮಾಡಿದರೆ ಜ್ಞಾನ ಆಗುವುದೂ ಕಷ್ಟ (ವಿಮತಿ ಶಬ್ದಾರ್ಥ 
ಆಗಬೇಕು. ಸಂಶಯಕ್ಕೆ ಧರ್ಮೀ ಎಂದರೆ, ಯಾವ ಸಂಶಯ? ಧರ್ಮಿ ಯಾವುದು? ಇತ್ಯಾದಿ 
ಜ್ಞಾನ ಆಗುವುದು ಕಷ್ಟ) ಎಂದು ಅಭಿಪ್ರಾಯ. 


ಅನುಮಾನದಲ್ಲಿ ವಿಮತ ಪದಪ್ರಯೋಗದ ಪ್ರಯೋಜನ 


ಸಂಸಾರಿಯಾದ ಆತ್ಮನಿಗೆ ಈಶ್ವರನಿಂದ ಭೇದವನ್ನು ಮಾಯಾವಾದಿಗಳು ಹಾಗೂ 
ಭಾಸ್ಕರಾಚಾರ್ಯರೂ ಅಂಗೀಕರಿಸುತ್ತಾರಾದ್ದರಿಂದ ಸಿದ್ಧಸಾಧನತಾ ಬರುತ್ತದೆ. 


ನಾವು ಕೇವಲ ಭೇದವನ್ನು ಸಾಧಿಸುವುದಿಲ್ಲ. ಕಿಂತು ಪಾರಮಾರ್ಥಿಕ- 
ಭೇದವನ್ನಾಗಲೀ ಅನೌಪಾಧಿಕಭೇದವನ್ನಾಗಲೀ ಸಾಧಿಸುತ್ತೇವೆ. ಅದ್ವೈತ- 
ವಾದಿಗಳಾದ ಮಾಯಾವಾದಿಗಳು ಮಿಥ್ಯಾ ಭೇದವನ್ನು ಅಂಗೀಕರಿಸಿದರೂ 
ಪಾರಮಾರ್ಥಿಕಭೇದವನ್ನು ಅಂಗೀಕರಿಸಿಲ್ಲವಾದ್ದರಿಂದ ಅವರ ಪ್ರಕಾರ 
ಸಿದ್ಧಸಾಧನತಾ ಬರುವುದಿಲ್ಲ. ಇನ್ನು ಸತ್ಯ ಭೇದವಾದಿಗಳಾದ ಭಾಸ್ಕರಾಚಾರ್ಯರು 
ಔಪಾಧಿಕಭೇದವನ್ನು ಅಂಗೀಕರಿಸಿದರೂ ಅನೌಪಾಧಿಕಭೇದವನ್ನು ಅಂಗೀಕರಿ- 
ಸಿಲ್ಲವಾದ್ದರಿಂದ ಅವರ ಪ್ರಕಾರವೂ ಸಿದ್ದಸಾಧನತಾ ಬರುವುದಿಲ್ಲ ಎಂಬುದಾಗಿ 
ಹೇಳಲು ಬರುವುದಿಲ್ಲ. ಕಾರಣ ಅನುಮಾನದಲ್ಲಿ ಭೇದವನ್ನು ಮಾತ್ರ 
ಸಾಧ್ಯವನ್ನಾಗಿ ಮಾಡಿದ್ದೇವೆಯೇ ಹೊರತು ಭೇದಕ್ಕೆ ಪಾರಮಾರ್ಥಿಕತ್ವ ಅಥವಾ 
ಅನೌಪಾಧಿಕತ್ವ ಎಂಬ ವಿಶೇಷಣ ಕೊಟ್ಟಿಲ್ಲ. ಕೇವಲ ಭೇದವು ಅವರಿಗೂ 
ಅಂಗೀಕೃತವೇ ಆದ್ದರಿಂದ ಸಿದ್ಧಸಾಧನತಾ ಬಂದೇ ಬರುತ್ತದೆ. ಹೀಗಾಗಿ 'ಆತ್ಮಾ' 
ಎಂದಷ್ಟೇ ಪಕ್ಷ ಮಾಡುವುದು ಸರಿಯಲ್ಲ. 

ಹಾಗಾದರೆ "ಮುಕ್ತಃ' ಎಂದು ಪಕ್ಗನಿರ್ದೇಶ ಮಾಡಬಹುದಲ್ಲ? ಹಾಗೆ 
'ಮುಕ್ತಃ' ಎಂದಷ್ಟೇ ಪಕ್ಷನಿರ್ದೇಶ ಮಾಡಿದರೆ, ಮುಕ್ತಪದದಿಂದ ಯಾವ 
ಮುಕ್ತನನ್ನಾದರೂ ಸ್ವೀಕರಿಸಬಹುದಾದ್ದರಿಂದ, ಪ್ರಕೃತ ನಿಗಡಮುಕ್ತನನ್ನು 
ಸ್ವೀಕರಿಸಿ ಅವನಲ್ಲಿ ಭೇದವು ಅಂಗೀಕ್ಳ ತವೇ (ಸಿದ್ದವೇ) ಆದರಿಂದ ಸಿದ್ಧಸಾಧನತಾ 
ಬರುತ್ತದೆ. ಆದ್ದರಿಂದ "ಮುಕ್ತಃ' ಎಂದು ಪಕ್ಚನಿರ್ದೇಶ ಮಾಡುವುದು ಸರಿಯಲ್ಲ. 


ಹಾಗಾದರೆ "ಸೆಂಸಾರಾನ್ನುಕ್ತಃ' ಎಂದು ಪಕ್ಷನಿರ್ದೇಶ ಮಾಡಿರಿ. 
ಸಂಸಾರದಿಂದ ಮುಕ್ತ ಎಂದು ಸ್ಪಷ್ಟವಾಗಿ ಹೇಳುವುದರಿಂದ ನಿಗಡಮುಕ್ತನನ್ನು 
ತೆಗೆದುಕೊಳ್ಳಲು (ತೆಗೆದುಕೊಂಡು ಸಿದ್ಧಸಾಧನತಾ ಹೇಳಲು) ಬರುವುದಿಲ್ಲ. 
ಆದ್ದರಿಂದ "ಸಂಸಾರಾನ್ನುಕ್ತಃ' ಎಂದು ಪಕ್ಷನಿರ್ದೇಶ ಮಾಡಿರಿ. 


"ಸಂಸಾರಾನ್ಮುಕ್ತಃ' ಎಂದು ಪಕ್ಷನಿರ್ದೇಶ ಮಾಡಿದರೆ, ಸಿದ್ದಸಾಧನತಾ 
ಬರುವುದಿಲ್ಲವಾದರೂ ಶಬ್ದ ದೊಡ್ಡದಾಗುವುದರಿಂದ ಶಬ್ದಗೌರವ "ರುತ್ತದೆ. 
ಅದೇ 'ವಿಮತಃ' ಎಂದು ಪಕ್ಚನಿರ್ದೇಶ ಮಾಡಿದರೆ ಶಬ್ದ ಚಿಕ್ಕದಾಗುವುದರಿಂದ 


೧ ನಿಗಡಮುಕ್ತ ಎಂದರೆ ಜೈಲಿನಿಂದ ಬಿಡುಗಡೆಯಾದವನು ಎಂದರ್ಥ. 


ತತ್ತೋದ್ಯೋತ 
ಶಬ್ದಗೌರವ ಬರುವುದಿಲ್ಲ ಎಂದರೆ, ಅದು ಸರಿಯಲ್ಲ. ಏಕೆಂದರೆ- "ವಿಮತಃ' 
ಎಂದು ಪಕ್ಷನಿರ್ದೇಶ ಮಾಡಿದ ಪಕ್ಷದಲ್ಲಿ ಶಬ್ದಗೌರವ ಬರದಿದ್ದರೂ 
ಅರ್ಥಗೌರವ ಬಂದೇ ಬರುತ್ತದೆ. ಹೇಗೆಂದರೆ ವಿಮತ ಎಂದರೆ 
ವಿಮತಿವಿಷಯೀಭೂತ ಎಂದರ್ಥ. ಅರ್ಥಾತ್‌ ವಿಮತಿ ಸಂಶಯ, ಆ ಸಂಶಯಕ್ಕೆ 
ವಿಷಯೀಭೂತವಾದದ್ದು ಧರ್ಮಿಯಾದದ್ದು ಮಿಮತ ಎನಿಸಿಕೊಳ್ಳುತ್ತದೆ. 
ಸಂಶಯ ಎಂದರೆ "ಶಬ್ದಃ ನಿತ್ಯೋ ವಾ ಅನಿತ್ಯೋ ವಾ' "ಅಯಂ ಸ್ಥಾಣುರ್ವಾ 
ಪುರುಷೋ ವಾ' ಇತ್ಯಾದಿಯಾಗಿ ಅನೇಕವಿಧ ಸಂಶಯಗಳು ಇರುವುದರಿಂದ 
ನಾವು ಯಾವ ಸಂಶಯವನ್ನು ತೆಗೆದುಕೊಳ್ಳಬೇಕು? ಎಂದು ಜಿಜ್ಞಾಸೆ ಉಂಟಾಗಿ, 
ಸಾಧ್ಯವಿಶೇಷ ಉಪಾದಾನಾದಿಗಳಿಂದ ಅಂದರೆ 'ವಿಮತೋ ಭಿನ್ನಃ' ಎಂಬ 
ಪ್ರತಿಜ್ಞೆಯಲ್ಲಿ "ಭಿನ್ನಃ' ಎಂಬುದಾಗಿ ಭೇದರೂಪವಾದ ಒಂದು ಕೋಟಿಯನ್ನು 
ಸೂಚಿಸಿರುವುದರಿಂದ (ಭೇದಕ್ಕೆ ವಿರುದ್ಧವಾದ ಅಭೇದ ರೂಪವಾದ ಇನ್ನೊಂದು 
ಕೋಟಿಯನ್ನು ತೆಗೆದುಕೊಂಡು) ಭಿನ್ನತ್ತ- ಅಭಿನ್ನತ್ತಕೋಟಿಕವಾದ "ಸಂಸಾರಾನ್ನುಕ್ತ: 
ಭಿನ್ನೋ ವಾ ಅಭಿನ್ನೋ ವಾ' ಎಂಬ ಸಂಶಯವಿಶೇಷವನ್ನು ತೆಗೆದುಕೊಳ್ಳಬೇಕೆಂದು 
ನಿಶ್ಚಯಿಸಬೇಕು. ಹೀಗೆ ನಿಶ್ಚಯಿಸಲು ಹೊರಟರೂ ಸಹ ವಿಮತಶಬ್ದದ 
ಹಿನ್ನೆಲೆಯಲ್ಲಿ ಇಷ್ಟೆಲ್ಲ ಅರ್ಥ ಅಡಕವಾಗಿರುವುದರಿಂದ ಶಬ್ದಗೌರವ ಬರದಿದ್ದರೂ 
ಅರ್ಥಗೌರವ ಬರುತ್ತದೆ. 


ಆದ್ದರಿಂದ "ಸಂಸಾರಾನ್ಮುಕ್ತಃ' ಎಂದು ಪಕ್ಷನಿರ್ದೇಶ ಮಾಡುವ ಪಕದಲ್ಲಿ 


ಬ 


ಶಬ್ದಗೌರವ ಬರುವುದಾದರೆ, "ವಿಮತಃ' ಎಂದು ಪಕ್ಷನಿರ್ದೇಶ ಮಾಡುವ ಪಕ್ಷದಲ್ಲಿ 


ಸ 


ಅರ್ಥಗೌರವ ಬರುತ್ತದೆ. ಹೀಗೆ ಎರಡೂ ಪಕ್ಷಗಳಲ್ಲಿ ಗೌರವ ಸಮಾನವಾಗಿದೆ. 


ಹಾಗಾದರೆ ಎರಡೂ ಪಕ್ತಗಳಲ್ಲಿಯೂ ಗೌರವ ಸಮಾನವಾಗಿರುವಾಗ 
“ಸಂಸಾರಾನ್ನುಕ್ತಃ' ಎಂದೇ ಪಕ್ಷನಿರ್ದೇಶ ಮಾಡಿರಿ ಎಂದು ವಿನಿಗಮನ ಏಕೆ? 
ಎಂದರೆ, 
“"ಅರ್ಥಪ್ರತಿಪತ್ತಿಗೌರವಾತ್‌ ಶಬ್ದಗೌರವಸ್ಯ ಜ್ಯಾಯಸ್ತಾ ತ್‌' 
ಅರ್ಥಗೌರವಕ್ಕಿಂತಲೂ ಶಬ್ದಗೌರವ ಉತ್ತಮವಾಗಿದೆ. ಶಬ್ದ ದೊಡ್ಡದಾದರೂ 
ಶೀಘ್ರೋಪಸ್ಥಿತಿಕಾರಣವಾಗುವುದರಿಂದ ಶಬ್ದಗೌರವವೇ ಶ್ರೇಷ್ಠವಾಗಿದೆ. 


ಆದ್ದರಿಂದ ಅರ್ಥಗೌರವಕ್ಕಿಂತಲೂ ಶಬ್ದಗೌರವ ಸಹ್ಯವಾದ್ದರಿಂದ 
'ಸಂಸಾರಾನ್ನುಕ್ಕಃ' ಎಂದು ಪಕ್ಷನಿರ್ದೇಶ ಮಾಡುವುದೇ ಸಮಂಜಸ. 


ಅನುಮಾನದಲ್ಲಿ ವಿಮತ ಪದಪ್ರಯೋಗದ ಪ್ರಯೋಜನ 


ಅಂದಮೇಲೆ 'ಸಂಸಾರಾನ್ಹುಕ್ರಃ' ಎಂದು ಪಕ್ಷನಿರ್ದೇಶ ಮಾಡುವುದನ್ನು ಬಿಟ್ಟು 
'ವಿಮತಃ' ಎಂದು ಏಕೆ ಪಕ್ಷನಿರ್ದೇಶ ಮಾಡಿದ್ದೀರಿ? 


ಅವತಾರಿಕೆ :- ಈ ರೀತಿಯಾಗಿ ಶಂಕೆ ಬಂದರೆ, ವಿಮತ ಪದಪ್ರಯೋಗದ 
ಹಿನ್ನೆಲೆಯಲ್ಲಿ ನಿಜವಾಗಿ ಇರುವ ಪ್ರಯೋಜನವನ್ನು ತಿಳಿಸುವ ಮೂಲಕ, 
ವಿಮತಪದಪ್ರಯೋಗದ ಸಾರ್ಥಕತೆ ತೋರಿಸಿಕೊಡುತ್ತಾರೆ - 


ಟೀಕಾಃ ಸತ್ಯಮ್‌ । ತಥಾಪ್ಯಪ್ರಸಿದ್ಧವಿಶೇಷ್ಠತ್ಹಾಪ್ರಸಿದ್ಧವಿಶೇಷಣತ್ವ- 
ಪ್ರಸಿದ್ಧಾರ್ಥತ್ವಪ್ರಮಾಣಬಾಧಾನಾಂ ಪ್ರತಿಜ್ಞಾದೋಷಾಣಾ- 
ಮುದ್ಧಾರೋತಪ್ಯನೇನ ಸಂಕ್ಟೇಪತಃ ಕೃತಃ ಸ್ಯಾದಿತ್ಯೇವಮರ್ಥಂ 
ವಿಮತಗ್ರಹಣಮ್‌ । 


ತಥಾಹಿ- ಯದಿ ವಿಶೇಷ್ಯೋ ಮುಕ್ತಾತ್ಕಾತಪ್ರಸಿದ್ಧಃ ಸ್ಯಾತ್ತದಾ 
ಕಿಮಾಶ್ರಯಾವಿಮತಿಃಸ್ಯಾತ್‌ । ಯದಿ ಚವಿಶೇಷಣಂ ಭೇದೋ5- 
ಪ್ರಸಿದ್ಧೋ ಭವೇತ್ತದಾ ಕಿಮುಲ್ಲೇಖನೀ ವಿಮತಿರ್ಭವೇತ್‌ | ಯದಿ 
ವಾ ಭೇದೋ ಮುಕ್ತಾತ್ಮನಿ ಸಿದ್ಧೋ ಬಾಧಿತೋ ವಾ ಭವೇತ್ತದಾ$- 
ಪ್ಯನ್ಯತರಪಕ್ಬನಿಶ್ಚಯಾನ್ನ ವಿಮತಿಃ ಸ್ಯಾತ್‌ । ಅಸ್ತಿ ಚೇಯಮ್‌ । 
ತತೋ ನಾಪ್ರಸಿದ್ಧವಿಶೇಷ್ಯತ್ವಾದೀತಿ ॥ 

ಅನುವಾದ :- ಸತ್ಯವೇ ಆಗಿದೆ. ನೀವು ಹೇಳಿದಂತೆ ಅರ್ಥಗೌರವಕ್ಕಿಂತ 


ಶಬ್ದಗೌರವವೇ ಶ್ರೇಷ್ಠವಾಗಿದೆ. ಅಂತೆಯೇ "ವಿಮತಃ' ಎಂದು ಪಕ್ಷನಿರ್ದೇಶ 
ಮಾಡುವುದಕ್ಕಿಂತ "ಸಂಸಾರಾನ್ನುಕ್ತಃ' ಎಂದು ಪಕ್ಮ್ಪನಿರ್ದೇಶ ಮಾಡುವುದೇ ಸರಿ. 


ಆದರೆ ಕೇವಲ ಗೌರವಭಯದಿಂದ "ಸಂಸಾರಾನ್ನುಕ್ತಃ' ಎಂದು ಪಕ್ಷನಿರ್ದೇಶ 
ಮಾಡದೇ 'ವಿಮತಃ' ಎಂದು ಪಕ್ಷನಿರ್ದೇಶ ಮಾಡಲು ನಾವು ಹೊರಟಿಲ್ಲ. 
ಗೌರವಪರಿಹಾರ ಮಾತ್ರವೇ ನಮಗೆ ಪ್ರಯೋಜನವಲ್ಲ. ಹಾಗಾಗಿದ್ದರೆ 
""ಗೌರವದೋಷ ಎರಡೂ ಪಕ್ಷಗಳಲ್ಲಿಯೂ ಸಮಾನವಾಗಿದೆ. ಅದರಲ್ಲಿಯೂ 
ಅರ್ಥಗೌರವಕ್ಕಿಂತ ಶಬ್ದಗೌರವವೇ ಶ್ರೇಷ್ಠ'' ಎಂಬ ನಿಮ್ಮ ಆಕ್ಷೇಪ 
ಸರಿಯಾಗುತ್ತಿತ್ತು. 

ಪರಂತು 'ವಿಮತಃ' ಎಂದು ಪಕ್ಷನಿರ್ದೇಶ ಮಾಡುವುದರಿಂದ ಅಪ್ರಸಿದ್ದ- 


ವಿಶೇಷ್ಠತ-ಅಪ,ಸಿದವಿಶೇಷಣತ-ಸಿದ್ದಾರ್ಥತಾ-ಪ್ರಮಾಣಬಾಧ ಈ ನಾಲೂ 
ಯ್ಯ ೪" ವ [= ೨ ಕ 


ತತ್ಕೋದ್ಕೋತ 
ದೋಷಗಳ ಪರಿಹಾರವೂ ಸಂಕ್ಷೇಪವಾಗಿ ಮಾಡಿದಂತಾಗುತ್ತದೆ. ಈ ಒಂದು 
ಪ್ರಯೋಜನ ಇರುವುದರಿಂದ 'ವಿಮತಃ' ಎಂದು ಪಕ್ಷನಿರ್ದೇಶ ಮಾಡಿದ್ದೇವೆ. 


ಅದು ಹೇಗೆ 2 "ವಿಮತಃ' ಎಂದು ಪಕ್ಷನಿರ್ದೇಶ ಮಾಡುವುದರಿಂದ 


ಅಪ್ರಸಿದ್ಧವಿಶೇಷ್ಯತ್ವಾದಿ ದೋಷಗಳ ಪರಿಹಾರ ಹೇಗೆ ಮಾಡಿದಂತಾಗುತ್ತದೆ ? 


ಎಮತಶಬ್ದಪ್ರಯೋಗದಿಂದ ಅಪ್ರಸಿದ್ಧವಿಶೇಷ್ಯತಾ (ಆಶ್ರಯಾಸಿದ್ಧಿ) 
ಪರಿಹಾರಸೂಚನೆ 


ಪಕ್ಚನಾದ ಮುಕ್ತಾತ್ಮನೇ ಅಪ್ರಸಿದ್ಧನಾದ್ದರಿಂದ ನಿಮ್ಮ ಅನುಮಾನಕ್ಕೆ 


ಅಪ್ಪಸಿದ್ಧವಿಶೇಷ್ಯತಾ (ಆಶ್ರ ಯಾಸಿದ್ದಿ) ದೋಷ ಬರುತ್ತದೆ ಎಂಬುದಾಗಿ 


J 
ಆಶ್ರಯಾಸಿದ್ಧಿದೋಷಶಂಕೆ ಬಂದರೆ, ಅದಕ್ಕೆ ಕೇವಲ "ಸಂಸಾರಾನ್ನುಕ್ತಃ' 
ಎಂದಷ್ಟೇ ಪಕ್ಷನಿರ್ದೇಶ ಮಾಡುವುದರಿಂದ ಆ ಆಶ್ರ ಯಾಸಿದ್ದದೋಷದ 
ಪರಿಹಾರವು ಸೂಚಿತವಾಗುವುದಿಲ್ಲ. ಆದರೆ "ವಿಮತಃ' ಎಂದು ಪಕ್ಚನಿರ್ದೇಶ 


ಮಾಡುವುದರಿಂದ ಆಶ್ರ ಯಾಸಿದ್ದಿದೋಷದ ಪರಿಹಾರವು ಸೂಚಿತವಾಗುತ್ತದೆ. 


ಅದು ಹೇಗೆ ? ಪಕ್ಷನಾದ ಮುಕ್ತಾತ್ಸನು ವಿಮತನಾಗಿದ್ದಾನೆ (ಸಂಶಯಕ್ಕೆ 
ಧರ್ಮಿಯಾಗಿದ್ದಾನೆ) ಎಂದಮೇಲೆ ಅವನು ಅಪ್ರಸಿದ್ದನಾಗಲು ಸಾಧ್ಯವಿಲ್ಲ. 


ಒಂದು ಸಂಶಯ ಬರಬೇಕಾದರೆ ಧರ್ಮಿಯು ಇರಬೇಕು, ಎರಡು 
ಕೋಟಿಗಳೂ ಇರಬೇಕು. ಧರ್ಮಿಯೇ ಅಪ್ರಸಿದ್ಧವಾಗಿದ್ದರೆ ಅಥವಾ 
ಕೋಟಿಗಳೇ ಅಪ್ರಸಿದ್ದವಾದರೆ ಸಂಶಯ ಬರಲು ಸಾಧ್ಯವಿಲ್ಲ. ಹಾಗಾದರೆ - 


"ಯದಿ ಮುಕ್ತಾತ್ಮೈವ ನ ಸ್ಯಾತ್‌ (ಅಪ್ರಸಿದ್ಧ: ಸ್ಯಾತ್‌) ತರ್ಜಿ ಭಿನ್ನತ್ವ ದ 
ಅಭಿನ್ನತ್ವಾಭ್ಯಾಂ ವಿಮತಿಃ ಕಿಮಾಶ್ರಯಾ ಸ್ಯಾತ್‌ ? ಕಿಂಧರ್ಮಿಣೀ ಸ್ಯಾತ್‌ ? ಕುತ್ರ 
ಸ್ಯಾದಿತಿ ಯಾವತ್‌ । ಅಸ್ತಿ ಚೇಯಮ್‌ । ತಸ್ಮಾನ್ನ ನಿರಾಶ್ರಯತ್ವಮ್‌ ।'' 

ದ ಷ F< 


ಒಂದುವೇಳೆ ಮುಕ್ತಾತ್ಮನೇ ಅಪ್ರ ಸಿದ್ದನಾಗಿದ್ದರೆ ಭಿನ್ನತ್ತ- ಅಭಿನ್ನತ್ವ ಕೋಟಿಕ- 
ವಾದ ವಿಮತಿಯು ಯದ್ಧರ್ಮಿಕವಾಗಿ ಬರಬೇಕು 9 (ಮುಕ್ತಾತ್ಮನೇ' ಅಪ್ರಸಿದ್ದ- 
ನಾಗಿದ್ದರೆ ಧರ್ಮಿಯೇ ಅಪ್ರ ಸಿದ್ದವಾದ ಕಾರಣ ಸಂಶಯವೇ ಬರಬಾರದಿತ್ತು 
ಎಂದು. ಭಾವ.) ಈಗಲಾದರೋ ಸಂಶಯ ಬರುತ್ತಿದೆ ಎಂದಮೇಲೆ, 
ಧರ್ಮಿಯಾದ ಮುಕ್ತಾತ್ಮನು ಅಪ್ರಸಿದ್ಧನಾಗಿರಲು ಸಾಧ್ಯವಿಲ್ಲ. ಆದ್ದರಿಂದ 
ಆಶ್ರಯಾಸಿದ್ದಿ ಬರುವುದಿಲ್ಲ. 


ಅನುಮಾನದಲ್ಲಿ ವಿಮತ ಪದಪ್ರಯೋಗದ ಪ್ರಯೋಜನ 


ಈ ರೀತಿಯಾಗಿ ವಿಮತಶಬ್ದವೇ ನಮಗೆ ಆಶ್ರಯಾಸಿ ಪರಿಹಾರವನ್ನು 
ಸೂಚಿಸುತ್ತದೆ. 
ವಿಮತಶಬ್ಧಪ್ರಯೋಗದಿಂದ ಅಪ್ರಸಿದ್ಧವಿಶೇಷಣತಾ ಪರಿಹಾರಸೂಚನೆ 

ಸಾಧ್ಯವಾದ ಭೇದವೇ ಅಪ್ರಸಿದ್ಧವಾದ್ದರಿಂದ ನಿಮ್ಮ ಅನುಮಾನಕ್ಕೆ 
ಅಪ್ರಸಿದ್ಧವಿಶೇಷಣತಾದೋಷ ಬರುತ್ತದೆ ಎಂಬುದಾಗಿ ಅಪ್ರಸಿದ್ಧವಿಶೇಷಣತಾ- 
ದೋಷಶಂಕೆ ಬಂದರೆ, ಅದಕ್ಕೆ ಕೇವಲ "ಸಂಸಾರಾನ್ನುಕ್ತಃ' ಎಂದಷ್ಟೇ ಪಕ್ಷನಿರ್ದೇಶ 
ಮಾಡುವುದರಿಂದ ಆ ಅಪ್ರಸಿದ್ದವಿಶೇಷಣತಾದೋಷದ ಪರಿಹಾರವು ಸೂಚಿತ- 
ವಾಗುವುದಿಲ್ಲ. ಆದರೆ 'ವಿಮತಃ' ಎಂಬುದಾಗಿ ಪಕ್ಷನಿರ್ದೇಶ ಮಾಡುವುದರಿಂದ 
ಆ ಅಪ್ರಸಿದ್ದವಿಶೇಷಣತಾದೋಷದ ಪರಿಹಾರವೂ ಸೂಚಿತವಾಗುತ್ತದೆ. 

`ಅದು ಹೇಗೆ ? ಪಕ್ಷನಾದ ಮುಕ್ತಾತ್ಮನು ವಿಮತನಾಗಿದ್ದಾನೆ (ಭೇದ-ಅಭೇದ 
ಕೋಟಿಕವಾದ ಸಂಶಯಕ್ಕೆ ಧರ್ಮಿಯಾಗಿದ್ದಾನೆ) ಎಂದಮೇಲೆ (ಸಂಶಯದಲ್ಲಿ 
ಕೋಟಿಯಾಗಿರುವ) ಸಾಧ್ಯವಾದ ಭೇದವು ಅಪ್ರಸಿದ್ದವಾಗಿರಲು ಸಾಧ್ಯವಿಲ್ಲ. 

"ಯದಿ ಭೇದೋತಪ್ರಸಿದ್ಧಃ ಸ್ಯಾತ್‌ ತರ್ಹಿ ಭಿನ್ನತ್ವಾಭಿನ್ನತ್ವಾಭ್ಯಾಂ ಕಥಂ ವಿಮತಿ: 
ಸ್ಯಾತ್‌ | ಏಕಸ್ಯಾಃ ಕೋಟೇಃ ಅಪ್ರಸಿದ್ಧತ್ವಾತ್‌ । ಅಸ್ತಿ ಚೇಯಮ್‌ । ತಸ್ಮಾನ್ನ 
ಅಪ್ರಸಿದ್ಧವಿಶೇಷಣತಾ ।'' 

ಒಂದುವೇಳೆ ಸಾಧ್ಯವಾದ ಭೇದವೇ ಅಪ್ರಸಿದ್ಧವಾದದ್ದಾದರೆ ಭನ್ನತ್ವ- 
ಅಭಿನ್ನತ್ವಕೋಟಿಕವಾದ ವಿಮತಿಯು ಹೇಗೆ ತಾನೆ ಬರಲು ಸಾಧ್ಯ ? (ಒಂದು 
ಕೋಟಿಯೇ ಅಪ್ರಸಿದ್ದವಾದ್ದರಿಂದ ಸಂಶಯವೇ ಬರಬಾರದಿತ್ತು ಎಂದು 
ಭಾವ.) ಈಗಲಾದರೋ ಸಂಶಯ ಬರುತ್ತಿದೆ ಎಂದಮೇಲೆ, ಸಾಧ್ಯವಾದ 
(ಸಂಶಯದಲ್ಲಿ ಒಂದು ಕೋಟಿಯಾಗಿರುವ) ಭೇದವು ಅಪ್ರಸಿದ್ಧವಾಗಿರಲು 
ಸಾಧ್ಯವಿಲ್ಲ. ಆದ್ದರಿಂದ ಅಪ್ರಸಿದ್ಧವಿಶೇಷಣತಾ ಬರುವುದಿಲ್ಲ. 

ಈ ರೀತಿಯಾಗಿ ವಿಮತಶಬ್ದವೇ ನಮಗೆ ಅಪ್ರಸಿದ್ಧವಿಶೇಷಣತಾ 
ಪರಿಹಾರವನ್ನು ಸೂಚಿಸುತ್ತದೆ. 
ವಿಮತಶಬ್ದಪ್ರಯೋಗದಿಂದ ಸಿದ್ಧಸಾಧನತಾ-ಬಾಧ ದೋಷಗಳ ಪರಿಹಾರಸೂಚನೆ 

ಪಕ್ಷನಾದ ಮುಕ್ತಾತ್ಮನಲ್ಲಿ ಸಾಧ್ಯವಾದ ಭೇದವು ನಮಗೆ ಸಿದ್ದವೇ 
ಆಗಿರುವುದರಿಂದ ನಿಮ್ಮ ಅನುಮಾನಕ್ಕೆ ಸಿದ್ಧಸಾಧನತಾದೋಷ ಬರುತ್ತದೆ 
ಎಂಬುದಾಗಿ ಸಿದ್ಧಸಾಧನತಾದೋಷಶಂಕೆ ಬಂದರೆ, 


ತತ್ನೋದ್ಯೋತ 


ಹಾಗೂ ಪಕ್ಷನಾದ ಮುಕ್ತಾತ್ಮನಲ್ಲಿ ಸಾಧ್ಯವಾದ ಭೇದವು ಇಲ್ಲ ಎಂದೇ 
(ಸಾಧ್ಯ ಭಾವವೇ ಅಭೇದವೇ) ನಮಗೆ ಸಿದ್ದವಾಗಿರುವುದರಿಂದ ನಿಮ್ಮ 
ಅನುಮಾನಕ್ಕೆ ಬಾಧದೋಷ ಬರುತ್ತದೆ ಎಂಬುದಾಗಿ ಬಾಧದೋಷಶಂಕೆ 
ಬಂದರೆ, 


ಅದಕ್ಕೆ ಕೇವಲ "ಸಂಸಾರಾನ್ನುಕ್ತಃ' ಎಂದಷ್ಟೇ ಪಕ್ಷನಿರ್ದೇಶ ಮಾಡುವುದರಿಂದ 
ಸಿದ್ಧಸಾಧನತಾ-ಬಾಧ ದೋಷಗಳ ಪರಿಹಾರವು ಸೂಚಿತವಾಗುವುದಿಲ್ಲ. ಆದರೆ 
"ವಿಮತಃ' ಎಂಬುದಾಗಿ ಪಕ್ಷನಿರ್ದೇಶ ಮಾಡುವುದರಿಂದ ಆ ಸಿದ್ಧಸಾಧನತಾ- 
ಬಾಧ ದೋಷಗಳ ಪರಿಹಾರವೂ ಸೂಚಿತವಾಗುತ್ತದೆ. 


ಅದು ಹೇಗೆ ? ಪಕ್ಷನಾದ ಮುಕ್ತಾತ್ಮನು ವಿಮತನಾಗಿದ್ದಾನೆ (ಭೇದ-ಅಭೇದ 
ಕೋಟಿಕ ಸಂಶಯಕ್ಕೆ ಧರ್ಮಿಯಾಗಿದ್ದಾನೆ) ಎಂದಮೇಲೆ ಸಾಧ್ಯವಾದ ಭೇದವು 
ಸಿದ್ದವಾಗಿರಲೂ ಸಾಧ್ಯವಿಲ್ಲ. ಸಾಧ್ಯವಾದ ಭೇದವು ಇಲ್ಲ ಎಂಬುದಾಗಿ 
ಸಿದ್ಧವಾಗಿರಲೂ ಸಾಧ್ಯವಿಲ್ಲ. 


""ಯದಿ ಪಕ್ಷೇ ಸಾಧ್ಯಂ ಭೇದಃ ಸಿದ್ಧೋ ಭವೇತ್‌ ತರ್ಹಿ ಭಿನ್ನತ್ವಾಭಿನ್ನತ್ವಾಭ್ಯಾಂ 
ಕಥಂ ವಿಮತಿಃ ಸ್ಯಾತ್‌? ಏಕಸ್ಕಾಃ ಕೋಟೇಃ ಸಿದ್ಧತ್ವಾತ್‌ I 


ಯದಿವಾ ಪಕ್ಷೇ ಸಾಧ್ಯಂ ಭೇದಃ ನಾಸ್ತೀತಿ (ಸಾಧ್ಯಾಭಾವಃ) ಸಿದ್ಧೋ ಭವೇತ್‌ 
ತರ್ಹಿ ಭಿನ್ನತ್ಪಾಭಿನ್ನತ್ವಾಭ್ಯಾಂ ಕಥಂ ವಿಮತಿಃ ಸ್ಕಾತ್‌ ? ಏಕಸ್ಯಾಃ ಕೋಟೇಃ 
ಸಿದತಾತ್‌ । 

ಇ 0೦ 

ಅಸ್ತಿ ಚೇಯಮ್‌ । ತಸ್ಮಾನ್ನ ಸಿದ್ಧಸಾಧನತಾ ಬಾಧಶ್ಚ!।'' 


ಒಂದುವೇಳೆ ಸಾಧ್ಯವಾದ ಭೇದವು ಪಕ್ಷದಲ್ಲಿ (ಮುಕ್ತಾತ್ಮನಲ್ಲಿ) ಸಿದ್ಧವಾದದ್ದೇ 
ಆಗಿದ್ದರೆ ಭಿನ್ನತ್ವಾಭಿನ್ನತ್ತತೋಟಕವಾದ ವಿಮತಿಯು ಹೇಗೆ ತಾನೇ ಬರಲು 
ಸಾಧ್ಯ ? ಸಂಶಯದಲ್ಲಿ ಸಾಧ್ಯವಾದ ಭೇದವು ಒಂದು ಕೋಟಿಯಾಗಿದೆ. 
ಅಂತಹ ಒಂದು ಕೋಟಿಯೇ ಸಿದ್ಧವಾದ ಕಾರಣ (ಸಂಶಯಕ್ಕೆ ವಿರೋಧಿಯಾದ 
ಅನ್ಯತರಕೋಟನಿಶ್ಚಯ ಇರುವುದರಿಂದ) ಸಂಶಯವೇ ಬರಬಾರದಿತ್ತು 


ಅದರಂತೆಯೇ ಒಂದುವೇಳೆ ಸಾಧ್ಯವಾದ ಬೇದವು ಪಕ್ಷದಲ್ಲಿ (ಮುಕ್ತಾತ್ಮನಲ್ಲಿ) 
ಇಲ್ಲ ಎಂದು ಸಿದ್ದವಾಗಿದ್ದಾದರೂ (ಸಾಧ್ಯಾ ಭಾವವು ನಿಶ್ಚಿಶವಾಗಿದ್ದರೂ) 
ಭಿನ್ನತ್ವಾಭಿನ್ನತ್ತಕೋಟಿಕವಾದ ವಿಮತಿಯು ಹೇಗೆ ತಾನೇ ಬರಲು ಸಾಧ್ಯ ? 


ಅನುಮಾನದಲ್ಲಿ ಸಂಪ್ರತಿಪನ್ನ ಪದಪ್ರಯೋಗದ ಪ್ರಯೋಜನ 


ಸಂಶಯದಲ್ಲಿ ಸಾಧ್ಯಾಭಾವವೂ ಒಂದು ಕೋಟಿಯಾಗಿದೆ. ಅಂತಹ ಒಂದು 
ಕೋಟಿಯೇ ಸಿದ್ದವಾದ ಕಾರಣ (ಸಂಶಯಕ್ಕೆ ವಿರೋಧಿಯಾದ ಅನ್ಯತರಕೋಟಿ- 


ನಿಶ್ಚಯ ಇರುವುದರಿಂದ) ಸಂಶಯವೇ ಬರಬಾರದಿತ್ತು. 


ಈಗಲಾದರೋ ಮುಕ್ತಾತ್ಮನು ವಿಮತನಾಗಿದ್ದಾನೆ, ಸಂಶಯ ಬರುತ್ತಿದೆ 
ಎಂದಮೇಲೆ ಸಾಧ್ಯವಾದ (ಒಂದು ಕೋಟಿಯಾಗಿರುವ) ಭೇದವು ಸಿದ್ಧವಾಗಿರಲು 
ಸಾಧ್ಯವಿಲ್ಲ. ಅದರಂತೆ ಮತ್ತೊಂದು ಕೋಟಯಾಗಿರುವ ಸಾಧ್ಯಾ ಭಾವವೂ 
ಸಿದ್ಧವಾಗಿರಲು ಸಾಧ್ಯವಿಲ್ಲ. ಆದ್ದರಿಂದ ಸಿದ್ಧಸಾಧನತಾ ಹಾಗೂ ಬಾಧ 
ಬರುವುದಿಲ್ಲ. 

ಈ ರೀತಿಯಾಗಿ ವಿಮತಶಬ್ದವೇ ನಮಗೆ ಸಿದ್ದಸಾಧನತಾ-ಬಾಧ ದೋಷಗಳ 
ಪರಿಹಾರವನ್ನು ಸೂಚಿಸುತ್ತದೆ. 

ಹೀಗೆ "ವಿಮತ'ಶಬ್ದಪ್ರ ಯೋಗದಿಂದ ಅಪ್ರಸಿದ್ಧವಿಶೇಷ್ಯತಾ (ಆಶ್ರ ಯಾಸಿದ್ಧಿ), 
ಅಪ್ರಸಿದ್ದವಿಶೇಷಣತಾ, ಸಿದ್ದಸಾಧನತಾ, ಬಾಧ ದೋಷಗಳ ಪರಿಹಾರವೂ 
ಸೂಚಿತವಾಗುವುದರಿಂದ "ಸಂಸಾರಾನ್ನುಕ್ತಃ' ಎಂದು ಪಕ್ಷನಿರ್ದೇಶ ಮಾಡದೇ 
“ವಿಮತಃ' ಎಂದು ಪಕ್ಷನಿರ್ದೇಶ ಮಾಡಿರುವುದು ಸಾರ್ಥಕವೇ ಆಗಿದೆ ಎಂದು 
ಅಭಿಪ್ರಾಯ. 

ಅವತಾರಿಕೆ ಃ- ಈ ರೀತಿಯಾಗಿ ಪಕ್ಷಕ್ಕೆ ಸಂಬಂಧಪಟ್ಟಂತೆ 'ವಿಮತ' 
ಶಬ್ದಪ್ರಯೋಗದ ಹಿನ್ನೆಲೆಯಲ್ಲಿ ನಿಜವಾಗಿ ಇರುವ ಪ್ರಯೋಜನವನ್ನು ತಿಳಿಸಿ, 
“ವಿಮತ'ಪದಪ್ರಯೋಗದ ಸಾರ್ಥಕತೆ ತೋರಿಸಿಕೊಟ್ಟ ನಂತರ, ಪ್ರಕೃತ 
ದೃಷ್ಟಾಂತಕ್ಕೆ ಸಂಬಂಧಪಟ್ಟಂತೆ `ಸಂಪ್ರತಿಪನ್ನ' ಶಬ್ದಪ್ರಯೋಗದ ಹಿನ್ನೆಲೆಯಲ್ಲಿ 
ಇರುವ ಪ್ರಯೋಜನವನ್ನು ತಿಳಿಸುತ್ತಾ, 'ಸಂಪ್ರತಿಪನ್ನ' ಶಬ್ದಪ್ರಯೋಗದ 
ಸಾರ್ಥಕತೆ ತೋರಿಸಿಕೊಡುತ್ತಾರೆ - 


ಅನುಮಾನದಲ್ಲಿ ಸಂಪ್ರತಿಪನ್ನ ಪದಪ್ರಯೋಗದ ಪ್ರಯೋಜನ 


ಟೀಕಾಃ ಏತೇನೋದಾಹರಣೇತಪಿ ಸಂಪ್ರತಿಪನ್ನಗ್ರ ಹಣಸ್ಯ ಸಾಧ್ಯಸಾಧನ- 
ವೈಕಲ್ಯಾದ್ಯುದ್ದಾರಃ ಪ್ರಯೋಜನಂ ವ್ಯಾಖ್ಯಾತಮ್‌ 1 ಅನ್ಯಥಾ 
ಯಥಾ ನಿಗಡಮುಕ್ತ ಇತೃವಕ್ಚ್ಯತ್‌ | 


ತತ್ಪೋದ್ಯೋತ 


ಅನುವಾದ :- ಇದರಿಂದ ದೃಷ್ಟಾಂತವಿಷಯದಲ್ಲಿಯೂ ಸಹ 'ಸಂಪ್ರತಿಪನ್ನ' 


ಶಬ್ದಪ್ರಯೋಗ ಮಾಡುವುದಕ್ಕೆ ಸಾಧ್ಯವೈಕಲ್ಯ-ಸಾಧನವೈಕಲ್ಯಾದಿಗಳ ಪರಿಹಾರವು 
ಪ್ರಯೋಜನವಾಗಿದೆ ಎಂದು ತಿಳಿಸುತ್ತಿದ್ದಾರೆ. 


ಒಂದುವೇಳೆ ಆ ವಿಧವಾದ ಪ್ರಯೋಜನ ಇಲ್ಲ ಎಂದಾಗಿದ್ದರೆ "ಯಥಾ 
ಸಂಪ್ರತಿಷನ್ನಃ' ಎಂದೇಕೆ ಹೇಳುತ್ತಿದ್ದರು ? "ಯಥಾ ನಿಗಡಮುಕ್ತಃ' ಎಂದೇ 
ಹೇಳುತ್ತಿದ್ದರು. 


ವಿವರಣೆ ;- ಅನುಮಾನದಲ್ಲಿ "ಯಃ ಮುಕ್ತಃ ಸ ಭಿನ್ನಃ' (ಯಾವನು 
ಮುಕ್ತನಾಗಿರುವನೋ ಅವನು ಭಿನ್ನನು) ಎಂಬವ್ಯಾಪ್ತಿಯನ್ನುತೋರಿಸುವುದಕ್ಕಾಗಿ 
"ಯಥಾ ಸಂಪ್ರತಿಪನ್ನಃ' ಎಂದು ದೃಷ್ಟಾಂತ ಹೇಳಿದ್ದಾರೆ. ಇಲ್ಲಿ ಸಂಪ್ರತಿಪನ್ನ 
ಶಬ್ದದಿಂದ ನಿಗಡಮುಕ್ತನನ್ನು ತೆಗೆದುಕೊಳ್ಳಲಾಗಿದೆ. ಹೀಗೆ ನಿಗಡಮುಕ್ತನನ್ನೇ 
ದೃಷ್ಟಾಂತ ಮಾಡುವ ಅಭಿಪ್ರಾಯ ಇದ್ದದ್ದಾದರೆ 'ಯಥಾ ನಿಗಡಮುಕ್ತಃ' 
ಎಂದೇ ಸ್ಪಷ್ಟವಾಗಿ ಹೇಳಬಹುದಿತ್ತಲ್ಲವೇ ? ಅದನ್ನು ಬಿಟ್ಟು 'ಯಥಾ 
ಸಂಪ್ರತಿಪನ್ನಃ' ಎಂದೇಕೆ ಶಬ್ದಪ್ರಯೋಗ ಮಾಡಿದ್ದಾರೆ 9 


ನಿಜ. ನಿಗಡಮುಕ್ತನನ್ನು ದೃಷ್ಟಾಂತವಾಗಿ ತಿಳಿಸುವ ಉದ್ದೇಶವಷ್ಟೇ ಇದ್ದಿದ್ದರೆ 
ಆಗ "ಯಥಾ ನಿಗಡಮುಕ್ತಃ' ಎಂದಷ್ಟೇ ಹೇಳುತ್ತಿದ್ದರು. ಆದರೆ ಪ್ರಕೃತದಲ್ಲಿ 
ನಿಗಡಮುಕ್ತನನ್ನು ದೃಷ್ಟಾಂತವಾಗಿ ತಿಳಿಸುವ ಉದ್ದೇಶ ಮಾತ್ರ ಇಲ್ಲ. ಕಿಂತು ಸಾ 
ಧ್ಯವೈಕಲ್ಯ-ಸಾಧನವೈಕಲ್ಯ-ದೃಷ್ಟಾಂತಾಪ್ರಸಿದ್ಧಿ ದೋಷಗಳ ಪರಿಹಾರ- 
ಸೂಚನೆಯೂ ಆಗಬೇಕಿದೆ. ಅದಕ್ಕಾಗಿ "ಯಥಾ ಸಂಪ್ರತಿಪ ಎಂದು 
ಶಬ್ದಪ್ರಯೋಗ ಮಾಡಿದ್ದಾರೆ. 


ಅದು ಹೇಗೆ ? 


ಎ 
ಕ 
ಹ್ಮ 


ಸಂಪ್ರತಿಪನ್ನಶಬ್ದಪ್ರಯೋಗದಿಂದ ಸಾಧ್ಯವೈಕಲ್ಯ- 
ಸಾಧನವೈಕಲ್ಯದೋಷಗಳ ಪರಿಹಾರಸೂಚನೆ 

ದೃಷ್ಟಾಂತ ಮಾಡಿರುವ ನಿಗಡಮುಕ್ತನಲ್ಲಿ ಸಾಧ್ಯವಾದ ಭೇದವನ್ನು ಹಾಗೂ 
ಸಾಧನವಾದ ಮುಕ್ತತ್ವವನ್ನು ನಾವು (ಪ್ರತಿವಾದಿಗಳು) ಒಪ್ಪಿಲ್ಲವಾದ್ದರಿಂದ ನಿಮ್ಮ 
ಅನುಮಾನಕ್ಕೆ ಸಾಧ್ಯವೈಕಲ್ಯ-ಸಾಧನವೈಕಲ್ಯ ದೋಷಗಳು ಬರುತ್ತವೆ 
ಎಂಬುದಾಗಿ ಸಾಧ್ಯವೈ ಕಲ್ಯ -ಸಾಧನವೈ ಕಲ್ಯ ದೋಷಶಂಕೆ ಬಂದರೆ, ಅದಕ್ಕೆ 


ಅನುಮಾನದಲ್ಲಿ ಸಂಪ್ರತಿಪನ್ನ ಪದಪ್ರಯೋಗದ ಪ್ರಯೋಜನ 


ಕೇವಲ "ಯಥಾ ನಿಗಡಮುಕ್ತಃ' ಎಂಬುದಾಗಿ ದೃಷ್ಟಾಂತನಿರ್ದೇಶ ಮಾಡುವುದ- 
ರಿಂದ ಆ ಸಾಧ್ಯವೈಕಲ್ಯ-ಸಾಧನವೈಕಲ್ಯ ದೋಷಗಳ ಪರಿಹಾರವು ಸೂಚಿತ- 
ವಾಗುವುದಿಲ್ಲ. ಆದರೆ 'ಯಥಾ ಸಂಪ್ರತಿಪನ್ನಃ' ಎಂಬುದಾಗಿ ದೃಷ್ಟಾಂತನಿರ್ದೇಶ 
ಮಾಡುವುದರಿಂದ ಆ ಸಾಧ್ಯವೈಕಲ್ಯ-ಸಾಧನವೈಕಲ್ಯ ದೋಷಗಳ ಪರಿಹಾರವೂ 
ಸೂಚಿತವಾಗುತ್ತದೆ. 


ಅದು ಹೇಗೆ ? ದೃಷ್ಟಾಂತನಾದ ನಿಗಡಮುಕ್ತನು ಸಂಪ್ರತಿಪನ್ನನಾಗಿದ್ದಾನೆ. 
(ಸಂಪ್ರತಿಪತ್ತಿಗೆ ವಿಷಯನಾಗಿದ್ದಾನೆ ಅಂದರೆ ಸಾಧ್ಯ-ಹೇತುಗಳು ಅಲ್ಲಿ ಇವೆ 
ಎಂಬುದಾಗಿ ಇಬ್ಬರು ವಾದಿಗಳಿಗೂ ಸಮ್ಮತನಾಗಿದ್ದಾನೆ.) ಅಂದಮೇಲೆ 
"ದೃಷ್ಟಾಂತದಲ್ಲಿ ಸಾಧ್ಯ- ಸಾಧನಗಳು ಇಲ್ಲವಾದ್ದರಿಂದ ಸಾಧ್ಯವೈಕಲ್ಯ - 
ಸಾಧನವೈಕಲ್ಯಗಳು ಬರುತ್ತವೆ' ಎಂದು ಶಂಕಿಸಲು ಸಾಧ್ಯವಿಲ್ಲ. 


"ಯದಿ ಸಾಧ್ಯಂ ಭಿನ್ನತ್ವಂ ಸಾಧನಂ ಮುಕ್ತತ್ತಂ ಚ ನಿಗಡಮುಕ್ತೇ ನ ಸ್ಯಾತ್‌ ತದಾ 
ಕೇನ ಧರ್ಮೇಣ ಸಂಪ್ರತಿಪತ್ತಿಃ ಸ್ಯಾತ್‌ ? ಅಸ್ತಿ ಚೇಯಮ್‌ | ತಸ್ಥಾನ್ನ 
ಸಾಧ್ಯವೈಕಲ್ಯಾದಿ ।'' 

ಒಂದುವೇಳೆ ಸಾಧ್ಯವಾದ ಭೇದ ಹಾಗೂ ಸಾಧನವಾದ ಮುಕ್ತತ್ವ 
ದೃಷ್ಟಾಂತನಾದ ನಿಗಡಮುಕ್ತನಲ್ಲಿ ಇಲ್ಲ ಎಂದಾಗಿದ್ದರೆ, ಆಗ ಯಾವ 
ಧರ್ಮದಿಂದ ಸಂಪ್ರತಿಪತ್ತಿ ಕೂಡಬೇಕು ? (ಸಾಧ್ಯ -ಹೇತುಗಳು ಅಲ್ಲಿ ಇವೆ 
ಎಂಬುದಾಗಿ ಇಬ್ಬರು ವಾದಿಗಳಿಗೂ ಸಮ್ಮತಿಯು ಹೇಗೆ ಉಪಪನ್ನವಾಗುತ್ತದೆ?) 
ಈಗಲಾದರೋ ನಿಗಡಮುಕ್ತನಲ್ಲಿ ಸಾಧ್ಯ -ಹೇತುಗಳು ಇವೆ ಎಂಬುದಾಗಿ 
ಇಬ್ಬರಿಗೂ ಸಂಪ್ರತಿಪತ್ತಿ ಇದೆ ಎಂದಮೇಲೆ "'ದೃಷ್ಟಾಂತನಾದ ನಿಗಡಮುಕ್ತನಲ್ಲಿ 
ಸಾಧ್ಯವಾದ ಭೇದ, ಸಾಧನವಾದ ಮುಕ್ತತ್ತಗಳು ಇಲ್ಲವಾದ್ದರಿಂದ ಸಾಧ್ಯವೃಕಲ್ಯ- 
ಸಾಧನವೈಕಲ್ಯಗಳು ಬರುತ್ತವೆ'' ಎಂಬುದಾಗಿ ಶಂಕಿಸಲು ಸಾಧ್ಯವಿಲ್ಲ. 
ಆದ್ದರಿಂದ ಸಾಧ್ಯವೈಕಲ್ಯ -ಸಾಧನವೈಕಲ್ಯ ದೋಷಗಳು ಬರುವುದಿಲ್ಲ. 

ಹೀಗೆ “ಸಂಪ್ರತಿಪನ್ನ'ಶಬ್ದವೇ ನಮಗೆ ಸಾಧ್ಯವೈಕಲ್ಯ-ಸಾಧನವೈಕಲ್ಯ 
ದೋಷಗಳ ಪರಿಹಾರವನ್ನು ಸೂಚಿಸುತ್ತದೆ. 
ಸಂಪ್ರತಿಪನ್ನಶಬ್ದಪ್ರಯೋಗದಿಂದ ದೃಷ್ಟಾಂತಾಪ್ರ ಸಿದ್ಧಿದೋಷದ ಪರಿಹಾರಸೂಚನೆ 


ಇನ್ನು ಅದೇ ರೀತಿಯಾಗಿ ದೃಷ್ಟಾಂತವನ್ನಾಗಿ ಉದಾಹರಿಸಿರುವ 
ನಿಗಡಮುಕ್ತನೇ ಅಪ್ರಸಿದ್ದನಾದ್ದರಿಂದ ನಿಮ್ಮ ಅನುಮಾನಕ್ಕೆ ದೃಷ್ಟಾಂತಾಪ್ರಸಿದ್ದಿ 
ಡ್‌ ದಿ ೦ ಲ್ರ ಕಠ ಲ ಲ [=] 


ತತ್ತೋದ್ಯೋತ 


ಎಂಬ ದೋಷ ಬರುತ್ತದೆ ಎಂಬುದಾಗಿ ದೃಷ್ಟಾಂತಾಪ್ರಸಿದ್ದಿದೋಷಶಂಕೆ 
ಬಂದರೆ, ಅದಕ್ಕೆ ಕೇವಲ "ಯಥಾ ನಿಗಡಮುಕ್ತಃ' ಎಂದಷ್ಟೇ ದೃಷ್ಟಾಂತನಿರ್ದೇಶ 


ಮಾಡುವುದರಿಂದ ಆ ದೃಷ್ಟಾಂತಾಪ್ರಸಿದ್ದಿದೋಷದ ಪರಿಹಾರವು ಸೂಚಿತ- 
ವಾಗುವುದಿಲ್ಲ. ಆದರೆ "ಯಥಾ ಸಂಪ್ರತಿಪನ್ನಃ' ಎಂಬುದಾಗಿ ದೃಷ್ಟಾಂತನಿರ್ದೇಶ 
ಮಾಡುವುದರಿಂದ ಆ ದೃಷ್ಟಾಂತಾಪ್ರಸಿದ್ದಿದೋಷದ ಪರಿಹಾರವೂ 
ಸೂಚಿತವಾಗುತ್ತದೆ. 


ಅದು ಹೇಗೆ ೧ ದೃಷ್ಟಾಂತನಾದ ನಿಗಡಮುಕ್ತನು ಸಂಪ್ರತಿಪನ್ನನಾಗಿದ್ದಾನೆ. 
(ಸಂಪ್ರತಿಪತ್ತಿಗೆ ವಿಷಯನಾಗಿದ್ದಾನೆ ಸಾಧ್ಯ -ಹೇತುಗಳು ಅಲ್ಲಿಇವೆ ಎಂಬುದಾಗಿ 
ಇಬ್ಬರು. ವಾದಿಗಳಿಗೂ ಸಮ್ಮತನಾಗಿದ್ದಾನೆ.) ಅಂದಮೇಲೆ ಅವನು 


ಅಪ್ರಸಿದ್ದನಾಗಲೂ ಸಾಧ್ಯವಿಲ್ಲ. 
[a [J [a 


““ಯದಿ ನಿಗಡಮುಕ್ತ ಏವ ನಸ್ಕಾತ್‌ ತರ್ಹಿ ಆವಯೋಃ ಭಿನ್ನತ್ವ- ಮುಕ್ತತವತೇನ 


ವಷ 


ಸಂಪ್ರತಿಪತ್ತಿಃ ಕುತ್ರ ಸ್ಯಾತ್‌ ? ಅಸ್ತಿ ಚೇಯಮ್‌ ॥ ತಸ್ಥಾನ್ನ ದೃಷ್ಟಾಂತಾಪ್ರಸಿದ್ಧಿಃ ।'' 


ಒಂದುವೇಳೆ ದೃಷ್ಟಾಂತನಾದ ನಿಗಡಮುಕ್ತನೇ ಅಪ್ರಸಿದ್ಧನಾಗಿದ್ದಾದರೆ ಆಗ 
ನಮ್ಮಿಬ್ಬರಿಗೆ (ವಾದಿ-ಪ್ರತಿವಾದಿಗಳಿಗೆ) ಭಿನ್ನತ್ವ-ಮುಕ್ತತ್ವಗಳುಳ್ಳದ್ದಾಗಿದೆ ಎಂದು 

3) ಇವೆ ದಿ ಳ ಛು 
ಸಂಪ್ರತಿಪತ್ತಿಯು ಎಲ್ಲಿ ಆಗಬೇಕು ? (ಯಾವ ವ್ಯಕ್ತಿಯಲ್ಲಿ ಆಗಬೇಕು ೧) 
ಈಗಲಾದರೋ ನಿಗಡಮುಕ್ತನು ಭಿನ್ನತ್ವ-ಮುಕ್ತತ್ತಗಳುಳ್ಳವನಾಗಿದ್ದಾನೆ 
ಎಂಬುದಾಗಿ ಇಬ್ಬರಿಗೂ ಸಂಪ್ರತಿಪತ್ತಿ ಇದೆ ಎಂದಮೇಲೆ ದೃಷ್ಟಾಂತನಾದ 
ನಿಗಡಮುಕ್ತನು ಅಪ್ರಸಿದ್ದನಾಗಿರಲುಸಾಧ್ಯವಿಲ್ಲ. ಆದ್ದರಿಂದ ದೃಷ್ಟಾಂತಾಪ್ರಸಿದ್ದಿ- 

ವ ದ ಕ್‌ [= ಲ pan) 

ದೋಷ ಬರುವುದಿಲ್ಲ. 

ಈ ರೀತಿಯಾಗಿ "ಸಂಪ್ರತಿಪನ್ನ'ಶಬ್ದವೇ ನಮಗೆ ದೃಷ್ಲಾಂತಾಪ್ರಸಿದ್ದಿದೋಷದ 
ಪರಿಹಾರವನ್ನು ಸೂಚಿಸುತ್ತದೆ. 

ಹೀಗೆ ಸಾಧ್ಯವೈಕಲ್ಯ-ಸಾಧನವೈಕಲ್ಯ -ದೃಷ್ಟಾಂತಾಪ್ರಸಿದ್ಧಿ ದೋಷಗಳ 
ಪರಿಹಾರಸೂಚನೆ ಎಂಬ ಪ್ರಯೋಜನ ಇರುವುದರಿಂದ, 'ಯಥಾ 
ನಿಗಡಮುಕ್ಕಃ' ಎಂದು ದೃಷ್ಟಾಂತನಿರ್ದೇಶ ಮಾಡದೇ "ಯಥಾ ಸಂಪ್ರತಿಪನ್ನಃ' 
ಎಂಬುದಾಗಿ ದೃಷ್ಟಾಂತನಿರ್ದೇಶ ಮಾಡಿರುವುದು ಸಾರ್ಥಕವೇ ಆಗಿದೆ ಎಂದು 
ಭಾವ. 


ಪೂರ್ವೋಕ್ತಾನುಮಾನದಲ್ಲಿ ಸಾಧ್ಯನಿರ್ವಚನ 


ಅವತಾರಿಕೆ :- ಈವರೆಗೆ 'ವಿಮತಃ' "ಸಂಪ್ರ ತಿಪನ್ನಃ'. ಎಂಬುದಾಗಿ 
ಪಕ್ಚ-ದೃಷ್ಟಾಂತಗಳ ನಿರ್ದೇಶ ಮಾಡಿದ್ದರ ಅಭಿಪ್ರಾಯವನ್ನು ತಿಳಿಸಿಕೊಟ್ಟು, 
ಈಗ 'ಭಿನ್ನಃ' ಎಂಬುದಾಗಿ ಸಾಮಾನ್ಯವಾಗಿ ಸಾಧ್ಯನಿರ್ದೇಶ ಮಾಡಿದ್ದರ 
ಅಭಿಪ್ರಾಯವನ್ನು ತಿಳಿಸಿಕೊಡುತ್ತಾರೆ - 


ಪೂರ್ಮೋಕ್ತಾನುಮಾನದಲ್ಲಿ ಸಾಧ್ಯನಿರ್ವಚನ 


ಟೀಕಾಃ ನನ್ನತ್ರ ಭೇದಃ ಕಿಂ ಪರಮಾತ್ಮಪ್ರತಿಯೋಗಿಕಃ ಸಾಧ್ಯ: ಉತ 
ಜೀವಪ್ರತಿಯೋಗಿಕ: ಅಥವಾ ಜಡಪ್ರತಿಯೋಗಿಕಃ ಆಹೋಸ್ಟಿತ್‌ 
ಸಕಲಪ್ರತಿಯೋಗಿಕಃ । ನಾದ್ಯಃ 1 ಪರಮಾತ್ಮನಿ ಹೇತೋರ- 
ನೈಕಾಂತ್ಯಾತ್‌ | ಸಂಸಾರಾಭಾವಲಕ್ಟಣಮುಕ್ತತ್ವಸ್ಯ ತತ್ರ ಸತ್ವಾತ್‌ I 


ದ್ವಿತೀಯೇತಪಿ  ಸಕಲಜೀವಪ್ರತಿಯೋಗಿಕಃ ಸ್ಪವ್ಯತಿರಿಕ್ತಜೀವ- 
ಪ್ರತಿಯೋಗಿಕೋವಾ।ನಪ್ರಥಮಃ। ಮುಕ್ತಸ್ಕಾಪಿ ಜೀವತ್ನೇನಾಂಶೇ 
ಬಾಧಾತ್‌ 1 ನ ದ್ವಿತೀಯಃ I ಮುಕ್ತಸ್ಯ ತದ್ದೇದಸಿದ್ದಾ ವಿನಾ 
ತೇಷಾಮೇತದ್ವ್ಯ ತಿರಿಕ್ತತ್ತಾಸಿದ್ದಾ ,$ಪ್ರಸಿದ್ಧವಿಶೇಷಣತ್ಪಾತ್‌ 1 
ಸಿದ್ಧೌ ಚ ಸಿದ್ಧಸಾಧನತ್ವಾತ್‌ | ಜೀವಭೇದಸಾಧನಸ್ಯ ಪ್ರಕೃತಾನುಪ- 
ಯೋಗಿತ್ವೇನಾರ್ಥಾಂತರತ್ವಾಚ್ಚ | 


ಏತೇನ ಸಂಸಾರಿಭ್ಯೋ ಭೇದಃ ಸಾಧ್ಯತ ಇತ್ಯಪಿ ಪರಾಸ್ತಮ್‌ । ಅತ 
ಏವ ನ ತೃತೀಯಃ 1 ನಾಪಿ ಚತುರ್ಥ: । ಪೂರ್ವವದಂಶೇ 
ಬಾಧಾತ್‌ । ಅಪ್ರಸಿದ್ಧವಿಶೇಷಣತ್ವಾಚ್ಚ। 


ಅನುವಾದ :- ಇಲ್ಲಿ ಅನುಮಾನದಲ್ಲಿ ಭೇದವನ್ನು ಸಾಧ್ಯ ಮಾಡಿದ್ದೀರಿ. 
ಭೇದ ಸಾಧ್ಯ ಎಂದರೆ ಯಾವ ಭೇದ ಸಾಧ್ಯ ? 


ಪರಮಾತ್ಮಪ್ರತಿಯೋಗಿಕಭೇದವು ಸಾಧ್ಯವೋ ? ಅಥವಾ ೨ಜೀವಪ್ರತಿ- 
ಯೋಗಿಕಭೇದವು ಸಾಧ್ಯವೋ ? ಅಥವಾ *ಜಡಪ್ರತಿಯೋಗಿಕಭೇದವು 
ಸಾಧ್ಯವೋ 2 ಅಥವಾ "ಸಕಲಪ್ರತಿಯೋಗಿಕಭೇದವು ಸಾಧ್ಯವೋ ? 
೧ ಮುಕ್ತಾತ್ಮನಲ್ಲಿಷ ಪರಮಾತ್ಮನಿಂದ ಭೇದವನ್ನು ಸಾಧಿಸುತ್ತೀರೋ ? 
೨ ಮುಕ್ತಾತ್ಮನಲ್ಲಿ ಜೀವರಿಂದ ಭೇದವನ್ನು ಸಾಧಿಸು ಶ್ರೀರೋ 


1 


೩ ಮುಕ್ತಾತ್ನನಲ್ಲಿ ಜಡದಿಂದ ಭೇದವನ್ನು: ಸಾಧಿಸು ರೋ? 
೪ ಮುಕ್ತಾತ್ಮನಲ್ಲಿ ಸಕಲಪದಾರ್ಥ ಗಳಿಂದ ಭೇದವನ್ನು ಸಾಧಿಸುತ್ತೀರೋ ? 


೭ 


ಹ 
ರೂ 
ಐ 


ತತ್ತೋದ್ಯೋತ 


ಪರಮಾತೃಪ್ರತಿಯೋಗಿಕಭೇದವು ಸಾಧ್ಯ ಎಂಬ ಮೊದಲನೇ ಪಕ್ಷ 
ಸರಿಯಲ್ಲ. ಏಕೆಂದರೆ ಈ ಪಕ್ಷದಲ್ಲಿ 


""ಮುಕ್ತಃ ಪರಮಾತ್ಮಪ್ರತಿಯೋಗಿಕಛೇದವಾನ್‌ ಮುಕ್ತತ್ವಾತ್‌'' 


ಎಂದು ಅನುಮಾನ ಮಾಡಿದಂತಾಗುತ್ತದೆ. ಆದರೆ ಹೀಗೆ ಅನುಮಾನ 
ಮಾಡಿದರೆ ಪರಮಾತ್ಮನಲ್ಲಿಯೇ ವ್ಯಭಿಚಾರ ಬರುತ್ತದೆ. ಕಾರಣ- ತನ್ನ ಭೇದ 
ತನ್ನಲ್ಲಿ ಇರಲು ಸಾಧ್ಯವಿಲ್ಲವಾದ್ದರಿಂದ ಪರಮಾತ್ಮನಲ್ಲಿ ಪರಮಾತ್ಮ- 
ಪ್ರತಿಯೋಗಿಕಭೇದ ಎಂಬ ಸಾಧ್ಯ ಇಲ್ಲ. ಆದರೆ 6ಸಂಸಾರಾಭಾವ ರೂಪವಾದ 
ಮುಕ್ತತ್ವ (ಹೇತು) ಇದೆಯಾದ್ದರಿಂದ ವ್ಯಭಿಚಾರ ಬರುತ್ತದೆ. 


ಇನ್ನು ಜೀವಪ್ರತಿಯೋಗಿಕಭೇದವು ಸಾಧ್ಯ ಎಂಬ ಎರಡನೇ ಪಕ್ಷದಲ್ಲಿಯೂ 
ಸಹ ಸಕಲಜೀವಪ್ರತಿಯೋಗಿಕಭೇದವು ಸಾಧ್ಯವೋ ? ಅಥವಾ ಸ್ವವ್ಯತಿರಿಕ್ತ- 
ಜೀವಪ್ರತಿಯೋಗಿಕಬೇದವು ಸಾಧ್ಯವೋ ? 


ಸಕಲಜೀವಪ್ರತಿಯೋಗಿಕಭೇದ ಸಾಧ್ಯ ಎನ್ನುವುದಾದರೆ, ಮುಕ್ತಜೀವನಲ್ಲಿ 
ಸಕಲಜೀವರ ಭೇದವನ್ನು ಸಾಧಿಸಿದಂತಾಗುತ್ತದೆ. ಆದರೆ ಮುಕ್ತಜೀವನೂ ಒಬ್ಬ 
ಜೀವನೇ ಆದ್ದರಿಂದ (ಸಕಲಜೀವರಲ್ಲಿ ಮುಕ್ತಜೀವನೂ ಒಬ್ಬ ಸೇರಿದ್ದರಿಂದ) 
ಮುಕ್ತಜೀವನಲ್ಲಿ ಇತರಜೀವರ ಭೇದವನ್ನು ಸಾಧಿಸಬಹುದಾದರೂ ಅವನಲ್ಲಿ 
ಅವನ ಭೇದವನ್ನೇ ಸಾಧಿಸಲು ಬರುವುದಿಲ್ಲವಾದ್ದರಿಂದ ಅರ್ಥಾತ್‌ 
ಮುಕ್ತಜೀವನಲ್ಲಿ ಮುಕ್ತಜೀವನ ಭೇದವು ಬಾಧಿತವಾಗುವುದರಿಂದ (ಅಂಶೇ 
ಬಾಧ ಬರುವುದರಿಂದ) ಮುಕ್ತಜೀವನಲ್ಲಿ ಸಕಲಜೀವಪ್ರತಿಯೋಗಿಕಭೇದವನ್ನು 
ಸಾಧಿಸುವುದು ಸರಿಯಲ್ಲ. 


೧ ಮುಕ್ತತ್ತ ಹೇತು ಸಂಸಾರದಿಂದ ಮುಕ್ತನಾದವನಲ್ಲಿಯೂ ಇದೆ, ಪರಮಾತ್ಮನಲ್ಲಿಯೂ ಇದೆ. 
ಹೇಗೆಂದರೆ- ಮುಕ್ತತ್ವ ಎಂದರೆಸಂಸಾರಾಭಾವ. (ಪ್ರಧ್ವಂಸ - ಅತ್ಯಂತಾಭಾವ ಎರಡರಲ್ಲಿಯೂ 
ಸಾಧಾರಣವಾದ ಅಭಾವ ವಿವಕ್ಷಿತ.) ಪರಮಾತ್ಮನಲ್ಲಿ ಸಂಸಾರ ಇಲ್ಲಎಂದರೆ, ಪರಮಾತ್ಮನಲ್ಲಿ 
ಸಂಸಾರಸಂಬಂಧ ಇಲ್ಲವೇ ಇಲ್ಲ. ( ಪರಮಾತ್ಮ? ನಿಗೆ ಸಂಸಾರಸಂಬಂಧ ಯಾವ ಕಾಲದಲ್ಲಿಯೂ 
ಇಲ್ಲ) ಎಂದರ್ಥವಾದರೆ, ಮುಕ್ತನಲ್ಲಿ ಸಂಸಾರ ಇಲ್ಲ ಎಂದರೆ, ಮುಕ್ತನಿಗೆ ಸಂಸಾರಸಂಬಂಧ 
ಹಿಂದ ಇತ್ತಾದ್ದರಿಂದ ಮುಕ್ತನಿಗೆ ಸಂಸಾರಸಂಬಂಧ ಈಗ ಇಲ್ಲ ಎಂದರ್ಥ. ಅರ್ಥಾತ್‌ 
ಪರಮಾತ್ಮ ನಲ್ಲಿ ಮುಕ್ತತ್ವವು ಸಂಸಾರಸಂಬಂಧಅತ್ಯಂತಾಭಾವರೂಪವಾದರೆ, ಮುಕ್ತನಲ್ಲಿ 
ಮುಕ್ತತ್ತವು ಸಂಸಾರಸಂಬಂಧದ್ವಂಸರೂಪವಾಗಿದೆ ಎಂದು ಅಭಿಪ್ರಾಯ. 


ಪೂರ್ಮೋಕ್ರಾನುಮಾನದಲ್ಲಿ ಸಾಧ್ಯನಿರ್ವಚನ 


ಸ್ಪವ್ಯತಿರಿಕ್ತಜೀವಪ್ರತಿಯೋಗಿಕಭೇದ ಸಾಧ್ಯ ಎಂಬ ಎರಡನೇ ಪಕ್ಷವೂ 
ಸರಿಯಲ್ಲ. ಏಕೆಂದರೆ- ಮುಕ್ತನಿಗೆ ಇತರಜೀವರಿಂದ ಭೇದ ಸಿದ್ಧವಾಗದ 
ಹೊರತು ಇತರಜೀವರಿಗೆ ಮುಕ್ತನಿಂದ ಭೇದ ಸಿದ್ಧವಾಗದ ಕಾರಣ, ಸ್ವವ್ಯತಿರಿಕ್ತತ್ವ 
ವಿಶೇಷಣವೇ ಅಸಿದ್ದವಾದ್ದರಿಂದ ತದ್ವಿಶಿಷ್ಟವಾದ ಸ್ವವ್ಯತಿರಿಕ್ರಜೀವ- 
ಪ್ರತಿಯೋಗಿಕಭೇದ ಎಂಬ ಸಾಧ್ಯವು ಅಪ್ರಸಿದ್ಧವಾಗಿದೆಯಾದ್ದರಿಂದ 
ಅನುಮಾನಕ್ಕೆ ಅಪ್ರಸಿದ್ಧವಿಶೇಷಣತಾ ದೋಷ ಬರುತ್ತದೆ. ಅಥವಾ ಮುಕ್ತನಿಗೆ 
ಇತರಜೀವಭೇದವಾಗಲೀ ಇತರಜೀವರಿಗೆ ಮುಕ್ತನಿಂದ ಭೇದವಾಗಲೀ 
ಸಿದ್ಧವಾಗಿದೆ ಎಂದರೆ, ಸಿದ್ಧವಾದ ಮುಕ್ತ-ಇತರಜೀವಭೇದವನ್ನೇ ಸಾಧಿ 
ಸಿದಂತಾಗುವುದರಿಂದ ಸಿದ್ದಸಾಧನತಾ ಬರುತ್ತದೆ. 


ಮತ್ತು ""ಮುಕ್ತಸ್ತು ನ ಕೇನಾಪಿನಿಯತಃ'' ಇತ್ಯಾದಿಯಾಗಿ ಮುಕ್ತ-ಈಶ್ವರರಲ್ಲಿ 
ಭೇದವಿಲ್ಲ ಎಂದು ಶಂಕಿತವಾದ್ದರಿಂದ ಮುಕ್ತ-ಪರಮಾತ್ಮರ ಭೇದವನ್ನು ಸಾಧಿ 
ಸುವುದು ಪ್ರಕೃತಕ್ಕೆ ಉಪಯುಕ್ತವೇ ಹೊರತು ಜೀವಭೇದವನ್ನು 
(ಮುಕ್ತಜೀವನಿಗೂ ಇತರಜೀವರಿಗೂ ಭೇದವನ್ನು) ಸಾಧಿಸುವುದು ಪ್ರಕೃತಕ್ಕೆ 
ಅನುಪಯುಕ್ತವಾದ್ದರಿಂದ ಅರ್ಥಾತ್‌ ಉದ್ದೇಶ್ಯ ವಾದ ಮುಕ್ಕ -ಪರಮಾತ್ಮಭೇದವು 
ಸಿದ್ದವಾಗದೇ ಜೀವ-ಜೀವಬೇದ ಎಂಬ ಸಾಧ್ಯ ಪರ್ಯವಸಾನ ಆಗುವುದರಿಂದ 
ಅರ್ಥಾಂತರತಾ ದೋಷವೂ ಬರುತ್ತದೆ. 


ಪ್ರಕೃತಕ್ಕೆ ಅನುಪಯೋಗಿಯಾಗಿದೆ ಎಂಬ ಕಾರಣಕ್ಕೇನೇ ಮುಕ್ತನಿಗೆ 
ಸಂಸಾರಿಗಳಿಂದ ಭೇದವನ್ನು ಸಾಧಿಸುತ್ತೇವೆ ಎಂಬ ಹೊಸಪಕ್ಷವೂ 
ನಿರಾಕೃತವಾದಂತೆಯೇ. (ಮುಕ್ತ-ಪರಮಾತ್ಮರ ಭೇದವನ್ನು ಸಾಧಿಸುವುದು 
ಪ್ರಕೃತಕ್ಕೆ ಉಪಯುಕ್ತವೇ ಹೊರತು ಮುಕ್ತನಿಗೂ ಸಂಸಾರಿಗಳಿಗೂ ಭೇದವನ್ನು 
ಸಾಧಿಸುವುದು ಪ್ರಕೃತಕ್ಕೆ ಅನುಪಯುಕ್ತ. ಆದ್ದರಿಂದ ಮುಕ್ತ-ಸಂಸಾರಿಭೇದ 
ಸಾಧ್ಯ ಎಂಬ ಹೊಸಪಕ್ಷವೂ ಸರಿಯಲ್ಲ ಎಂದು ಭಾವ.) 


ಪ್ರಕೃತಕ್ಕೆ ಅನುಪಯೋಗಿಯಾಗಿದೆ ಎಂಬ ಅದೇ ಕಾರಣಕ್ಕೇನೇ 
ಜಡಪ್ರತಿಯೋಗಿಕಭೇದ ಸಾಧ್ಯ ಎಂಬ ಮೂರನೇ ಪಕ್ಷವೂ ಸಮಂಜಸವಲ್ಲ. 
ಮುಕ್ತ-ಪರಮಾತ್ಮರಿಗೆ ಭೇದವನ್ನು ಸಾಧಿಸುವುದು ಪ್ರಕೃತಕ್ಕೆ ಉಪಯೋಗಿಯೇ 
ಹೊರತು ಮುಕ್ತರಿಗೆ ಜಡಗಳಿಂದ ಭೇದವನ್ನು ಸಾಧಿಸುವುದು ಪ್ರಕೃತಕ್ಕೆ 
ಅನುಪಯೋಗಿಯಾಗಿದೆ. ಆದ್ದರಿಂದ ಜಡಪ್ರತಿಯೋಗಿಕಭೇದ ಸಾಧ್ಯ ಎಂಬ 
ಮೂರನೇ ಪಕ್ಷವೂ ಸಮಂಜಸವಲ್ಲ. 


ತತ್ನೋದ್ಯೋತ 

ಕೊನೆಯದಾಗಿ ಸಕಲಪ್ರತಿಯೋಗಿಕಭೇದ ಸಾಧ್ಯ ಎಂಬ ನಾಲ್ಕನೇ ಪಕ್ಷವೂ 
ಸಮಂಜಸವಲ್ಲ. ಏಕೆಂದರೆ ಮುಕ್ತನಲ್ಲಿ ಸಕಲಪ್ರತಿಯೋಗಿಕಭೇದವನ್ನು ಸಾಧಿ 
ಸಿದರೆ, ಸಕಲಪದಾರ್ಥಗಳಲ್ಲಿ ಮುಕ್ತನೂ ಸೇರಿದ್ದರಿಂದ, ಮುಕ್ತನಲ್ಲಿ ಇತರ 
ವಸ್ತುಗಳ ಭೇದ ಸಾಧಿಸಲು ಯೋಗ್ಯವಾದರೂ, ಮುಕ್ತನಲ್ಲಿ ಮುಕ್ತನ ಭೇದ 
ಬಾಧಿತವಾಗುವುದರಿಂದ ಸಾಧಿಸಲು ಯೋಗ್ಯವಲ್ಲ. ಅರ್ಥಾತ್‌ ಅಂಶೇ ಬಾಧ 
ಬರುತ್ತದೆ. 


ಹಾಗಲ್ಲ, ಸಕಲಪ್ರತಿಯೋಗಿಕಭೇದ ಎಂದರೆ, ಸ್ವವ್ಯತಿರಿಕ್ರಸಕಲಪ್ರತಿಯೋಗಿಕ 
-ಭೇದ ಎಂದು ಹೇಳುತ್ತೇವೆ. ಮುಕ್ತನಲ್ಲಿ ಸ್ವವ್ಯತಿರಿಕ್ರಸಕಲಪ್ರತಿಯೋಗಿಕಭೇದವು 
ಸಂಭಾವಿತವೇ ಆದ್ದರಿಂದ ಬಾಧ ಬರುವುದಿಲ್ಲ ಎಂದರೆ, ಹೀಗೆ ಹೇಳಿದಾಗ 
ಬಾಧ ಬರದಿದ್ದರೂ ಅಪ್ರಸಿದ್ಧವಿಶೇಷಣತಾ ಬರುತ್ತದೆ. ಹೇಗೆಂದರೆ ಮುಕ್ತನಿಗೆ 
ಇತರವಸ್ತುಗಳಿಂದ ಭೇದ ಸಿದ್ಧವಾಗದ ಹೊರತು ಇತರವಸ್ತುಗಳಿಗೆ ಮುಕ್ತನಿಂದ 
ಭೇದ ಸಿದ್ದವಾಗದ ಕಾರಣ, ಸ್ವವ್ಯತಿರಿಕ್ತತ್ವವಿಶೇಷಣವೇ ಅಸಿದ್ಧವಾದ್ದರಿಂದ 
ತದ್ವಿಶಿಷ್ಟವಾದ ಸ್ಪವ್ಯತಿರಿಕ್ತಸಕಲಪ್ರತಿಯೋಗಿಕಭೇದ ಎಂಬ ಸಾಧ್ಯವು 
ಅಪ್ರಸಿದ್ಧವಾಗಿದೆಯಾದ್ದರಿಂದ ಅನುಮಾನಕ್ಕೆ ಅಪ್ರಸಿದ್ಧವಿಶೇಷಣತಾ ದೋಷ 
ಬರುತ್ತದೆ. 


ಹೀಗಾಗಿ ಅಂಶೇ ಬಾಧ ಹಾಗೂ ಅಪ್ರಸಿದ್ದವಿಶೇಷಣತಾ ದೋಷಗಳು 
ಬರುವುದರಿಂದ ಸಕಲಪ್ರತಿಯೋಗಿಕಭೇದ ಸಾಧ್ಯ ಎಂಬ ನಾಲ್ಕನೇ ಪಕ್ಷವೂ 
ಸರಿಯಲ್ಲ. 

ಅಂದಮೇಲೆ ಪರಮಾತ್ನಪ್ರತಿಯೋಗಿಕಭೇದ, ಜೀವಪ್ರತಿಯೋಗಿಕಬೇದ, 
ಜಡಪ್ರತಿಯೋಗಿಕಬೇದ, ಸಕಲಪ್ರತಿಯೋಗಿಕಭೇದ ಎಂಬ ನಾಲ್ಕೂ ಪಕ್ಷಗಳು 
ಅನುಪಪನ್ನವಾಗುವುದರಿಂದ ಯಾವ ಭೇದವನ್ನು ಸಾಧ್ಯವನ್ನಾಗಿ ಮಾಡುತ್ತೀರಿ? 


ಟೀಕಾಃ ಮೈವಮ್‌ | ಅವಿವಕ್ಷಿತಪ್ರತಿಯೋಗಿವಿಶೇಷಭೇದಸ್ಕ ಸಾಧ್ಯತ್ವಾತ್‌ I 
ನ ಚೈವಮರ್ಥಾಂತರತಾ । ಮುಕ್ತಸ್ಥ ಭೇದಮಾತ್ರಾನಂಗೀ- 
ಕಾರೇಣಾಕ್ಸಿಪಂತಂ ಪ್ರತಿ ತತಾಧನಸ್ಮ ಸಂಗತತಾತ್‌ | ಈಶರಾ- 

ಯ್ಯ ~ [3 ವ ದ 
ದ್ಬೇದಸ್ತಾ _ಗಮಾದಿನಾ ಸಾಧಯಿಷ್ಯತೇ । 


ಅಥವಾ ಪ್ರಾಗವಸ್ಥಾಯಾಂ ಯೇನ ಭೇದೇನ ವಿಶಿಷ್ಟ; ತೇನೈವ 
ಮೋಕ್ಷೇ (5ಪೀತ್ಯಯಮತ್ರಾರ್ಥೋ ವಿವಕ್ಸಿ$ ತಇತಿನ ಕಶ್ಚಿ ದ್ದೋ ೇಷಃ। 


ಪೂರ್ಮೋಕ್ತಾನುಮಾನದಲ್ಲಿ ಸಾಧ್ಯನಿರ್ವಚನ 


ಅನುವಾದ :- ಈ ವಿಧವಾದ ಶಂಕೆ ಸರಿಯಲ್ಲ. ಏಕೆಂದರೆ "ಇಂತಹವರಿಂದ 
ಭೇದ' "ಅಂತಹವರಿಂದ ಭೇದ' ಎಂಬುದಾಗಿ ಪ್ರತಿಯೋಗಿವಿಶೇಷವನ್ನು 
'ವಿವಕ್ಷಿಸದೇ ಭೇದಮಾತ್ರವನ್ನು (ಕೇವಲ ಭೇದವನ್ನು) ಸಾಧ್ಯವನ್ನಾಗಿ 
ಮಾಡಿದ್ದೇವೆ. 


ಹೀಗಾಗಿ ಹಿಂದೆ ನಾಲ್ಕು ಪಕ್ಷಗಳಲ್ಲಿ ಹೇಳಿದ ಯಾವ ದೋಷವೂ ನಮಗೆ 
ಬರುವುದಿಲ್ಲ. 


ಹಾಗಾದರೆ ಅರ್ಥಾಂತರತಾ ಬರುತ್ತದೆಯಲ್ಲವೇ ? ಮುಕ್ತ-ಈಶ್ವರರ ಭೇದ 
ಶಂಕಿತವಾಗಿ ಪ್ರಸಕ್ತವಾಗಿದ್ದರಿಂದ ಅದನ್ನು ಸಾಧಿಸುವುದು ಬಿಟ್ಟು ಕೇವಲ 
ಭೇದವನ್ನು ಸಾಧಿಸಿದರೆ (ಉದ್ದೇಶ್ಯಸಿದ್ದವಾಗದೇ ಸಾಧ್ಯ ಪರ್ಯವಸಾನ 
ಆಗುವುದರಿಂದ) ಅರ್ಥಾಂತರತಾ ಬರುತ್ತದೆಯಲ್ಲ 7? ಎಂಬುದಾಗಿ ಶಂಕೆ 
ಬಂದರೆ, ಅದು ಸರಿಯಲ್ಲ. 


ಯಾಕೆಂದರೆ- "ನ ಚ ಮುಕ್ತಸ್ಯ ಕುತೋತಪಿ ಭೇದೋಶಸ್ತಿ'' ಮುಕ್ತನಲ್ಲಿ 
ಯಾವ ಕಾರಣಕ್ಕೂ ಭೇದವೇ ಇಲ್ಲ ಎಂದು ಭೇದಮಾತ್ರವನ್ನೇ ಅಂಗೀಕರಿಸಿದೇ 
ಆಕ್ಷೇಪ ಮಾಡುತ್ತಿರುವ ಪ್ರತಿವಾದಿಗಳನ್ನು ಕುರಿತು ಭೇದಮಾತ್ರವನ್ನು (ಭೇದ 
ಇದೆ ಎಂಬುದನ್ನು) ಸಾಧಿಸುವುದು ಸಂಗತವೇ ಆಗಿದೆ. 


ಅರ್ಥಾತ್‌ "ಮುಕ್ತನಲ್ಲಿ ಭೇದ ಇದೆ' ಎಂದು ಸಾಧನ ಮಾಡುವುದೇ ನಮ್ಮ 
ಉದ್ದೇಶ್ವವಾದರಿಂದ, ಉದೇಶ, ಸಿದವಾಗುವ ಕಾರಣ ಅರ್ಥಾಂತರತಾಕೆ 

ದ್‌ೆ ದ ದ್‌ೆ [= “ಕ 
ಅವಕಾಶವಿಲ್ಲ ಎಂದು ಭಾವ. 


ಹಾಗಾದರೆ ಮುಕ್ತನಲ್ಲಿ ಭೇದ ಇದೆ ಎಂದಷ್ಟೇ ಸಿದ್ದವಾಗುತ್ತದೆ. 
ಪರಮಾತ್ಮನಿಂದ ಭೇದ ಸಿದ್ದವಾಗುವುದಿಲ್ಲವಲ್ಲ ? ಎಂಬ ಶಂಕೆ ಬೇಡ. ಕಾರಣ 


“ತಾನ್ಯಹಂ ವೇದ ಸರ್ವಾಣಿ' ಇತ್ಯಾದಿ ಮುಂದೆ ಹೇಳಲಿರುವ ಆಗಮದಿಂದ 
ಹಾಗೂ “ತತ ಏವಾಭ್ರಾಂತತ್ವಾನ್ನ ಮುಕ್ತಸ್ಯಾಪಿ ಭೇದನಿವೃತ್ತಿಃ' ಎಂಬ ವಾಕ್ಯದಿಂದ 
ಮುಂದೆ ಹೇಳಲಿರುವ ಬೇರೆ ಅನುಮಾನ, ಭೇದಪ್ರತ್ಯಕ್ಷಗಳಿಂದಲೂ ಸಹ 
ಮುಕ್ತನಿಗೆ ಪರಮಾತ್ಮನಿಂದ ಭೇದವನ್ನು ಮುಂದೆ ಸಾಧಿಸುವವರಿದ್ದೇವೆ. 

೧ . ಅನ್ನುವುದಕ್ಕಾಗಿಯೇ 'ಎಮತೋ ಬಿನ್ನಃ' ಎಂಬುದಾಗಿ ಸ ಸಾಮಾನ್ಯವಾಗಿ ಹೇಳಿದ್ದೇವೆ. ಹಾಗೆ 


ಪ್ರ ಪ್ರತಿಯೋಗಿವಿಶೇಷವನ್ನುವಿವಕ್ಕಿ? ಕ್ಲಿಸಿದ್ದೇ ಆದರೆ" ಅಸ್ಮಾತ್‌ ಭಿನ್ನ' ಎಂಬುದಾಗಿ ವಿಶೇಷನಿರ್ದೇಶ 
ಮಾಡುತ್ತಿದ್ದೆವು ಎಂದು ಭಾವ. 


ತತ್ನೋದ್ಯೋತ 
ಆದರಿಂದ ಪ್ರತಿಯೋಗಿವಿಶೇಷವನು ವಿವಕ್ಸಿಸದೇ ಭೇದಮಾತ್ರವನ್ನು 
ದ | a ಲ ಕ್ಮ 


ಸಾಧ್ಯವನ್ನಾಗಿ ಮಾಡಿದ್ದೇವೆ. ಹೀಗಾಗಿ ಹಿಂದೆ ನಾಲ್ಕು ಪಕ್ಚಗಳಲ್ಲಿ ಹೇಳಿದ 
ಯಾವ ದೋಷವೂ ಬರುವುದಿಲ್ಲ ಎಂದು ಅಭಿಪ್ರಾಯ. 


ಅಥವಾ ಮುಕ್ತನು ಮೊದಲು ಸಂಸಾರಾವಸ್ಥೆಯಲ್ಲಿ ಯಾವ ಭೇದದಿಂದ 
ವಿಶಿಷ್ಠನಾಗಿದ್ದನೋ ಈಗ ಮೋಕ್ಟದಲ್ಲಿಯೂ ಸಹ ಅದೇ ಭೇದದಿಂದಲೇ 
ವಿಶಿಷ್ಟನಾಗಿದ್ದಾನೆ ಎಂಬ ಅರ್ಥ ಇಲ್ಲಿ ವಿವಕ್ತಿತವಾಗಿದೆ. 


ಪರರ ಮತದಲ್ಲಿ ಸಂಸಾರದಶಾದಲ್ಲಿನ ಭೇದವು ಮಾಯಾ ಮುಂತಾದ 
ಉಪಾಧಿಕೃತವಾದ ಭೇದವಾಗಿದ್ದರೂ ಸಹ, ಎಲ್ಲ ಉಪಾಧಿಗಳೂ ನಾಶ 
ಹೊಂದುವ ಮೋಕ್ಟದಲ್ಲಿಯೂ ಆ ಭೇದ ಇರುತ್ತದೆ ಎಂದು ಸಾಧಿಸಿದರೆ 
ಮೋಕ್ಷದಲ್ಲಿ ಸಾಧ್ಯವಾದ ಭೇದ ಅದು ಪಾರಮಾರ್ಥಿಕಭೇದವೇ ಆಗುತ್ತದೆ. 
ಮುಕ್ತ -ಪರಮಾತ್ಮರಲ್ಲಿ ಪಾರಮಾರ್ಥಿಕಭೇದವನ್ನೇ ಸಾಧಿಸಿದಂತಾಗುತ್ತದೆ. 
ಆದ್ದರಿಂದ ಯಾವುದೇ ವಿಧವಾದ ದೋಷಕ್ಕೆ ಅವಕಾಶವಿಲ್ಲ ಎಂದು ಭಾವ. 


ಅವತಾರಿಕೆ :- 'ವಿಮತಃ' ಎಂದು ನಿರ್ದೇಶ ಮಾಡುವುದಕ್ಕೆ ಅಪ್ರಸಿದ್ಧ- 
ವಿಶೇಷ್ಯತ್ವಾದಿ ದೋಷಗಳ ಪರಿಹಾರಸೂಚನೆ ಎಂಬ ಪ್ರಯೋಜನವನ್ನು ಹೇಳಿ, 
ಪ್ರಕೃತ ಅದಕ್ಕೆ ಮತ್ತೊಂದು ಪ್ರಯೋಜನವನ್ನು ಹೇಳಲು ಶಂಕೆ ಮಾಡಿಕೊಳ್ಳುತ್ತಾರೆ. 


ಪೂರ್ವೋಕ್ಷಾನುಮಾನದಲ್ಲಿ ಪರಮಾತ್ಮನು 
ಪಕ್ಷನಾಗುವುದಾದರೆ ಅನುಪಪತ್ತಿ, ಅದರ ನಿರಾಕರಣೆ 


ಟೀಕಾ: ನನು ಚಾತ್ರ ಪರಮಾತ್ಮಾಪಕ್ಚಃ ಸಪಕ್ಷೋ ವಿಪಕ್ಟೋ ವಾ? ನಾದ್ಯಃ | 
ಪರೇಣ ಮುಕ್ತಪರಮಾತ್ಮಭೇದಸ್ಯಾನಂಗೀಕೃತತ್ವೇನ ದ್ವಯೋಃ 
ಪಕ್ಷೀ ಕರಣಾಸಂಭವಾತ್‌ 1 ಅಂಗೀಕೃತತ್ವೇ ಚಾನುಮಾನ- 
ವೈಯರ್ಥ್ಯಾತ್‌ । ನ ದ್ವಿತೀಯಃ । ತತ್ರ ಪರಸ್ಯ ಸಾಧ್ಯಾಸಂಮತೇಃ । 
ನ ತೃತೀಯಃ I ಭೇದಾಭಾವಸ್ಯ ವಾದಿನಾಕ್ಷಾ; ಪ್ಯನಭ್ಯುಪಗತತ್ತಾತ್‌ I 


ಮೈವಮ್‌ I ಪಕ್ಟತ್ತೇಠಪಿ ಪರಮಾತ್ಮನಃ ಮುಕ್ತಪರಮಾತ್ಮಾನೌ 
ಭಿನ್ನಾವಿತ್ಯಪಕ್ಷೀಕರಣಾತ್‌ | ಅತ ಏವ ಚ ವಿಮತೋ ಭಿನ್ನ ಇತಿ 
ವಿಮತಿವಿಷಯೋ ಯಾವಾನಿತಿ ಸಾಮಾನ್ಯೇನೋಕ್ತಮ್‌ । 


ಪೂರ್ವೋಕ್ತಾನುಮಾನದಲ್ಲಿ ಪರಮಾತ್ಮನು.. 


ಅನುವಾದ ಃ- 'ವಿಮತೋ ಭಿನ್ನೋ ಮುಕ್ಕತ್ಪಾತ್‌' ಎಂಬ ಈ ಅನುಮಾನದಲ್ಲಿ 
ಪರಮಾತ್ಮನು ಪಕ್ಷನಾಗಿದ್ದಾನೆಯೋ 9 ಸಪಕ್ಷನಾಗಿದ್ದಾನೆಯೋ 9 
ವಿಪಕ್ಷನಾಗಿದ್ದಾನೆಯೋ 9 


ಪಕ್ಷನಾಗಿದ್ದಾನೆ ಎನ್ನಲು ಬರುವುದಿಲ್ಲ. ಕಾರಣ- ಮುಕ್ತಾತ್ಮನು ಈಗಾಗಲೇ 
ಪಕ್ಷನಾಗಿದ್ದಾನೆ. ಜೊತೆಗೆ ಪರಮಾತ್ಮನೂ ಪಕ್ಷನಾಗುವುದಾದರೆ "ಮುಕ್ತ- 
ಪರಮಾತ್ಮಾನೌ ಭನ್ನೌ' ಎಂಬುದಾಗಿ ಪ್ರತಿಜ್ಞೆ ಮಾಡಬೇಕಾಗುತ್ತದೆ. 'ಮುಕ್ತ- 
ಪರಮಾತ್ಮಾನೌ' ಎಂಬುದಾಗಿ ಮುಕ್ತ-ಪರಮಾತ್ಮ ಇಬ್ಬರನ್ನೂ ಪಕ್ಷ 
ಮಾಡುವುದಾದರೆ, ಮುಕ್ತ-ಪರಮಾತ್ಮ ಇಬ್ಬರಲ್ಲಿಯೂ ಭೇದವನ್ನು 
ಹೇಳಿದಂತಾಗುತ್ತದೆ. ಆದರೆ ಮುಕ್ತ-ಪರಮಾತ್ಮ ಇಬ್ಬರಲ್ಲಿಯೂ ಭೇದವನ್ನು 
ಅಂಗೀಕರಿಸಿಲ್ಲವಾದ್ದರಿಂದ ಇಬ್ಬರನ್ನೂ ಪಕ್ಷ ಮಾಡಲು ಬರುವುದಿಲ್ಲ. 
ಒಂದುವೇಳೆ ಮುಕ್ಕ-ಪರಮಾತ್ಮ ಇಬ್ಬರಲ್ಲಿಯೂ ಭೇದವನ್ನು 
ಅಂಗೀಕರಿಸುವುದಾದರೆ, ಮುಕ್ತ-ಪರಮಾತ್ಮರಲ್ಲಿ ಭೇದವನ್ನು ಸಾಧಿ 
ಸುವುದಕ್ಕಾಗಿಯೇ ಅನುಮಾನ ಹೊರಟಿದ್ದರಿಂದ, ಅನುಮಾನಕ್ಕಿಂತ ಮೊದಲೇ 
ಭೇದ ಅಂಗೀಕೃತವಾಗುವ ಕಾರಣ ಅನುಮಾನ ವ್ಯರ್ಥವಾಗಬೇಕಾಗುತ್ತದೆ. 
ಆದ್ದರಿಂದ ಪರಮಾತ್ಮನನ್ನು ಪಕ್ಷ ಮಾಡಲು ಬರುವುದಿಲ್ಲ. 

ಇನ್ನು ಪರಮಾತ್ಮ ಸಪಕ್ಷನಾಗಿದ್ದಾನೆ ಎಂಬ ಎರಡನೇ ಪಕ್ಷವೂ ಸರಿಯಲ್ಲ. 
ಕಾರಣ- 'ನಿಶ್ಚಿತಸಾಧ್ಯ ವಾನ್‌ ಸಪಕ್ಷಃ' ಎಂದು ಹೇಳಿದಂತೆ ಸಪಕ್ಷವಾಗಬೇಕಾದರೆ 
ಸಾಧ್ಯನಿಶ್ಚಯ ಅಲ್ಲಿರಬೇಕು. ಆದರೆ ಪರಮಾತ್ಮನಲ್ಲಿ ಸಾಧ್ಯವಾದ ಭೇದವನ್ನು 
ಪರರು ಅಂಗೀಕರಿಸಿಲ್ಲವಾದ್ದರಿಂದ (ಪರರೀತ್ಯಾ ಅಲ್ಲಿ ಸಾಧ್ಯನಿಶ್ಚಯ 
ಇಲ್ಲವಾದ್ದರಿಂದ) ಪರಮಾತ್ಮ ಸಪಕ್ಷನಾಗಲು ಸಾಧ್ಯವಿಲ್ಲ. 

ಕೊನೆಯದಾಗಿ ಪರಮಾತ್ಮನನ್ನು ವಿಪಕ್ಷ ಎನ್ನಲೂ ಬರುವುದಿಲ್ಲ. ಏಕೆಂದರೆ 
"ನಿಶ್ಚಿತಸಾಧ್ಯಾ ಭಾವವಾನ್‌ ವಿಪಕ್ಚಃ' ಎಂದು ಹೇಳಿದಂತೆ ಎಲ್ಲಿ ಸಾಧ್ಯಾ ಭಾವ 
ನಿಶ್ಚಿತವಾಗಿರುತ್ತದೆಯೋ ಅದು ವಿಪಕ್ಷ. ಪರಮಾತ್ಮ ವಿಪಕನಾಗಬೇಕಾದರೆ, 
ಪರಮಾತ್ಮನಲ್ಲಿ ಸಾಧ್ಯಾಭಾವ ಅಂದರೆ ಭೇದಾಭಾವ ನಿಶ್ಚಿತವಾಗಿರಬೇಕು. 
ಆದರೆ ಮಾಯಾವಾದಿಗಳು ಭೇದಾಭಾವವನ್ನು ಅಂಗೀಕರಿಸಿದರೂ ಕೂಡ, 
ಭೇದವನ್ನು ಸಾಧಿಸಲು ಹೊರಟಿರುವ ನೀವು (ವಾದಿಗಳು) ಭೇದವನ್ನು 
ಕೇವಲಾನ್ನಯಿ ಎಂದು ಅಂಗೀಕರಿಸಿರುವುದರಿಂದ ಭೇದಸಾಮಾನ್ಯಾ ಭಾವವನ್ನು 


ತತ್ತೋದ್ಯೋತ 


ಎಲ್ಲಿಯೂ ಅಂಗೀಕರಿಸಿಲ್ಲ. ಅಂತೆಯೇ ಪರಮಾತ್ಮನಲ್ಲಿಯೂ ಭೇದಾಭಾವ 
ಅಂಗೀಕೃತವಾಗಿಲ್ಲ. ಹಾಗಾಗಿ ಪರಮಾತ್ಮನಲ್ಲಿ ಸಾಧ್ಯಾ ಭಾವ ನಿಶ್ಚಿತವಾಗಿಲ್ಲ- 
ವಾದ್ದರಿಂದ ಪರಮಾತ್ಮ ವಿಪಕ್ಷನಾಗಲೂ ಸಾಧ್ಯವಿಲ್ಲ. 

ಆದ್ದರಿಂದ ಪರಮಾತ್ಮ ಪಕ್ಚನಲ್ಲ, ಸಪಕ್ಷನೂ ಅಲ್ಲ, ವಿಪಕ್ಷನೂ ಅಲ್ಲ ಎಂದರೆ 
ಅವನ ಸ್ಥಾನ ಏನು ? 


ಈ ರೀತಿಯಾಗಿ ಶಂಕೆ ಮಾಡಿದರೆ, ಅದು ಸರಿಯಲ್ಲ. ಯಾಕೆಂದರೆ 
ಪರಮಾತ್ಮನನ್ನು ಪಕ್ಷದಲ್ಲಿಯೇ ಸೇರಿಸುತ್ತೇವೆ. ಪರಮಾತ್ಮನನ್ನು ಪಕ್ಷದಲ್ಲಿಯೇ 
ಸೇರಿಸಿದರೂ ಸಹ “ಮುಕ್ತಪರಮಾತ್ಮಾನೌ' ಎಂಬುದಾಗಿ ದ್ವಿವಚನಾಂತವಾದ 
ಪದವನ್ನು ಇಟ್ಟು ಪಕ್ಗನಿರ್ದೇಶ ಮಾಡುವುದಿಲ್ಲ. 


ಪರಂತು "ವಿಮತೋ ಭಿನ್ನಃ...' ಎಂಬುದಾಗಿ ಸಾಮಾನ್ಯವಾಗಿ 
ವಿಮತಶಬ್ದವನ್ನು ಪ್ರಯೋಗಿಸುವ ಮೂಲಕವಾಗಿಯೇ ಪರಮಾತ್ಮನನ್ನೂ 
ಪಕ್ಚಕೋಟಿಪ್ರವಿಷ್ಠನಾಗುವಂತೆ ಮಾಡುತ್ತೇವೆ. ಅಂದರೆ - ಇಲ್ಲಿ 'ವಿಮತಃ' 
ಎಂದು ಸಾಮಾನ್ಯವಾಗಿ ಪಕ್ಷನಿರ್ದೇಶ. ಹೀಗಾಗಿ "'ಭಿನ್ನೋ ವಾ ಅಭಿನ್ನೋ 
ವಾ' ಎಂಬ ಸಂಶಯಕ್ಕೆ ಯಾವುದು ಯಾವುದು ವಿಷಯವಾಗುತ್ತದೆಯೋ 
ಅದೆಲ್ಲವೂ ಪಕ್ಷವೇ ಆಗುತ್ತದೆ. "ಭಿನ್ನನೋ ಅಭಿನ್ನನೋ' ಎಂಬ ಸಂಶಯಕ್ಕೆ 
ಮುಕ್ತನು ವಿಷಯನಾದಂತೆ, ಪರಮಾತ್ಮನೂ ವಿಷಯನೇ ಆಗಿದ್ದಾನೆ. (ಮುಕ್ತನು 
ಪರಮಾತ್ಮನಿಂದ ಭಿನ್ನನೋ ಅಭಿನ್ನನೋ ಎಂದು ಸಂಶಯ ಬಂದರೆ, 
ಪರಮಾತ್ಮನು ಮುಕ್ತನಿಂದ ಭಿನ್ನನೋ ಅಭಿನ್ನನೋ ಎಂದು ಸಂಶಯ 
ಬಂದಂತೆಯೇ. ಹೀಗಾಗಿ ಭಿನ್ನನೋ ಅಭಿನ್ನನೋ ಎಂಬ ಸಂಶಯಕ್ಕೆ ಮುಕ್ತನು 
ವಿಷಯನಾದಂತೆ ಪರಮಾತ್ಮನೂ ವಿಷಯನಾದಂತೆಯೇ.) ಆದ್ದರಿಂದ 
ವಿಮತನಾದ ಮುಕ್ತನು ಪಕ್ಷನಾಗಿರುವಂತೆ, ವಿಮತನಾದ ಪರಮಾತ್ಮನೂ 
ಪಕ್ಷಕೋಟಿಯಲ್ಲಿಯೇ ಸೇರುತ್ತಾನೆ. ಹೀಗಾಗಿ ಅನುಮಾನವೈಯರ್ಥ್ಯ 
ಮೊದಲಾದ ಯಾವ ದೋಷಕ್ಕೂ ಅವಕಾಶವಿಲ್ಲ ಎಂದು ಭಾವ. 


ಅವತಾರಿಕೆ ಃ- ಈ ರೀತಿಯಾಗಿ ಶಂಕಾ-ಸಮಾಧಾನಗಳಿಂದ ಪ್ರತಿಜ್ಞೆಯ 
(ಪಕ್ಷ-ಸಾಧ್ಯಗಳ) ಪರಿಷ್ಠಾರವನು ಮಾಡಿ, ಪ್ರಕತ ಶಂಕಾಪೂರ್ವಕವಾಗಿ 
pe ತ ಇ Jv 
ಹೇತುವಿನ (ಮುಕ್ತತ್ವದ) ಪರಿಷ್ಕಾರವನ್ನು ಮಾಡುತ್ತಾರೆ - 


ಸಃ ಣ್‌ ದ್‌ 
ಪೂರ್ವೋಕ್ತಾನುಮಾನದಲ್ಲಿ ಹೇತುಪರಿಷ್ಕಾರ 


ಪೂರ್ವೋಕ್ತಾನುಮಾನದಲ್ಲಿ ಹೇತುಪರಿಷ್ಕಾರ 


ಟೀಕಾಃ ನನು ಮುಕ್ತತ್ತಂ ಸಂಸಾರಪ್ರಧ್ಧಂಸೋ ವಾ ತತ್ತಂಸರ್ಗಾಭಾವೋ 
ವಾಟ ನಾದ್ಯ: | ಪರಮಾತ್ಮನ್ಯಸಿದ್ದೇಃ । ನಿಗಡಮುಕ್ತಾದಿದೃಷ್ಟಾಂತಸ್ಯ 
ಸಾಧನವೈಕಲ್ಯಾಪತ್ತೇಶ್ಚ । ಅತ ಏವ ನ ದ್ದಿತೀಯೋತಪೀತಿ 1 
ಮೈವಮ್‌ I ಅವಿವಕ್ಲಿತವಿಶೇಷಬಂಧಸಂಸರ್ಗಾಭಾವಸ್ಯ 
ಹೇತುತ್ತಾತ್‌ । 


ಅನುವಾದ :- 'ವಿಮತೋ ಭಿನ್ನೋ ಮುಕ್ಕತ್ಪಾತ್‌' ಎಂಬ ಅನುಮಾನದಲ್ಲಿ 
ಮುಕ್ತತ್ತ ಹೇತುವಾಗಿದೆ. ಮುಕ್ತತ್ನ್ತ ಎಂದರೆ ಸಂಸಾರಪ್ರಧಂಸಾಭಾವವೋ ? 

ಟ್‌) ವವ BRC 0 
ಸಂಸಾರಸಂಸರ್ಗಾಭಾವವೋ 7 


ಸಂಸಾರಪ್ರಧ್ವಂಸಾಭಾವ ಎನ್ನಲು ಬರುವುದಿಲ್ಲ. ಕಾರಣ ಪಕ್ಷದ 
ಏಕದೇಶನಾದ ಪರಮಾತ್ಮನಲ್ಲಿ ಸಂಸಾರಪ್ರ ಧ್ವಂಸರೂಪಮುಕ್ತತ್ವ ಬರುವುದಿಲ್ಲ. 
ಯಾಕೆಂದರೆ- ಧ್ಹಂಸವು ಪ್ರತಿಯೋಗಿಸಮಾನಾಧಿಕರಣವಾಗಿರುತ್ತದೆ. ಅರ್ಥಾತ್‌ 
ಪ್ರತಿಯೋಗಿ ಎಲ್ಲಿ ಇರುವುದೋ ಅದರ ಧ್ವಂಸವೂ ಅಲ್ಲಿಯೇ ಇರುತ್ತದೆ. 
ಪ್ರಕೃತ ಪರಮಾತ್ಮನಲ್ಲಿ ಸಂಸಾರಪ್ರಧ್ವಂಸ ಒಪ್ಪುವುದಾದರೆ ಪ್ರತಿಯೋಗಿಯಾದ 
ಸಂಸಾರವನ್ನೂ ಒಪ್ಪಬೇಕಾಗುತ್ತದೆ. ಪರಮಾತ್ಮನಿಗೆ ಸಂಸಾರ ಇಲ್ಲವಾದ್ದರಿಂದ 
ಸಂಸಾರಪ್ರ ಧ್ವಂಸವನ್ನೂ ಒಪ್ಪಲು ಬರುವುದಿಲ್ಲ. ಹೀಗೆ ಪಕ್ಷದ ಏಕದೇಶನಾದ 
ಪರಮಾತ್ಮನಲ್ಲಿ ಸಂಸಾರಪ್ರಧ್ವಂಸರೂಪ ಮುಕ್ಕತ್ತಹೇತು ಬಾರದ ಕಾರಣ 
ಭಾಗಾಸಿದ್ಧಿ ಬರಬೇಕಾಗುತ್ತದೆ. 


ಮತ್ತು ದೃಷ್ಟಾಂತನಾಗಿರುವ ನಿಗಡಮುಕ್ತನು ನಿಗಡಬಂಧದಿಂದ 
ಮುಕ್ತನಾಗಿದ್ದಾನೆಯೇ ಹೊರತು ಸಂಸಾರಬಂಧದಿಂದ ಮುಕ್ತನಾಗಿಲ್ಲ. ಹೀಗಾಗಿ 
ಸಂಸಾರಪ್ರ ಧ್ವಂಸರೂಪವಾದ ಮುಕ್ತತ್ವ ನಿಗಡಮುಕ್ತನಲ್ಲಿಯೂ ಇಲ್ಲ. 
ದೃಷ್ಟಾಂತದಲ್ಲಿ ಹೇತು ಬಾರದ ಕಾರಣ ಸಾಧನವೈಕಲ್ಯವೂ ಬರಬೇಕಾಗುತ್ತದೆ. 
ಆದ್ದರಿಂದ ಮುಕ್ತತ್ವ ಎಂದರೆ ಸಂಸಾರಪ್ರಧ್ವಂಸ ಎಂಬ ಮೊದಲನೇ ಪಕ್ಷ 
ಸರಿಯಲ್ಲ. 

ಸಾಧನವೈಕಲ್ಯ ಬರುತ್ತದೆ ಎಂಬ ಕಾರಣಕ್ಕೇನೇ ಮುಕ್ತತ್ತ ಎಂದರೆ 
ಸಂಸಾರಸಂಸರ್ಗಾಭಾವ ಎಂಬ ಎರಡನೇ ಪಕ್ಷವೂ ಸರಿಯಲ್ಲ. ದೃಷ್ಟಾಂತನಾದ 
ನಿಗಡಮುಕ್ತನು ಇನ್ನೂ ಸಂಸಾರಬಂಧದಿಂದ ಮುಕ್ತನಾಗದ ಕಾರಣ, 


ತತ್ತೋದ್ಯೋತ 
ಸಂಸಾರಸಂಸರ್ಗವೇ ಅವನಲ್ಲಿ ಇರುವ ಕಾರಣ, ಸಂಸಾರಸಂಸರ್ಗಾಭಾವ 
ರೂಪ ಮುಕ್ತತ್ತಹೇತು ದೃಷ್ಟಾಂತದಲ್ಲಿ ಬರುವುದಿಲ್ಲವಾದ್ದರಿಂದ ಸಾಧನವೈಕಲ್ಯ 
ಬರುತ್ತದೆ. ಆದ್ದರಿಂದ ಮುಕ್ತತ್ವ ಎಂದರೆ ಸಂಸಾರಸಂಸರ್ಗಾಭಾವ ಎಂಬ 
ಎರಡನೇ ಪಕ್ಷವೂ ಸಮಂಜಸವಲ್ಲ ಎಂದು ಭಾವ. 


ಅಂದಮೇಲೆ ಮುಕ್ತತ್ವ ಎಂದರೆ ಸಂಸಾರಪ್ರಧ್ವಂಸ ಎಂದಾಗಲೀ 
ಸಂಸಾರಸಂಸರ್ಗಾಭಾವ ಎಂದಾಗಲೀ ಹೇಳಲು ಬರುವುದಿಲ್ಲವಾದ್ದರಿಂದ 
ಮುಕ್ತತ್ತದ ಪರಿಷ್ಕಾರವೇನು? 


ಈ ರೀತಿಯಾಗಿ ಶಂಕೆ ಬಂದರೆ, ಅದು ಸರಿಯಲ್ಲ. ಸಂಸಾರಬಂಧ 
ನಿಗಡಬಂಧ ಎಂಬುದಾಗಿ ಯಾವ ಬಂಧವಿಶೇಷವನ್ನೂ ವಿವಕ್ಸಿಸದೇ, ಕೇವಲ 
ಬಂಧಸಂಸರ್ಗಾಭಾವವನ್ನು ಮುಕ್ತತ್ವಹೇತುವನ್ನಾಗಿ ಮಾಡುತ್ತೇವೆ. ಮುಕ್ತತ್ವ 
ಎಂದರೆ ಬಂಧಸಂಸರ್ಗಾಭಾವ ಎಂದು ಹೇಳುತ್ತೇವೆ. ಆ ಬಂಧಸಂಸರ್ಗಾಭಾವವು 
ಬಂಧಪ್ರಧ್ವಂಸಾಭಾವರೂಪವೂ ಆಗಬಹುದು, ಬಂಧಾತ್ಯಂತಾಭಾವರೂಪವೂ 
ಆಗಬಹುದು. 


೧) ಪ್ರಕೃತ ದೃಷ್ಟಾಂತನಾದ ನಿಗಡಮುಕ್ತನಲ್ಲಿ ನಿಗಡಬಂಧಪ್ರಧ್ವಂಸಾ- 
ಭಾವವನ್ನು ತಂದು ಬಂಧಸಂಸರ್ಗಾಭಾವರೂಪ ಹೇತುಸಮನ್ವಯ 
ಮಾಡುವುದರಿಂದ ಸಾಧನವೈಕಲ್ಯಕ್ಕೆ ಅವಕಾಶವಿಲ್ಲ. 


೨) ಪಕ್ಷದ ಏಕದೇಶನಾದ ಮುಕ್ತಾತ್ಮನಲ್ಲಿಸಂಸಾರಬಂಧಪ್ರ ಧ್ವಂಸಾಭಾವವನ್ನು 
ತಂದು ಬಂಧಸಂಸರ್ಗಾಭಾವರೂಪಹೇತುಸಮನ್ಹಯ ಮಾಡುವುದರಿಂದ 
ಅಸಿದ್ದಿಯೂ ಬರುವುದಿಲ್ಲ. 


೩) ಮತ್ತೊಬ್ಬ ಪಕ್ಚೈಕದೇಶನಾದ ಪರಮಾತ್ಮನಲ್ಲಿ ಸಂಸಾರಬಂಧಾತ್ಯಂತಾ- 
ಭಾವವನ್ನು ತಂದು ಬಂಧಸಂಸರ್ಗಾಭಾವರೂಪ ಹೇತುಸಮನ್ಮಯ 
ಮಾಡುವುದರಿಂದ ಅಲ್ಲಿಯೂ ಅಸಿದ್ದಿ ಬರುವುದಿಲ್ಲ. 


ಹೀಗೆ ಯಾವ ಬಂಧವಿಶೇಷವನ್ನೂ ವಿವಕ್ಸಿಸದೇ ಕೇವಲ ಬಂಧಸಂಸರ್ಗಾ- 
ಭಾವವನ್ನು ಮುಕ್ತತ್ವ ಹೇತುವನ್ನಾಗಿ ಮಾಡುವುದರಿಂದ ಯಾವ ದೋಷಕ್ಕೂ 
ಅವಕಾಶವಿಲ್ಲ ಎಂದು ಅಭಿಪ್ರಾಯ. 


ಪೂರ್ಮೋಕ್ತಾನುಮಾನದಲ್ಲಿ ಹೇತುಪರಿಷ್ಕಾರ 


ಟೀಕಾಃ ನನು ಚಾತ್ರ ಬಂಧಾಭಾವಾಧಿಕರಣತ್ವಂ ಹೇತುಃ | ಅಭಾವಾ- 
ಧಿಕರಣತ್ವಮಾತ್ರೇಣಾಲಮ್‌ 1 ಕೇವಲಾನ್ವಯಿತ್ವೇನ ವಿಶೇಷಣ- 
ವ್ಯಾವರ್ತ್ಯಾಭಾವಾತ್‌ | ಅಪಿ ಚಾಧಿಕರಣತ್ಸಮಾತ್ರೇಣಾಲಮ್‌ । 
ಕಿಮಭಾವಗ್ರಹಣೇನ । 


ಕಿಂಚ ಅಧಿಕರಣಂ ಕಾರಕವಿಶೇಷಃ । ಕಾರಕತ್ತಮಾತ್ರೇಣಾಲಮ್‌ । 
ಕಿಂ ವಿಶೇಷಗ್ರಹಣೇನ । ಏವಂ ಕಾರಕಂ ಕಾರಣವಿಶೇಷಃ । 
ಕಾರಣತ್ಚಮಾತ್ರೇಣಾಲಮ್‌ । ತತ್ಮಿಂ ವಿಶೇಷೇಣೇತಿ । 


ಮೈವಮ್‌ । ತಥಾ ಸತಿ ಪ್ರಮೇಯತ್ವಾದೀನಾಮಪಿ ಕೇವಲಾ- 
ನ್ಹಯಿತ್ಚಭಂಗಪ್ರಸಂಗಾತ್‌ | ಪ್ರಮಾವಿಷಯತ್ನಂ 
ಪ್ರಮೇಯತ್ನಮ್‌ । ತತ್ರ ವಿಷಯತ್ವಮಾತ್ರೇಣಾಲಮ್‌ । ಕಿಂ 
ಪ್ರಮಾಗ್ರಹಣೇನೇತ್ಕಾದೇಸ್ತತ್ತಾಪಿ ಸುವಚತ್ವಾತ್‌ । 


ಅನುವಾದ :- 'ವಿಮತೋ ಭಿನ್ನೋ ಮುಕ್ತತ್ವಾತ್‌' ಎಂಬ ಅನುಮಾನದಲ್ಲಿ 
ಮುಕ್ತತ್ವ ಎಂದರೆ ಬಂಧಸಂಸರ್ಗಾಭಾವ ಎಂಬುದಾಗಿ ಪರಿಷ್ಕಾರ ಮಾಡಿದಿರಿ. 
ಹಾಗಾದರೆ ಮುಕ್ತತ್ವ ಬಂಧಾಭಾವಾಧಿಕರಣತ್ವ ಹೇತುವಾಗಿದೆ ಎಂದಾಯಿತು. 
ಇಲ್ಲಿ ಅಭಾವಾಧಿಕರಣತ್ವ ಹೇತುವಾದರೆ ಸಾಕು. ಬಂಧ ಎಂಬ ವಿಶೇಷಣ 
ಯಾಕೆ ಬೇಕು ? "'ಬಂಧ ಎಂಬ ವಿಶೇಷಣ ಕೊಡದಿದ್ದರೆ ವ್ಯಭಿಚಾರ ಬರುತ್ತದೆ, 
ಆ ವ್ಯಭಿಚಾರಪರಿಹಾರಕ್ಕಾಗಿ ಬಂಧ ಎಂಬ ವಿಶೇಷಣ ಬೇಕು'' ಎಂದು ಉತ್ತರ 
ಹೇಳಲು ಸರಿಯಾಗುವುದಿಲ್ಲ. ಏಕೆಂದರೆ ಸಾಧ್ಯ ಇಲ್ಲದ ಸ್ಥಳದಲ್ಲಿ ಹೇತು 
ಬಂದರೆ ವ್ಯಭಿಚಾರ. ಪ್ರಕೃತ ಸಾಧ್ಯವಾದ ಭೇದವು ಕೇವಲಾನ್ವಯಿ- 
ಯಾಗಿರುವುದರಿಂದ ಅದರ ಅಭಾವ ಎಲ್ಲೂ ಇರದ ಕಾರಣ ಸಾಧ್ಯವಿಲ್ಲದ 
ಸ್ಥಳವೇ ಇಲ್ಲ. ಅಂದಮೇಲೆ ವ್ಯಭಿಚಾರದ ಪ್ರಸಕ್ತಿಯೇ ಇಲ್ಲ. ಹೀಗಾಗಿ 
ವ್ಯಭಿಚಾರಪರಿಹಾರಕ್ಕಾಗಿ ಬಂಧ ಎಂಬ ವಿಶೇಷಣ ಬೇಕು ಎಂಬುದಾಗಿ ಉತ್ತರ 
ಹೇಳಲು ಬರುವುದಿಲ್ಲ. ಆದ್ದರಿಂದ ಬಂಧ ಎಂಬ ವಿಶೇಷಣ ವ್ಯರ್ಥ. 


ಮತ್ತು ಅಭಾವಾಧಿಕರಣತ್ವ ಎನ್ನುವಲ್ಲಿಯೂ ಸಹ ಅಧಿಕರಣತ್ವ ಮಾತ್ರ 
ಹೇತುವಾಗಲಿ. ಅಭಾವ ಎಂಬ ವಿಶೇಷಣ ವ್ಯರ್ಥ. ಮತ್ತು 


ಕರ್ತೃ೯-ಕರ್ಮ-ಕರಣ-ಸಂಪ್ರ ದಾನ-ಅಪಾದಾನ-ಅಧಿಕರಣ 


ತತ್ತೋ (ದ್ಯೊ ತ 


ಎಂಬ ಆರು ಕಾರಕಗಳಲ್ಲಿ ಬೇರೆ ಕಾರಕಗಳಂತೆ ಅಧಿಕರಣವೂ ಒಂದು 
ಕಾರಕವಿಶೇಷವಾಗಿದೆ. ಅದರಲ್ಲಿ ಕಾರಕತ್ವ ಮಾತ್ರ ಹೇತುವಾಗಲಿ. ವಿಶೇಷಪದ 
ಏಕೆ ? ಅದೇ ರೀತಿಯಾಗಿ "'ಕ್ರಿಯಾಂ ಕುರ್ವದ್ಧಿಕಾರಕಮ್‌'' ಎಂದು ಹೇಳಿದಂತೆ 
ಕ್ರಿಯಾರೂಪಕಾರ್ಯವಿಶೇಷಜನಕವಾದದ್ದೇ ಕಾರಕವಾದ್ದರಿಂದ ಕಾರಕವು 
ಕಾರಣವಿಶೇಷವಾಗಿದೆ. ಅದರಲ್ಲಿ ಕಾರಣತ್ತ ಮಾತ್ರ ಹೇತುವಾಗಲಿ. ವಿಶೇಷಪದ 
ಏಕೆ ಬೇಕು 2 ಸಾಧ್ಯವಾದ ಭೇದವು ಕೇವಲಾನ್ವಯಿಯಾಗಿರುವುದರಿಂದ 
ಸಾಧ್ಯವಿಲ್ಲದ ಸ್ಥಳ ಇಲ್ಲದ ಕಾರಣ ವ್ಯಭಿಚಾರಪ್ರಸಕ್ತಿ ಇಲ್ಲವಾದ್ದರಿಂದ 
ವಿಶೇಷಣಗಳು ವ್ಯರ್ಥ ಎನ್ನುವುದು ಶಂಕೆಯ ಅಭಿಪ್ರಾಯ. 


ಈ ರೀತಿಯಾಗಿ ಶಂಕೆ ಬಂದರೆ, ಅದು ಸರಿಯಲ್ಲ. ಹಾಗೆ ಶಂಕಿಸುತ್ತಾ 
ಹೋದರೆ- “ಶಬ್ದಃ ಅಭಿಧೇಯಃ ಪ್ರಮೇಯತ್ವಾತ್‌' ಇತ್ಯಾದಿ ಪ್ರಸಿದ್ಧ 
ಕೇವಲಾನ್ವಯಿ ಅನುಮಾನಗಳೂ ಭಗ್ನವಾಗಬೇಕಾದ ಪ್ರಸಂಗ ಬರುತ್ತದೆ. 


ಅದು ಹೇಗೆಂದರೆ ;- ಇಲ್ಲಿಯೂ ಸಹ ಪ್ರಮೇಯತ್ವ ಹೇತುವಾಗಿದೆ. 
ಪ್ರಮೇಯತ್ವ ಎಂದರೆ ಪ್ರಮಾವಿಷಯತ್ವ. ಅದರಲ್ಲಿ ವಿಷಯತ್ವ ಮಾತ್ರ 
ಹೇತುವಾಗಲಿ. ಪ್ರಮಾ ಎಂಬ ವಿಶೇಷಣ ಏಕೆ ಬೇಕು ? "'ಪ್ರಮಾ ಎಂಬ 
ವಿಶೇಷಣ ಕೊಡದಿದ್ದರೆ ವ್ಯಭಿಚಾರ ಬರುತ್ತದೆ. ವ್ಯಭಿಚಾರಪರಿಹಾರಕ್ಕಾಗಿ 
ಪ್ರಮಾ ಎಂಬ ವಿಶೇಷಣ ಬೇಕು'' ಎಂಬುದಾಗಿ ಉತ್ತರ ಹೇಳಲು ಬರುವುದಿಲ್ಲ. 
ಏಕೆಂದರೆ - ಸಾಧ್ಯವಾದ ಅಭಿಧೇಯತ್ತವು ಕೇವಲಾನ್ವಯಿಯಾಗಿರುವುದರಿಂದ 
ಅದರ ಅಭಾವ (ಅಭಿಧೇಯತ್ತಾಭಾವ) ಎಲ್ಲಿಯೂ ಇಲ್ಲ. ಸಾಧ್ಯವಿಲ್ಲದ 
ಸ್ಥಳವೇ ಇಲ್ಲದ ಕಾರಣ ವ್ಯಭಿಚಾರಪ್ರಸಕ್ತಿಯೇ ಇಲ್ಲ. ಹಾಗಾಗಿ 
ವ್ಯಭಿಚಾರಪರಿಹಾರಕ್ಕಾಗಿ ಪ್ರಮಾ ವಿಶೇಷಣ ಬೇಕು ಎಂಬ ಉತ್ತರ ಸರಿಯಲ್ಲ. 
ಅಂದಮೇಲೆ ವಿಷಯತ್ಹ ಮಾತ್ರ ಹೇತು ಮಾಡಿದರೆ ಸಾಕು. ಪ್ರಮಾ ಎಂಬ 
ವಿಶೇಷಣ ಬೇಡ (ವ್ಯರ್ಥ) ಎಂಬುದಾಗಿ ಅಲ್ಲಿಯೂ ಶಂಕಿಸಲು ಬಂದೇ 
ಬರುತ್ತದೆಯಾದ್ದರಿಂದ ಅಂತಹ ಪ್ರಸಿದ್ಧವಾದ ಕೇವಲಾನ್ವಯಿ ಅನುಮಾನಗಳೂ 
ಭಗ್ನವಾಗಬೇಕಾದ ಪ್ರಸಂಗ ಬರುತ್ತದೆ. 


ಅವತಾರಿಕೆ :- ಮುಕ್ತತ್ವ (ಬಂಧಾಭಾವಾಧಿಕರಣತ್ವು ಹೇತುವಿನಲ್ಲಿ 
ವಿಶೇಷಣವೈ ಯರ್ಥ ದೋಷ ಹೇಳಿದಾಗ ನಾವು ಪ್ರತಿಯಾಗಿ ಪ್ರಮೇಯತ್ತಾದಿ 
ಹೇತುಗಳಲ್ಲಿ ವಿಶೇಷಣವೈ ಯರ್ಥ್ಯ ಹೇಳಿದೆವು. ಪ್ರಕೃತ ಪ್ರಮೇಯತ್ತಾದಿ 


ಪೂರ್ವೋಕ್ತಾನುಮಾನದಲ್ಲಿ ಹೇತುಪರಿಷ್ಠಾರ 


ಹೇತುಗಳಲ್ಲಿ ನಾವು ಹೇಳಿದ ವಿಶೇಷಣವೈ ಯರ್ಥ್ಯ ದೋಷವನ್ನು 
ಪರಿಹರಿಸಿಕೊಳ್ಳಲು ಪ್ರಯತ್ನಿಸುತ್ತಾರೆ - 


ಟೀಕಾಃ ಯದ್ದೇತುವ್ಯವಚ್ನೇದಕತ್ತೇನ ಪೃಥಗುಪಾದೀಯತೇ ತದೇವ 
ವಿಶೇಷಣಂ ಪ್ರಯೋಜನಾಂತರಮಪೇಕ್ಚತೇ । ನ ಪುನಸ್ತ- 
ನ್ಕಾತ್ರಾಂತರ್ಗತಮಿತಿ ಚೇತ್‌ | ಸಮಂ ಪ್ರಕೃತೇತಪಿ 


ಅನುವಾದ :- ಪ್ರಮೇಯತ್ತ ಹೇತುವಿನಲ್ಲಿ "'ವಿಷಯತ್ವ ಸಾಕು. ಪ್ರಮಾ 
ಎಂಬ ವಿಶೇಷಣ ಏಕೆ ಬೇಕು ?'' ಎಂಬುದಾಗಿ ವಿಶೇಷಣವೈ ಯರ್ಥ್ಯ ಶಂಕೆ 
ಮಾಡಲು ಬರುವುದಿಲ್ಲ. ಏಕೆಂದರೆ - 


ಯಾವ ವಿಶೇಷಣವು ಹೇತುಶರೀರಮಾತ್ರದಲ್ಲಿ ಅಂತರ್ಗತವಾಗಿರುವುದಿಲ್ಲ 
ಕಿಂತು ದೋಷನಿವಾರಣೆಗಾಗಿ ಪ್ರತ್ಯೇಕವಾಗಿ ಹೊರಗೆ ಇಡಲಡುತ್ತದೆಯೋ 
ಅಂತಹ ವಿಶೇಷಣ ಮಾತ್ರವೇ ಆ ವಿಧವಾದ ದೋಷಪರಿಹಾರರೂಪ 
ಪ್ರಯೋಜನವನ್ನು ಅಪೇಕ್ಷಿಸುತ್ತದೆ. 

ಯಾವ ವಿಶೇಷಣವು ಹೇತುಶರೀರಮಾತ್ರದಲ್ಲಿಯೇ ಅಂತರ್ಗತವಾಗಿರುತ್ತದೆ 
(ದೋಷಪರಿಹಾರಕ್ಕಾಗಿ ಪ್ರತ್ಯೇಕವಾಗಿ ಹೊರಗೆ ಇಡಲ್ಪಡುವುದಿಲ್ಲ.) ಅಂತಹ 
ವಿಶೇಷಣವು ದೋಷಪರಿಹಾರಾದಿ ಯಾವ ಪ್ರಯೋಜನವನ್ನೂ 
ಅಪೇಕ್ಷಿಸುವುದಿಲ್ಲ. 

ಉದಾಹರಣೆಗೆ ಃ- ""ಶಬ್ದಃ ಅನಿತ್ಯಃ ಸಾಮಾನ್ಯವತ್ತೇ ಸತಿ ಅಸ್ಥದಾದಿ- 
ಬಾಹ್ಯೇಂದ್ರಿಯಗ್ರಾಹ್ಯತ್ಪಾತ್‌'' ಎನ್ನುವಲ್ಲಿ ಸಾಮಾನ್ಯವತ್ವೇ ಸತಿ ಎಂಬ 
ವಿಶೇಷಣವು ಹೇತುಶರೀರಮಾತ್ರಾಂತರ್ಗತವಾಗಿಲ್ಲ. ಕಿಂತು ದೋಷಪರಿಹಾರ- 
ಕ್ಕಾಗಿ ಪ್ರತ್ಯೇಕವಾಗಿ ಹೊರಗೆ ಕೊಟ್ಟಂತಹ ವಿಶೇಷಣವಾಗಿದೆ. ಆದ್ದರಿಂದ 
ಇಂತಹ ವಿಶೇಷಣವು ದೋಷಪರಿಹಾರರೂಪವಾದ ಪ್ರಯೋಜನವನ್ನು 
ಅಪೇಕ್ಷಿಸುತ್ತದೆ. 

ಪ್ರಕೃತ ""ಶಬ್ದಃ ಅಭಿಧೇಯಃ ಪ್ರಮೇಯತ್ವಾತ್‌'' ಎನ್ನುವಲ್ಲಿ ಪ್ರಮಾ ಎಂಬ 
ವಿಶೇಷಣವು ಪ್ರಮಾವಿಷಯತ್ತರೂಪ ಹೇತುಶರೀರಮಾತ್ರಾಂತರ್ಗತವೇ 
ಆಗಿದೆ. ಕಾರಣ- ವ್ಯಾಪ್ತಿಯು ವಿಶಿಷ್ಠನಿಷ್ಠವಾದ್ದರಿಂದ. ಹೀಗಾಗಿ ಪ್ರಮಾ 
ವಿಶೇಷಣವು ಹೇತುಶರೀರಪ್ರವಿಷ್ಟವೇ ಆಗಿರುವುದರಿಂದ ದೋಷಪರಿಹಾರರೂ 


ತತ್ಪೋದ್ಯೋತ 
ಪ್ರಯೋಜನಾಂತರವನ್ನು ಅಪೇಕ್ಟಿಸುವುದಿಲ್ಲ. ಅಂತೆಯೇ ಪ್ರಮಾವಿಶೇಷಣಕ್ಕೆ 
ಕೈಯರ್ಥ ಶಂಕೆಯೂ ಬರುವುದಿಲ್ಲ. ಆದ್ದರಿಂದ ""ಪ್ರಮೇಯತ್ವಾದಿಗಳಲ್ಲಿಯೂ 
ವಿಶೇಷಣವೈಯರ್ಥ್ಯ ಬರಬೇಕಾಗುತ್ತದೆ'' ಎಂಬುದಾಗಿ ನಮಗೆ ನೀವು 
ಅತಿಪ್ರಸಂಗ ಹೇಳಬೇಡಿ ಎನ್ನುವುದು ಶಂಕೆಯ ಅಭಿಪ್ರಾಯ. 


ಈ ರೀತಿಯಾಗಿ ವಿಶೇಷಣವೈ ಯರ್ಥ್ಯವನ್ನು ನೀವು ಪರಿಹರಿಸಿ- 
ಕೊಳ್ಳುವುದಾದರೆ, ನಾವೂ ಸಹ ಅದೇ ರೀತಿಯಾಗಿ ಮುಕ್ತತ್ವ (ಬಂಧಾಭಾವಾಧಿ 
ಕರಣತ್ಸ) ಹೇತುವಿನಲ್ಲಿಯೂ ವಿಶೇಷಣವೈ ಯರ್ಥವನ್ನುಪರಿಹರಿಸಿಕೊಳ್ಳುತ್ತೇವೆ. 


ಅಂದರೆ- ಪ್ರಕೃತ ""ವಿಮತೋ ಭಿನ್ನೋ ಮುಕ್ತತ್ವಾತ್‌'' ಎಂಬ ನಮ್ಮ 
ಅನುಮಾನದಲ್ಲಿಯೂ ಸಹ ವ್ಯಾಪ್ತಿಯು ವಿಶಿಷ್ಠನಿಷ್ಠವಾದ್ದರಿಂದ ಮುಕ್ತತ್ವ 
ಬಂಧಾಭಾವಾಧಿಕರಣತ್ವ ಹೇತುವಿನಲ್ಲಿ ಬಂಧಾದಿವಿಶೇಷಣಗಳು ಹೇತು- 
ಶರೀರಮಾತ್ರಾಂತರ್ಗತವೇ ಆಗಿವೆ. ಹೊರತು ದೋಷಪರಿಹಾರಕ್ಕಾಗಿ 
ಪ್ರತ್ಯೇಕವಾಗಿ ಹೊರಗೆ ಕೊಟ್ಟಂತಹ ವಿಶೇಷಣಗಳಾಗಿಲ್ಲ. ಹೀಗೆ 
ಬಂಧಾದಿವಿಶೇಷಣಗಳು ಹೇತುಶರೀರಮಾತ್ರಾಂತರ್ಗತವಾದ್ದರಿಂದ ದೋಷಪ 
ರಿಹಾರರೂಪಪ್ರಯೋಜನಾಂತರವನ್ನು ಅಪೇಕ್ಷಿಸುವುದಿಲ್ಲ. ಆದ್ದರಿಂದ 
""ಅಭಾವಾಧಿಕರಣತ್ವ ಮಾತ್ರ ಹೇತುವಾಗಲಿ. ಬಂಧ ವಿಶೇಷಣ ಏಕೆ ಬೇಕು?'' 
ಎಂಬುದಾಗಿ ವಿಶೇಷಣವೈಯರ್ಥ್ಯ ಶಂಕೆ ಮಾಡಲು ನಿಮಗೂ ಅವಕಾಶವಿಲ್ಲ 
ಎಂದು ಭಾವ. 


ಅವತಾರಿಕೆ ;- "ಅವಿವಕ್ಸಿತವಿಶೇಷಬಂಧಸಂಸರ್ಗಾಭಾವಸ್ಯ ಹೇತುತ್ತಾತ್‌' 
ಯಾವ ಬಂಧವಿಶೇಷವನ್ನೂ ವಿವಕ್ಷಿಸದೇ ಬಂಧಸಂಸರ್ಗಾಭಾವವನ್ನು 
ಮುಕ್ತತ್ವಹೇತುವನ್ನಾಗಿ ಹೇಳುತ್ತೇವೆ ಎಂಬುದಾಗಿ ಹೇತುವಿನ ಪರಿಷ್ಕಾರ ಹಾಗೂ 
"ಅವಿವಕ್ಬಿತಪ್ರತಿಯೋಗಿವಿಶೇಷಭೇದಸ್ಕ ಸಾಧ್ಯತ್ವಾತ್‌' ಯಾವ ಪ್ರತಿಯೋಗಿ- 
ವಿಶೇಷವನ್ನೂ ವಿವಕ್ತಿಸದೇ ಭೇದಮಾತ್ರವನ್ನು ಸಾಧ್ಯವನ್ನಾಗಿ ಮಾಡುತ್ತೇವೆ 
ಎಂಬುದಾಗಿ ಸಾಧ್ಯದ ಪರಿಷ್ಕಾರ ಎರಡನ್ನೂ ಒಂದು ರೀತಿಯಿಂದ ಮಾಡಿ, 
ಪ್ರಕೃತ ಹೇತು-ಸಾಧ್ಯಗಳ ಪರಿಷ್ಕಾರವನ್ನು ಮತ್ತೊಂದು ರೀತಿಯಿಂದ ಮಾಡಿ 
ತೋರಿಸುತ್ತಾರೆ - 


ಮತ್ತೊಂದು ರೀತಿಯಿಂದ ಹೇತುಸಾಧ್ಯಗಳ ಪರಿಷ್ಕಾರ 


ಮತ್ತೊಂದು ರೀತಿಯಿಂದ ಹೇತುಸಾಧ್ಯಗಳ ಪರಿಷ್ಕಾರ 


ಟೀಕಾ: ಅಥವಾ ಸಂಸಾರಸಂಸರ್ಗಾಭಾವೋ ಮುಕ್ತತ್ತಂ ತಥಾತ್ವೇ ಘಟೋ 
ದೃಷ್ಟಾಂತ: | ಪರಮಾತ್ಮಪ್ರತಿಯೋಗಿಕೋ ವಾ ಭೇದೋತತ್ರ 
ಸಾಧ್ಯ: | ಬಂಧಪ್ರ ಧ್ವಂಸಾಧಿಕರಣತ್ವಂ ಚ ಮುಕ್ತತ್ವಮಿತಿ ನ 
ಪರಮಾತ್ಮನಿ ವ್ಯಭಿಚಾರಃ | 


ಅನುವಾದ :- ಅಥವಾ ಮುಕ್ತತ್ವ ಎಂದರೆ ಬಂಧಸಂಸರ್ಗಾಭಾವ ಎಂದು 
ವಿವಕ್ಚಿಸುತ್ತೇವೆ. 


ಹಾಗಾದರೆ ದೃಷ್ಟಾಂತನಾದ ನಿಗಡಮುಕ್ತನಲ್ಲಿ ಬಂಧಸಂಸರ್ಗವೇ ಇನ್ನೂ 
ಇರುವ ಕಾರಣ 'ಬಂಧಸಂಸರ್ಗಾಭಾವ'ರೂಪವಾದ ಮುಕ್ತತ್ವಹೇತು ನಿಗಡ- 
ಮುಕ್ತನಲ್ಲಿ ಬಾರದ ಕಾರಣ ಸಾಧನವೈಕಲ್ಯ ಬರುತ್ತದೆಯಲ್ಲವೇ? ಎಂಬ ಶಂಕೆ 
ಬಂದರೆ, ಅದು ಸರಿಯಲ್ಲ. 


ಯಾಕೆಂದರೆ- ಹಾಗೆ ಬಂಧಸಂಸರ್ಗಾಭಾವವನ್ನು ಮುಕ್ತತ್ತವನ್ನಾಗಿ 
ವಿವಕ್ಸಿಸಿದ ಪಕ್ಷದಲ್ಲಿ ನಿಗಡಮುಕ್ತನನ್ನು ದೃಷ್ಟಾಂತ ಮಾಡುವುದೇ ಇಲ್ಲ. ಕಿಂತು 
ಘಟವನ್ನು ದೃಷ್ಟಾಂತವನ್ನಾಗಿ ಮಾಡುತ್ತೇವೆ. ಜಡವಾದ ಘಟದಲ್ಲಿ 
ಬಂಧಸಂಸರ್ಗ ಎಂದೂ ಇಲ್ಲದ ಕಾರಣ ಬಂಧಸಂಸರ್ಗಾಭಾವ ರೂಪಮುಕ್ತತ್ವವು 
ಘಟದಲ್ಲಿ ಸಮನ್ಹಯವಾಗುವುದರಿಂದ ಸಾಧನವೈಕಲ್ಯಕ್ಕೆ ಅವಕಾಶವಿಲ್ಲ. 


ಅಥವಾ ಪರಮಾತ್ಮಪ್ರ ತಿಯೋಗಿಕಭೇದವನ್ನಾದರೂ ಸಾಧ್ಯವಾಗಿ ವಿವಕಿಸುತ್ತೇವೆ. 


ಹಾಗಾದರೆ ಪರಮಾತ್ಮಪ್ರತಿಯೋಗಿಕಭೇದವು ಪರಮಾತ್ಮನಲ್ಲಿ ಇಲ್ಲ, ಆದರೆ 
ಬಂಧಾತ್ಯಂತಾಭಾವಾಧಿಕರಣತ್ವ ರೂಪವಾದ ಮುಕ್ತತ್ವ ಪರಮಾತ್ಮನಲ್ಲಿ ಇರುವ 
ಕಾರಣ ಪರಮಾತ್ಮನಲ್ಲಿ ವ್ಯಭಿಚಾರ ಬರುತ್ತದೆಯಲ್ಲವೇ ? ಎಂಬುದಾಗಿ ಶಂಕೆ 
ಬಂದರೆ ಅದು ಸರಿಯಲ್ಲ. 


ಕಾರಣ- ಪರಮಾತ್ಮಪ್ರತಿಯೋಗಿಕಭೇದವನ್ನು ಸಾಧ್ಯವಾಗಿ ವಿವಕ್ತಿಸಿದಾಗ, 
ಮುಕ್ತತ್ವಎಂದರೆ ಬಂಧಪ್ರಧ್ವಂಸಾಧಿಕರಣತ್ವಎಂದು ಹೇಳುತ್ತೇವೆ. ಪರಮಾತ್ಮನಲ್ಲಿ 
ಬಂಧ ಯಾವ ಕಾಲದಲ್ಲಿಯೂ ಇಲ್ಲದ ಕಾರಣ ಬಂಧಾತ್ಯಂತಾಭಾವಾಧಿ 
ಕರಣತ್ವ ರೂಪ ಮುಕ್ತತ್ವ ಬರಬಹುದಾದರೂ ಸಹ, ಬಂಧಪ್ರ ಧ್ವಂಸಾಧಿಕರಣತ್ತ 
ರೂಪವಾದ ಮುಕ್ತತ್ವ ಬರಲು ಸಾಧ್ಯವಿಲ್ಲ. ಪ್ರತಿಯೋಗಿ-ಧ್ವಂಸಗಳಲ್ಲಿ 


ತತ್ತೋದ್ಯೋತ 


ಸಾಮಾನಾಧಿಕರಣ್ಯನಿಯಮ ಇರುವುದರಿಂದ, ಸಂಸಾರ ಇದ್ದವರಲ್ಲಿಯೇ 
ಸಂಸಾರಪ್ರಧ್ವಂಸ ಇರಲು ಸಾಧ್ಯ. ಪರಮಾತ್ಮನಲ್ಲಿ ಎಂದಿಗೂ ಸಂಸಾರ 
ಇಲ್ಲವಾದ್ದರಿಂದ ಸಂಸಾರಪ್ರಧ್ವಂಸ ಪರಮಾತ್ಮನಲ್ಲಿ ಬರಲು ಸಾಧ್ಯವಿಲ್ಲ. 
ಹೀಗಾಗಿ ಪರಮಾತ್ಮನಲ್ಲಿ ಪರಮಾತ್ಮಪ್ರತಿಯೋಗಿಕಭೇದ ಎಂಬ ಸಾಧ್ಯ ಹೇಗೆ 
ಇಲ್ಲವೋ ಅದರಂತೆ ಬಂಧಪ್ರಧ್ವಂಸಾಧಿಕರಣತ್ವ ಎಂಬ ಹೇತುವೂ ಇಲ್ಲದ 
ಕಾರಣ ವ್ಯಭಿಚಾರ ಬರುವುದಿಲ್ಲ ಎಂದು ಅಭಿಪ್ರಾಯ. 


ಅವತಾರಿಕೆ :- "ವಿಮತೋ ಭಿನ್ನೋ ಮುಕ್ತತ್ಹಾತ್‌' ಎಂಬ ಅನುಮಾನದಿಂದ 
ಭೇದವನ್ನು ಸಾಧಿಸಲು ಹೊರಟಾಗ, ಭೇದಸಾಧನೆಯ ಮೇಲೆ ಶಂಕೆ 
ಮಾಡಿಕೊಂಡು ಸಮಾಧಾನ ಹೇಳುತ್ತಾರೆ - 


'ವಿಮತೋ ಭಿನ್ನಃ' ಎನ್ನುವಲ್ಲಿ ಸಾಧ್ಯ ಭೇದವಿಷಯದಲ್ಲಿ 
ಪಾರಮಾರ್ಥಿತತ್ವಾದಿಪ್ರಶ್ನೆ, ಅದರ ನಿರಾಕರಣೆ 


ಟೀಕಾ: ಸ್ಯಾದೇತತ್‌ | ಕಿಮನಿರ್ವಚನೀಯೋ ಭೇದ: ಸಾಧ್ಯತೇ । ಕಿಂವಾ 


ಪಾರಮಾರ್ಥಿಕ: । ನಾದ್ಯಃ ಟ ಅಪಸಿದ್ಧಾಂತಾತ್‌ 1ನ ದ್ವಿತೀಯಃ I 
ಪರಂಪ್ರತಿ ದೃಷ್ಟಾ ಂತಸ್ಯ ಸಾಧ್ಯವೈಕಲ್ಯಾದಿತ್ಯತ ಆಹ - 


ಮೂಲಃ- ನಚ ಭೇದೇ ವಿಕಲ್ಬೋ ಯುಜ್ಯತೇ | 


ಚಶಬ್ದಏವಾರ್ಥೇ ವಿಕಲ್ಪಇತ್ಯನೇನ ಸಂಬದ್ಧ ತೇ | ಸಮುಚ್ಚಯೇ 
ವಾ ॥ ಏತದಾಶಂಕಾನಿರಾಸಸಮುಚ್ಚಿತಸ್ಕೆ ಎವಾನುಮಾನಸ್ಯ 
ಸಾಧಕತ್ವಾತ್‌ । ಏಕತ್ರ ಧರ್ಮಿಣಿ ವಿರುದ್ಧಾನೇಕಾಕಾರಕಲ್ಪನಂ 
ವಿಕಲ್ಪ: | ಸಂಶಯ ಇತಿ ಯಾವತ್‌ | ತನ್ಮೂಲಃ ಪ್ರಶ್ನೋತತ್ರ 
ವಿಕಲ್ಪಪದೇನ ಲಕ್ಷ ತೇ 1 ಹೇತುಸೂಚನಂ ಲಾಕ್ಷಣಿಕಪದ- 


ಪ್ರಯೋಗೇ ಪ್ರಯೋಜನಮ್‌ ॥ 


ಅನುವಾದಃ- 'ವಿಮತೋ ಭಿನ್ನೋ ಮುಕ್ತತ್ಟಾತ್‌' ಎಂಬುದಾಗಿ ಭೇದಸಾಧನೆ 
ಕೂಡುತ್ತಿತ್ತು. ಯಾವಾಗ ? ಸಾಧ್ಯವಾದ ಭೇದವನ್ನು ನಿರ್ವಚನ ಮಾಡಲು 
ಬರುತ್ತಿದ್ದರೆ. ಆದರೆ ಎಂತಹ ಭೇದವನ್ನು ಸಾಧಿಸುತ್ತೀರಿ ಎಂಬುದಾಗಿ 
ಪ್ರಶ್ನಿಸಿದಾಗ ಸಾಧ್ಯ ದ ನಿರ್ವಚನವನ್ನೇ ಮಾಡಲು ಬರುವುದಿಲ್ಲ. ಹೇಗೆಂದರೆ- 


J 


“ವಿಮತೋ ಭಿನ್ನಃ' ಎನುವಲ್ಲಿ ಸಾಧ್ಯಭೇದವಿಷಯದಲ್ಲಿ ಸ 


ಜೃ ದಾ 


ಮುಕ್ತತ್ತಹೇತುವಿನಿಂದ ಅನಿರ್ವಚನೀಯವಾದ ಭೇದವನ್ನು ಸಾಧಿಸುತ್ತೀರೋ? 
ಅಥವಾ ಪಾರಮಾರ್ಥಿಕವಾದ ಭೇದವನ್ನು ಸಾಧಿಸುತ್ತೀರೋ ? 


ಅನಿರ್ವಚನೀಯವಾದ ಭೇದವನ್ನು ಸಾಧಿಸಲು ಬರುವುದಿಲ್ಲ. ಏಕೆಂದರೆ 
ವಾದಿಗಳಾದ ನೀವು ಮುಕ್ತ-ಪರಮಾತ್ಮರ ಭೇದ ಪಾರ್ಮಾರ್ಥಿಕವೇ ಆಗಿದೆ 
ಎಂಬುದಾಗಿ ಅಂಗೀಕರಿಸುತ್ತೀರಿ. ಅರ್ಥಾತ್‌ ನಿಮ್ಮ ಪೂರ್ವಾಚಾರ್ಯರು 
ಮುಕ್ತ-ಪರಮಾತ್ಮರಲ್ಲಿ ಪಾರಮಾರ್ಥಿಕಭೇದವನ್ನೇ ಅಂಗೀಕರಿಸಿದ್ದಾರೆ. 
ಹೊರತು ಅನಿರ್ವಚನೀಯವಾದ ಭೇದವನ್ನು ಅಂಗೀಕರಿಸಿಲ್ಲ. ಈಗ ನೀವು 
ಅನಿರ್ವಚನೀಯವಾದ ಭೇದವನ್ನು ಸಾಧಿಸಹೊರಟರೆ, ನಿಮ್ಮ 
ಪೂರ್ವಾಚಾರ್ಯರ ಅಂಗೀಕಾರಕ್ಕೆ ವಿರುದ್ಧವಾಗಿ ಅಂಗೀಕರಿಸಿದಂತಾ- 
ಗುವುದರಿಂದ ಅಪಸಿದ್ದಾಂತ ಬರುತ್ತದೆ. 


(ಅಥವಾ ವಾದಿಗಳಾದ ನಿಮ್ಮ ಮತದಲ್ಲಿ ಅನಿರ್ವಚನೀಯವಾದ 
ಭೇದವನ್ನೇ ಎಲ್ಲಿಯೂ ಅಂಗೀಕರಿಸಿಲ್ಲವಾದ್ದರಿಂದ, ಪ್ರಕೃತ ಅನಿರ್ವಚನೀಯ- 
ಭೇದವನ್ನು ಸಾಧಿಸಹೊರಟರೆ ಸಿದ್ದಾಂತಕ್ಕೆ ವಿರುದ್ಧವಾಗಿ ಸಾಧಿಸಿ- 
ದಂತಾಗುವುದರಿಂದ ಅಪಸಿದ್ದಾಃ ೦ತ ಬರುತ್ತದೆ ಎಂದಾದರೂ: ತಿಳಿಯಬಹುದು.) 


ಮತ್ತು ಪ್ರತಿವಾದಿಗಳಾದ ಮಾಯಾವಾದಿಗಳು ಅನಿರ್ವಚನೀಯವಾದ 
ಭೇದವನ್ನು ಒಪ್ಪವವರೇ ಆದ್ದರಿಂದ, ಅವರಿಗೆ ಸಿದ್ಧವಾದ ಅನಿರ್ವಚನೀಯ- 
ಭೇದವನ್ನೇ ಸಾಧಿಸಹೊರಟರೆ ಸಿದ್ಧಸಾಧನತಾ ದೋಷವೂ ಬರುತ್ತದೆ. 
ಆದ್ದರಿಂದ ಅನಿರ್ವಚನೀಯವಾದ ಭೇದವನ್ನು ಸಾಧಿಸುತ್ತೇವೆ ಎಂಬ 
ಮೊದಲನೇ ಪಕ್ಷ ಸರಿಯಲ್ಲ. 


ಹಾಗಲ್ಲ, ಪಾರಮಾರ್ಥಿಕವಾದ ಭೇದವನ್ನು ಸಾಧಿಸುತ್ತೇವೆ. ವಾದಿಗಳಾದ 
ನಮ್ಮ ಸಿದ್ಧಾಂತದಲ್ಲಿ ಮುಕ್ತ-ಪರಮಾತ್ಮರಲ್ಲಿ ಹಾಗೂ ಎಲ್ಲೆಡೆ ಪಾರಮಾರ್ಥಿಕ 
ಭೇದವೇ ಅಂಗೀಕೃತವಾದ್ದರಿಂದ ಅಪಸಿದ್ದಾಂತ ಬರುವುದಿಲ್ಲ. ಮತ್ತು 
ಪ್ರತಿವಾದಿಗಳಾದ ಮಾಯಾವಾದಿಗಳು ಪಾರಮಾರ್ಥಿಕಭೇದವನ್ನು ಒಪ್ಪುವುದಿಲ್ಲ 
ವಾದ್ದರಿಂದ (ಪಾರಮಾರ್ಥಿಕಭೇದವು ಅವರಿಗೆ ಸಿದ್ದವಾಗಿಲ್ಲವಾದ್ದರಿಂದ) 
ಅದನ್ನು ಸಾಧಿಸಿದರೆ ಸಿದ್ದಸಾಧನತಾ ದೋಷವೂ ಬರುವುದಿಲ್ಲ. ಆದ್ದರಿಂದ 
ಪಾರಮಾರ್ಥಿಕಛೇದವನ್ನು, ಸಾಧಿಸುತ್ತೇವೆ ಎಂಬ ಎರಡನೇ ಪಕ್ಷವನ್ನು 
ಅವಲಂಬಿಸುತ್ತೇವೆ ಎಂದರೆ, 


ತತ್ನೋದ್ಯೋತ 


ಈ ಎರಡನೇ ಪಕ್ಷವೂ ಸರಿಯಲ್ಲ. ಏಕೆಂದರೆ- ಪ್ರತಿವಾದಿಗಳಾದ 
ಮಾಯಾವಾದಿಗಳು ಪಾರಮಾರ್ಥಿಕಭೇದವನ್ನು ಎಲ್ಲಿಯೂ ಅಂಗೀಕರಿಸಿಲ್ಲ. 
ಪ್ರಕೃತ ದೃಷ್ಟಾಂತನಾದ ನಿಗಡಮುಕ್ತನಲ್ಲಿ ಪಾರಮಾರ್ಥಿಕಭೇದ ಎಂಬ ಸಾಧ್ಯ 
ಪರರೀತ್ಯಾ ಬರುವುದಿಲ್ಲವಾದ್ದರಿಂದ ಸಾಧ್ಯವೈಕಲ್ಯ ಬರುತ್ತದೆ. ಆದ್ದರಿಂದ 
ಪಾರಮಾರ್ಥಿಕಭೇದವನ್ನು ಸಾಧಿಸುತ್ತೇವೆ ಎಂಬ ಎರಡನೇ ಪಕ್ಷವೂ ಸರಿಯಲ್ಲ. 


ಅಂದಮೇಲೆ ಅನಿರ್ವಚನೀಯಭೇದವನ್ನು ಸಾಧಿಸುತ್ತೀರೋ 7? 
ಪಾರಮಾರ್ಥಿಕಭೇದವನ್ನು ಸಾಧಿಸುತ್ತೀರೋ 9 ಎರಡು ಪಕ್ಷಗಳೂ 
ಸರಿಯಾಗುವುದಿಲ್ಲವಲ್ಲ? ಎಂಬುದಾಗಿ ಆಕ್ಷೇಪ ಬಂದರೆ, ಅದಕ್ಕೆ ಆಚಾರ್ಯರು 
ಹೇಳಿದರು - 

ಮೂಲ- ನ ಚ ಭೇದೇ ವಿಕಲ್ಲೋ ಯುಜ್ಯತೇ । 

ಮೂಲಾರ್ಥ :- ಈ ರೀತಿಯಾಗಿ ಭೇದವಿಷಯದಲ್ಲಿ ಪ್ರಶ್ನೆಯೇ ಕೂಡುವುದಿಲ್ಲ. 
ಪ್ರಶ್ನೆ ಏಕೆ ಕೂಡುವುದಿಲ್ಲ 7 ಎಂದರೆ, ಪ್ರಶ್ನೆಯು ಸಂಶಯಮೂಲಕವಾದ್ದರಿಂದ 
ಭೇದವಿಪಯದಲ್ಲಿ ಸಂಶಯವೇ ಕೂಡದ ಕಾರಣ ಪ್ರಶ್ನೆಯೂ ಕೂಡುವುದಿಲ್ಲ ಎಂದು 
ಅರ್ಥ. 


ಮೂಲದಲ್ಲಿರುವ ಚಶಬ್ದವು ಅವಧಾರಣಾರ್ಥಕವಾಗಿದೆ. (ಚಶಬ್ದಕ್ಕೆ ಏವ 
ಎಂದು ಅರ್ಥ.) ಇದು ವಿಕಲ್ಪಃ ಎಂಬ ಪದದ ಜೊತೆಗೆ ಅನ್ವಯ ಹೊಂದುತ್ತದೆ. 
ಅಂದರೆ "ವಿಕಲ್ಪ ಏವ' ಎಂದು ಹೇಳಿದಂತಾಗುತ್ತದೆ. 


ಅಥವಾ ಚಶಬ್ದವು ಸಮುಚ್ಚಯ ಎಂಬ ಅರ್ಥದಲ್ಲಿಯೇ ಇದೆ. ಹಾಗಾದರೆ 
ಏನನ್ನು ಸಮುಚ್ಚಯ ಮಾಡುತ್ತದೆ ಚಶಬ್ದ? ಎಂದರೆ, ಅನುಮಾನಕ್ಕೆ 
ಏತದಾಶಂಕಾನಿರಾಸವನ್ನು ಸಮುಚ್ಚಯ ಮಾಡುತ್ತದೆ. 


ಅದರ ಅಭಿಪ್ರಾಯ - ಎಲ್ಲಿಯವರೆಗೆ ಭೇದವಿಷಯಕವಿಕಲ್ಪನಿರಾಕರಣೆ 
ಮಾಡುವುದಿಲ್ಲವೋ ಅಲ್ಲಿಯವರೆಗೆ ಅಪಸಿದ್ಧಾಂತಾದಿದೋಷವಿಶಿಷ್ಟವಾಗುವ 
ಮುಕ್ತತ್ವಾನುಮಾನವು ಭೇದಸಾಧಕವಾಗುವುದಿಲ್ಲ. (ಭೇದವಿಷಯಕ 
ಅನುಮತಿಯನ್ನು ಹುಟ್ಟಿಸುವುದಿಲ್ಲ.) ಭೇದವಿಷಯಕವಿಕಲ್ಪನಿರಾಕರಣೆ 
ಮಾಡಿದರೆ ವಿಕಲ್ಪನಿರಾಸಸಮುಚ್ಚಿತವಾದ ಮುಕ್ತತ್ವಾನುಮಾನವು ಭೇದಸಾಧಕ- 
ವಾಗುತ್ತದೆ. (ಭೇದವಿಷಯಕ ಅನುಮತಿಯನ್ನು ಹುಟ್ಟಿಸುತ್ತದೆ.) ಆದ್ದರಿಂದ - 


"ವಿಮತೋ ಭಿನ್ನ' ಎನ್ನುವಲ್ಲಿಸಾಧ್ಯಭೇದವಿಷಯದಲ್ಲಿ.. 


""ಮುಕ್ತತ್ವಾತ್‌ ಭೇದೇ ವಿಕಲ್ಬಾಯೋಗಾಚ್ಚ, ವಿಮತೋ ಭಿನ್ನಃ' (ಮುಕ್ತ- 


ನಾದ್ದರಿಂದ ಹಾಗೂ ಭೇದವಿಷಯದಲ್ಲಿ ವಿಕಲ್ಪ ಕೂಡುವುದಿಲ್ಲವಾದ್ದರಿಂದಲೂ 
ಮುಕ್ತಾತ್ಮನು ಭಿನ್ನನಾಗಿದ್ದಾನೆ.) 


ಎಂಬುದಾಗಿ ಮುಕ್ತತ್ವಾನುಮಾನಕ್ಕೆ ಭೇದವಿಕಲ್ಪನಿರಾಸವನ್ನು ಸಮುಚ್ಚಯ 


ಮಾಡುತ್ತದೆ ಚಶಬ್ದ ಎಂಬ ಭಾವ. 


೧. 


೧ 


Res) 


೨) 


೩) 


ಶ್ರೀವೇದೇಶತೀರ್ಥರು ತಮ್ಮ ಟಿಪ್ಪಣಿಯಲ್ಲಿ ಈ ಸಂಶಯದ ಲಕ್ಷಣಕ್ಕೆ ದಳಕೃತ್ಯ 


ಮೂಲದಲ್ಲಿ ವಿಕಲ್ಪ ಎಂದಿದೆ. ಅದರ ಅರ್ಥ ;- 


ಏಕತ್ರ ಧರ್ಮಿಣಿ ಎರುದ್ಧಾನೇಕಾಕಾರಕಲ್ಪನಂ ವಿಕಲ್ಪ: । 


ಲೆ 


ತೋರಿಸಿಕೊಟ್ಟದ್ದಾರೆ. ಅದು ಹೀಗಿದೆ - 


ಕಲ್ಪನಂ ವಿಕಲ್ಪಃ ಯಾವುದು ಜ್ಞಾನವೋ ಅದು ಸಂಶಯ ಎಂದು ಹೇಳಿದರೆ "ಅಯಂ ಘಟಃ' 
ಎಂಬ ಜ್ಞಾನದಲ್ಲಿ ಅತಿವ್ಯಾಪ್ತಿ ಬರುತ್ತದೆ. ("ಅಯಂ ಘಟಃ' ಎಂಬ ಜ್ಞಾನವು ಸಂಶಯ ಅಲ್ಲ, 
ನಿಶ್ಚಯಜ್ಞಾನ, ಅರ್ಥಾತ್‌ ಅಲಕ್ಷ್ಯ. ಅಲ್ಲಿ ಜ್ಞಾನತ್ವ ಎಂಬ ಸಂಶಯಲಕ್ಷಣ ಬರುವುದರಿಂದ 
ಅತಿವ್ಯಾಪ್ತಿ ಬರುತ್ತದೆ.) ಅದಕ್ಕಾಗಿ ಅನೇಕಾಕಾರಜಾನಂ ವಿಕಲ್ಪ: ಅನೇಕ ಧರ್ಮಗಳನ್ನು 
ವಿಷಯೀಕರಿಸುವ ಜ್ಞಾನವು ವಿಕಲ್ಪ ಎಂದು ಹೇಳಬೇಕು. ಘಟಜ್ಞಾನವು ಘಟವಿಷಯಕವಾಗಿ 
ದೆಯೇ ಹೊರತು ಅನೇಕಧರ್ಮವಿಷಯಕವಾಗಿಲ್ಲ. ಹಾಗಾಗಿ ಅತಿವ್ಯಾಪ್ತಿ ಇಲ್ಲ. 


ಅನೇಕಾಕಾರಕಲ್ಪನಂ ವಿಕಲ; ಅನೇಕಧರ್ಮವಿಷಯಕಜ್ಞಾನ ಸಂಶಯ ಎಂದು ಹೇಳಿದರೆ 
“ವೃಕ್ಷಃ ಶಿಂಶುಪಾ' ಎಂಬ ಸಮುಚ್ಚಯಾತ್ಮಕಜ್ಞಾನದಲ್ಲಿ ಅತಿವ್ಯಾಪ್ತಿ ಬರುತ್ತದೆ. (ವ್ಯಕ್ಷತ್ತ- 
ಶಿಂಶುಪಾತ್ತ ಎಂಬ ಅನೇಕಧರ್ಮವಿಷಯಕಜ್ಞಾನವಾದ್ದರಿಂದ ಅತಿವ್ಯಾಪ್ತಿ.) ಅದಕ್ಕಾಗಿ 
ವಿರುದ್ಧ ಎಂದು ಹೇಳಬೇಕು. ವಿರುದ್ಧಧರ್ಮಗಳನ್ನು ವಿಷಯೀಕರಿಸಬೇಕು ಎಂದರ್ಥ. 
ವೃಕ್ಚತ್ವ-ಶಿಂಶುಪಾತ್ಮಗಳು ಒಂದೇಕಡೆ ಇರುವಂತಹ ಧರ್ಮಗಳಾದ್ದರಿಂದ ವಿರುದ್ಧ- 
ಧರ್ಮಗಳಾಗಿಲ್ಲ. ಹೀಗಾಗಿ "ವೃಕ್ಷ ಶಿಂಶುಪಾ' ಎಂಬ ಜ್ಞಾನವು ವಿರುದ್ದಾಃ ನೇಕಾಕಾರಜ್ಞಾನವಾಗಿ 
ಲ್ಲವಾದ್ದರಿಂದ ಅತಿವ್ಯಾಪ್ತಿ ಇಲ್ಲ. 

ವಿರುದ್ಧಾನೇಕಾಕಾರಕಲ್ಪನಂ ವಿಕಲ್ಪ; ವಿರುದ್ಧವಾದ ಅನೇಕಧರ್ಮಗಳನ್ನು ವಿಷಯೀಕರಿಸುವ 
ಜ್ಞಾನ ಸಂಶಯ ಎಂದು ಹೇಳಿದರೆ 'ಘಟಪಟೌ' ಎಂಬ ಸಮೂಹಾಲಂಬನಜ್ಞಾನದಲ್ಲಿ 
ಅತಿವ್ಯಾಪ್ತಿ ಬರುತ್ತದೆ. ("ಘಟಪಟೌ' ಎಂಬ ಜ್ಞಾನ ಸಂಶಯ ಅಲ್ಲ, ಅಲಕ್ಷ್ಯ. ಆದರೆ 
ಘಟತ್ತ-ಪಟತ್ವ ಎಂಬ ವಿರುದ್ಧ ಅನೇಕಾಕಾರವಿಷಯಕವಾದ್ದರಿಂದ ಅತಿವ್ಯಾಪ್ತಿ.) ಅದಕ್ಕಾಗಿ 
“ಏಕತ್ರ ಧರ್ಮಿಣಿ' ಎಂದು ಹೇಳಬೇಕು. ಒಂದೇ ಧರ್ಮಿಯಲ್ಲಿ ವರುದ್ಧಾನೇಕಾ- 
ಕಾರವಿಷಯಕವಾಗಿರಬೇಕು ಎಂದರ್ಥ. ಘಟತ್ವ-ಪಟತ್ನಗಳು ವಿರುದ್ದ ಅನೇಕಧರ್ಮಗಳಾಗಿ 
ದ್ದರೂ, "ಘಟಪಟೌ' ಎಂಬ ಜ್ಞಾನವು ಒಂದೇ ಧರ್ಮಿಯಲ್ಲಿ ಇವುಗಳನ್ನು ವಿಷಯೀಕರಿಸುವ 
ಜ್ಞಾನವಾಗಿಲ್ಲವಾದ್ದರಿಂದ ಅತಿವ್ಯಾಪ್ತಿ ಇಲ್ಲ. 


ತತ್ನೋದ್ಯೋತ 


ಒಂದೇ ಧರ್ಮಿಯಲ್ಲಿ ವಿರುದ್ಧವಾದ (ವಿರುದ್ಧವಾಗಿ ತೋರುವ) ಅನೇಕ 
ಆಕಾರಗಳ (ಧರ್ಮಗಳ) ಕಲ್ಪನೆ ಜ್ಞಾನ ವಿಕಲ್ಪ. ಅರ್ಥಾತ್‌ ಸಂಶಯ 
ಎಂದರ್ಥ. 


ಇಲ್ಲಿ ವಿಕಲ್ಪ ಸಂಶಯ ಎಂದು ಹೇಳಿದ್ದರೂ ಸಹ, ವಿಕಲ್ಲಪದದಿಂದ 
ಲಕ್ಷಣಾವೃತ್ತಿಯಿಂದ ಸಂಶಯಜನ್ಯವಾಗುವ ಪ್ರಶ್ನೆ ಎಂಬ ಅರ್ಥವನ್ನು 
ಸ್ವೀಕರಿಸಲಾಗುತ್ತದೆ. (ವಿಕಲ್ಪ ಎಂಬ ಪದಕ್ಕೆ ರೂಢವೃತ್ತಿಯಿಂದ ಸಂಶಯ 
ಎಂದು ಅರ್ಥ ಇದರೂ, ಪ್ರಕೃತ ಲಕಣಾ ಮಾಡಿ, ಲಕಣಾವೃತ್ತಿಯಿಂದ ಪ್ರಶೆ 
ಲ [= ಅಲ ಆ ಲೈ ಲ೨ ೦ 

ಎಂಬ ಅರ್ಥವನ್ನು ಸ್ವೀಕರಿಸುತ್ತೇವೆ ಎಂದು ಭಾವ.) 


ಹೌದು ಹಾಗೆ ಪ್ರಶ್ನೆ ಎಂಬ ಅರ್ಥವನ್ನೇ ತೆಗೆದುಕೊಳ್ಳುವ ಉದ್ದೇಶವಿದ್ದರೆ, 
ಸಂಶಯಾರ್ಥವಾದ ವಿಕಲ್ಪ ಎಂಬ ಪದವನ್ನು ಇಟ್ಟು ಅದಕ್ಕೆ ಪ್ರಶ್ನೆ ಎಂಬ 
ಅರ್ಥದಲ್ಲಿ ಲಕ್ಷಣಾ ಮಾಡುವುದಕ್ಕಿಂತ, ನೇರವಾಗಿ ಪ್ರಶೆಶಬ್ದವನ್ನೇ 

3 [ed ಬ ಪ ಇ 
ಇಡಬಹುದಿತ್ತಲ್ಲವೇ? 


"ನ ಚ ಭೇದೇ ಪ್ರಶ್ನೋ ಯುಜ್ಯತೇ' ಎಂದೇ ಸ್ಪಷ್ಟವಾಗಿ ಹೇಳಲು 
ಬರುವಾಗ ಅದನ್ನು ಬಿಟ್ಟು “ನ ಚ ಭೇದೇ ವಿಕಲ್ಬೋ ಯುಜ್ಯತೇ' ಎಂಬುದಾಗಿ 
ಲಾಕ್ಷಣಿಕಶಬ್ದಪ್ರಯೋಗ ಮಾಡಿದ್ದು ಏಕೆ ? 


ಈ ವಿಧವಾದ ಶಂಕೆಗೆ ಸಮಾಧಾನ ಇಷ್ಟು ಃ- ನೇರವಾಗಿ ಪ್ರಶ್ನೆ ಶಬ್ದವನ್ನೇ 
ಇಟ್ಟು 'ನ ಚ ಭೇದೇ ಪ್ರಶ್ನೋ ಯುಜ್ಯತೇ' ಎಂಬುದಾಗಿಯೇ ಹೇಳಿಬಿಟ್ಟರೆ 
ಆಗ ಭೇದವಿಷಯದಲ್ಲಿ ಪ್ರಶ್ನೆ ಯಾಕೆ ಕೂಡುವುದಿಲ್ಲ? ಎಂದು ಕೇಳಿದಾಗ 


೪) "ಏಕಸ್ಮಿನ್‌ ಧರ್ಮಿಣಿ ವಿರುದ್ದಾನೇಕಾಕಾರಕಲ್ಪನಂ ವಿಕಲ್ಬ!' ಎಂದು ಹೇಳಿದರೂ `ಇದಂ 
ರಜತಂ' ಎಂಬ ಭ್ರಮದಲ್ಲಿ ಅತಿವ್ಯಾಪ್ತಿ ಬರುತ್ತದೆ. ಇದಂತ್ವ-ರಜತತ್ವ ಎಂಬ 
ವಿರುದ್ದಧರ್ಮಗಳನ್ನು ಪುರೋವೃತ್ತಿಯಾದ ಒಂದೇ ಧರ್ಮಿಯಲ್ಲಿ ವಿಷಯೀಕರಿಸುವ 
ಜ್ಞಾನವಾದ್ದರಿಂದ ಅತಿವ್ಯಾಪ್ತಿ. ಅದಕ್ಕಾಗಿ ವಿರೋಧದಲ್ಲಿ ಭಾಸಮಾನತ್ತವನ್ನೂ ವಿವಕಿಸುತ್ತೇವೆ. 
ಅಂದರೆ ಧರ್ಮಗಳಲ್ಲಿ ವಿರೋಧ ತೋರುತ್ತಿರಬೇಕು ಎಂದರ್ಥ. ಪ್ರಕೃತ 
ಇದಂತ್ಲ-ರಜತತ್ತಗಳಲ್ಲಿ ವಿರೋಧ ತೋರುತ್ತಿಲವಾದ್ದರಿಂದ ಅತಿವ್ಯಾಪ್ತಿ ಇಲ್ಲ. ಹಾಗಾದರೆ - 

“"ವಕಸ್ಮಿನ್‌ ಧರ್ಮಿಣಿ ಭಾಸಮಾನವಿರೋಧಾನೇಕಾಕಾರವೈಶಿಷ್ಟಾ $ವಗಾಹಿಜ್ಞಾನಂ ಸಂಶಯಃ'' 

(ವಿರುದವಾಗಿ ತೋರುವ ಅನೇಕ ಧರ್ಮಗಳನ್ನು ಒಂದೇ ಧರ್ಮಿಯಲ್ಲಿ ವಿಷಯೀಕರಿಸುವ 
ಜ್ಞಾನವು ಸಂಶಯ) 

ಎಂಬುದಾಗಿ ಸಂಶಯಜ್ಞಾನದ ಪರಿಷೃತಲಕ್ಷಣವಾಗಿದೆ ಎಂದು ಅಭಿಪ್ರಾಯ. 


“ವಿಮತೋ ಭಿನ್ನ' ಎನ್ನುವಲ್ಲಿ ಸಾಧ್ಯಭೇದವಿಷಯದಲ್ಲಿ 


"ಭೇದವಿಷಯದಲ್ಲಿ ಸಂಶಯ ಕೂಡುವುದಿಲ್ಲವಾದ್ದರಿಂದ ಸಂಶಯಜನ್ಯಪ್ರಶ್ನೆ 
ಕೂಡವುದಿಲ್ಲ' ಎಂಬುದಾಗಿ ಪ್ರತ್ಯೇಕವಾಗಿ ಉತ್ತರ ಹೇಳಬೇಕಾಗುತ್ತದೆ. 

ನ ಚ ಭೇದೇ ಪ್ರಶ್ನೋ ಯುಜ್ಯತೇ । (ಮೊದಲನೇ ಉತ್ತರ) 

ಕುತಃ ಪ್ರಶ್ನೋ ನ ಯುಜ್ಯತೇ? ಇತಿ ಚೇತ್‌ 

ನ ಚ ಭೇದೇ ಸಂಶಯೋ ಯುಜ್ಯತೇ । (ಎರಡನೇ ಉತ್ತರ) 


ಹೀಗೆ ಪ್ರತ್ಯೇಕವಾಗಿ ಎರಡು ಉತ್ತರಗಳನ್ನು ಹೇಳಬೇಕಾಗುತ್ತದೆ ಎಂದು 
ಭಾವ. 


ಅದೇ ವಿಕಲ್ಪ ಎಂಬ ಲಾಕ್ಚಣಿಕಶಬ್ದಪ್ರ ಯೋಗ ಮಾಡಿದರೆ '"ನ ಚ ಭೇದೇ 
ವಿಕಲ್ಬೋ ಯುಜ್ಯತೇ'' ಎಂಬ ಒಂದೇ ವಾಕ್ಯದಲ್ಲಿಯೇ 


""ಭೇದವಿಷಯದಲ್ಲಿ ಪ್ರಶ್ನೆ ಕೂಡುವುದಿಲ್ಲ ಯಾಕೆ ? ಪ್ರಶ್ನೆಗೆ ಕಾರಣವಾದ 
ಸಂಶಯ ಕೂಡುವುದಿಲ್ಲವಾದ್ದರಿಂದ'' ಎಂಬುದಾಗಿ ಎರಡು ಉತ್ತರಗಳೂ 
ಸಿಗುತ್ತವೆ. 

ಹೀಗೆ "ಪ್ರಶ್ನೆ ಕೂಡುವುದಿಲ್ಲ ಎನ್ನುವುದಕ್ಕೆ ಸಂಶಯಮೂಲಕತ್ವ ಎಂಬ 
ಹೇತು ಸೂಚಿತವಾಗುವ ಪ್ರಯೋಜನ ಇರುವುದರಿಂದ, ಪ್ರಶ್ನಪದವನ್ನು ಬಿಟ್ಟು 
ವಿಕಲ್ಪಪದವನ್ನು ಪ್ರಯೋಗಿಸಿರುವುದು ಸಮಂಜಸವೇ ಆಗಿದೆ ಎಂದು 
ಅಭಿಪ್ರಾಯ. 


ಅವತಾರಿಕೆ :- 'ಭೇದವಿಷಯದಲ್ಲಿ ಪ್ರಶ್ನೆಯೇ ಕೂಡುವುದಿಲ್ಲ' ಎಂದು 
ಹೇಳಿದರು. ಪ್ರಶ್ನೆ ಏಕೆ ಕೂಡುವುದಿಲ್ಲ ? ಎಂದು ಕೇಳಿದಾಗ, ಪ್ರಶ್ನೆಯು 
ಸಂದೇಹಮೂಲಕವಾಗಿರುತ್ತದೆಯಾದ್ದರಿಂದ ಪ್ರಕೃತ ಭೇದವಿಷಯದಲ್ಲಿ 
ಸಂಶಯ ಕೂಡುವುದಿಲ್ಲವಾದ್ದರಿಂದ ಸಂಶಯಮೂಲಕವಾದ ಪ್ರಶ್ನೆಯೂ 
ಕೂಡುವುದಿಲ್ಲ ಎಂದು ಉತ್ತರ ನೀಡಿದರು. ಇದರ ಮೇಲೆ ಭೇದವಿಷಯದಲ್ಲಿ 


ಸಂಶಯ ಏಕೆ ಕೂಡುವುದಿಲ್ಲ? ಎಂಬ ಪ್ರಶ್ನೆ ಬರುತ್ತದೆ. 
ಹೀಗೆ ಈ ಎಲ್ಲ ವಿಷಯಗಳು ಅಸ್ಫುಟವಾಗಿದ್ದರಿಂದ, ಮುಂದಿನ ವಾಕ್ಯಗಳಲ್ಲಿ 
ಈ ಎಲ್ಲ ವಿಷಯಗಳನ್ನು ಸ್ಫುಟವಾಗಿ (ವಿಸ್ತಾರವಾಗಿ) ನಿರೂಪಿಸುತ್ತಾರೆ - 


ಟೀಕಾ: ಇದಮುಕ್ತಂ ಭವತಿ । ಆಸ್ತಾಮಿದಂ ದೂರೇ ದೂಷಣಾಭಿಧಾನಮ್‌। 
ಪ್ರಶ್ನ ಏವ ತಾವದಯಂ ನ ಯುಜ್ಯತೇ । ಸಂದೇಹಮೂಲತ್ವಾತ್‌ 


ತತ್ನೋದ್ಯೋತ 


ಪ್ರಶಸ್ಕ । ನ ಖಲು ಕಶಿನಿಶ್ಲಿತಂ ಪೃಚ್ಛತಿ | ನಾಪ್ಯತ್ಯಂತಾವಿದಿತಮ್‌ । 
೩ ಚಟ ಲಥ ಕೆಕೆ 

ನ ಚ ವಿಮತೋ ಭಿನ್ನ ಇತ್ಯುಕ್ತೇ ವಿನಾ ಪ್ರಶ್ನೇನಾಪಸಿದ್ಧಾಂತಾ- 
ದ್ಯುದ್ಧಾವನಾವಸರೋಶಸ್ತಿ | 


ಅನುವಾದ :- ಇಲ್ಲಿ ನಿರೂಪಿಸಿರುವ ವಿಷಯಗಳ ಅಭಿಪ್ರಾಯ ಇಷ್ಟು ಃ- 
""ಅನಿರ್ವಚನೀಯಭೇದವನ್ನು ಸಾಧಿಸುತ್ತೀರೋ ? ಪಾರಮಾರ್ಥಿಕಭೇದವನ್ನು 
ಸಾಧಿಸುತ್ತೀರೋ ?'' ಎಂಬುದಾಗಿ ಭೇದವಿಷಯದಲ್ಲಿ ಪ್ರಶ್ನೆಯೇ ಮೊದಲು 
ಕೂಡುವುದಿಲ್ಲ. 


ಪ್ರಶ್ನೆ ಏಕೆ ಕೂಡುವುದಿಲ್ಲ ? ಎಂದರೆ, ಪ್ರಶ್ನೆ ಯಾವಾಗಲೂ 
ಸಂದೇಹಮೂಲಕವಾಗಿರುತ್ತದೆ. (ಮೊದಲು ಸಂದೇಹ ಬಂದು, ಆ ಮೂಲಕ 
ಪ್ರಶ್ನೆ ಬರುವುದಿರುತ್ತದೆ.) ಅದು ಯಾಕೆಂದರೆ - ಸಂದೇಹ ಇಲ್ಲದೇ ಯಾವ 
ವ್ಯಕ್ತಿಯೂ ಪ್ರಶ್ನೆ ಮಾಡುವುದಿಲ್ಲ. ಅಂದರೆ ಯಾವುದೇ ವ್ಯಕ್ತಿ ನಿಶ್ಚಿತವಾದದ್ದರ 
ಬಗ್ಗೆ ಪ್ರಶ್ನೆ ಕೇಳುವುದಿಲ್ಲ. ಮತ್ತು ಏನೂ ಗೊತ್ತಿಲ್ಲದ ವಿಚಾರದಲ್ಲಿಯೂ ಪ್ರಶ್ನೆ 
ಮಾಡುವುದಿಲ್ಲ. ಇದರಿಂದ ತಿಳಿದುಬರುವುದು ಜ್ಞಾನವಿದ್ದು ನಿಶ್ಚಯವಿಲ್ಲದಿದ್ದಾಗ 
ಅರ್ಥಾತ್‌ ಸಂಶಯ ಇದ್ದಾಗ ಮಾತ್ರ ಪ್ರಶ್ನೆ ಕೇಳುತ್ತಾನೆ. ಹೀಗಾಗಿ ಪ್ರಶ್ನೆಯು 
ಸಂಶಯಮೂಲಕವಾಗಿರುತ್ತದೆ. ಪ್ರಕೃತ ಭೇದವಿಷಯದಲ್ಲಿ ಸಂದೇಹ 
ಕೂಡುವುದಿಲ್ಲವಾದ್ದರಿಂದ ಪ್ರಶ್ನೆ ಕೂಡುವುದಿಲ್ಲ. 'ವಿಮತೋ ಭಿನ್ನಃ' ಎಂದು 
ಹೇಳಿದಾಗ ಪ್ರಶ್ನೆಯೇ ಕೂಡದಿದ್ದಮೇಲೆ ಅಪಸಿದ್ದಾಂತಾದಿದೋಷಗಳು ಬರುವ 
ಅವಸರವೇ ಇಲ್ಲ. 


ಅವತಾರಿಕೆ :- 'ಪ್ರಶ್ನೆಯು ಸಂಶಯಮೂಲಕವಾಗಿರುತ್ತದೆ' ಎಂಬುದನ್ನು 
ಇಟ್ಟುಕೊಂಡು ಭೇದವಿಷಯದಲ್ಲಿ ಸಂಶಯ ಕೂಡುವುದಿಲ್ಲವಾದ್ದರಿಂದ 
ಪ್ರಶ್ನೆಯೂ ಕೂಡುವುದಿಲ್ಲ ಎಂದು ಹೇಳುತ್ತಿದ್ದೀರಿ. ಆದರೆ "ಪ್ರಶ್ನೆಯು 
ಸಂಶಯಮೂಲಕವಾಗಿರುತ್ತದೆ' ಎಂದೇ ಹೇಗೆ ಹೇಳುತ್ತೀರಿ ? ಎಂಬುದಾಗಿ 
ಆಕ್ಷೇಪ ಬಂದರೆ, ಸಂಶಯಮೂಲಕವಾಗಿಯೇ ಪ್ರಶ್ನೆ ಉದ್ಭವಿಸುತ್ತದೆ 
ಎಂಬುದನ್ನು ವಿಸ್ತಾರವಾಗಿ ನಿರೂಪಿಸುತ್ತಾರೆ - 


ಪ್ರಶ್ನೆಯು ಸಂಶಯಮೂಲಕವಾಗಿರುತ್ತದೆ ಎಂದು ಸಮರ್ಥನೆ 


ಟೀಕಾ ನನು ವಿನಾಠಪಿ ಸಂದೇಹಾತ್‌ ಪ್ರಶ್ನೋ ಭವತಿ । ಯಥಾ ದೇವದತ್ತ 
ಕಿಯಂತಸ್ತನಯಾಸ್ತವೇತಿ | ಮೈವಮ್‌ । ತತ್ರಾಪಿ ಪುತ್ರತ್ವ- 


ಪ್ರಶ್ನೆಯು ಸಂಶಯಮೂಲಕವಾಗಿರುತ್ತದೆ ಎಂದು ಸಮರ್ಥನೆ 


ಸ 


ಸಾಮಾನ್ಯಸ್ಯ ಸಂಖ್ಯಾವಿಶೇಷಸಮಾನಾಧಿಕರಣತಯಾ ಅನು- 
ಭೂತತ್ವೇನ ತತ್ವತಿಭಾಸೇ ಸತಿ ಸಂಸ್ಕಾರೋದ್ಬೋಧಾತ್‌ ಸಂಖ್ಯಾ- 
ವಿಶೇಷಸ್ಥೃತೌ ತತ್ರಾನ್ಯತಮಜಿಜ್ಞಾಸಾಯಾಂ ನಿಶ್ಚಾಯಕ- 
ಪ್ರಮಾಣಾಭಾವೇನ ಸಂಶಯೋದಯಸ್ಯ ನ್ಯಾಯಪ್ರಾಪ್ಪತ್ತೇನ 
ತನ್ಮೂಲತ್ವಾತ್‌ | 


ಕೇವಲಂ ಸಂಖ್ಯಾಪ್ರಭೇದಾನಾಂ ಬಾಹುಲ್ಯಾದ್ಗೌರವಭಯೇನ 
ಏಕೋ ದ್ವೌ ವೇತ್ಯಾದಿವಿಶೇಷನಿರ್ದೇಶೇನ ವಿನಾ ಕಿಯಂತ ಇತಿ 
ಸಾಮಾನ್ಯೇನ ಪ್ರಶ್ನ: ಕ್ರಿಯತೇ । 


ಅನುವಾದ :- 'ಸಂಶಯಮೂಲಕವಾಗಿಯೇ ಪ್ರಶ್ನೆ ಉದ್ಭವಿಸುತ್ತದೆ' ಎಂದು 
ಹೇಳುವುದು ಸರಿಯಲ್ಲ. ಕಾರಣ- ಸಂದೇಹ ಇಲ್ಲದೆಯೇ ಪ್ರಶ್ನೆ ಉದ್ಭವಿಸುವುದು 
ಕಂಡಿದೆ. ಉದಾ- ಬಹಳ ದಿನಗಳ ಅನಂತರ ದೇವದತ್ತನನ್ನು ಭೇಟಿಯಾದ 
ವ್ಯಕ್ತಿ ದೇವದತ್ತನನ್ನು ಕುರಿತು ಹೇ ದೇವದತ್ತ ! ನಿನಗೆ ಎಷ್ಟು ಜನ ಮಕ್ಕಳು ? 
ಎಂದು ಕೇಳುತ್ತಾನೆ. ಇಲ್ಲಿ ಪ್ರಶ್ನೆ ಮಾಡುವ ಮುಂಚೆ ದೇವದತ್ತನಿಗೆ ಇಷ್ಟು 
ಮಕ್ಕಳೋ ? ಅಷ್ಟು ಮಕ್ಕಳೋ 9 ಎಂಬುದಾಗಿ ಸಂಶಯ ಏನೂ ಇರುವುದಿಲ್ಲ. 
ಸಹಜವಾಗಿಯೇ ಎಷ್ಟುಜನ ಮಕ್ಕಳು ? ಎಂದು ಕೇಳಿದ್ದಾನೆ. ಅಂದಮೇಲೆ 
ಸಂಶಯ ಇಲ್ಲದೆಯೂ ಪ್ರಶ್ನೆ ಮಾಡುವುದು ಕಂಡಿದೆಯಾದ್ದರಿಂದ 
"ಸಂಶಯಮೂಲಕವಾಗಿಯೇ ಪ್ರಶ್ನೆ ಉದ್ಭವಿಸುತ್ತದೆ' ಎಂದು ಹೇಳುವುದು 
ಸರಿಯಲ್ಲ. 


ಈ ರೀತಿಯಾಗಿ ಶಂಕೆ ಬಂದರೆ, ಅದು ಸರಿಯಲ್ಲ. ಕಾರಣ- ಅಲ್ಲಿಯೂ 
ಸಹ ಸಂಶಯಮೂಲಕವಾಗಿಯೇ ಪ್ರಶ್ನೆ ಮಾಡಿರುವುದು. 


ಅದು ಹೇಗೆಂದರೆ- ಪುತ್ರತ್ವ ಎಂಬ ಸಾಧಾರಣಧರ್ಮವು ಏಕತ್ವ-ದ್ದಿತ್ವ-ತ್ರಿತ್ತ 
ಮೊದಲಾದ ಸಂಖ್ಯಾವಿಶೇಷಸಮಾನಾಧಿಕರಣವಾಗಿ ಅನುಭೂತವಾಗಿದೆ. 
(ಒಬ್ಬ ಮಗ ಇದ್ದಲ್ಲಿ ಆ ಒಬ್ಬ ಮಗನಲ್ಲಿ ಪುತ್ರತ್ವ ಹಾಗೂ ಏಕತ್ವ ಎರಡೂ ಇದ್ದು 
ಪುತ್ರತ್ವವು ಏಕತ್ವಸಮಾನಾಧಿಕರಣವಾಗಿ, ಇಬ್ಬರು ಮಕ್ಕಳಿದ್ದಲ್ಲಿ ಆ ಮಕ್ಕಳಲ್ಲಿ 
ಪುತ್ರತ್ವ ಹಾಗೂ ದ್ವಿತ್ವ ಎರಡೂ ಇದ್ದು ಪುತ್ರತ್ವವು ದ್ವಿತ್ವಸಮಾನಾಧಿಕರಣವಾಗಿ 
ಹೀಗೆ ಅನುಭೂತವಾಗಿದೆ ಎಂದರ್ಥ.) ಹೀಗಾಗಿ ಇಲ್ಲಿ ಏಕತ್ತ-ದ್ವಿತ್ತ-ತ್ರಿತ್ತ 
ಮೊದಲಾದ ಸಂಖ್ಯಾವಿಶೇಷಗಳೇ ಕೋಟಿಗಳು. ಅಂತಹ ಬಹುಕೋಟ 


ತತ್ತ್ನೋ ೀದ್ಯೊ ತ 


ಸಹಚರಿತವಾಗಿ ಕಂಡಿದೆ ಪುತ್ರತ್ನಸಾಧಾರಣಧರ್ಮ. ಅಂತಹ ಪುತ್ರತ್ವದ 
ಪ್ರತಿಭಾಸವಾದಾಗ, ಸಂಸ್ಕಾರದ ಉದ್ಭೋಧವಾಗಿ, ಕೋಟಗಳಾದ 
ಸಂಖ್ಯಾವಿಶೇಷಗಳ ಸ್ಮರಣೆ ಬಂದು, ಒಂದೋ ಎರಡೋ, ಮೂರೋ 
ಎಂಬುದಾಗಿ ಜಿಜ್ಞಾಸೆ ಬಂದಾಗ, ನಿಶ್ಚಾಯಕವಾದ ಪ್ರಮಾಣ ಯಾವುದೂ 
ಉಪಲಬ್ದವಾಗದ ಕಾರಣ 'ದೇವದತ್ತನಿಗೆ ಒಬ್ಬ ಮಗನೋ 7 ಇಬ್ಬರು 
ಮಕ್ಕಳೋ 7 ಮೂವರೋ' ಎಂಬುದಾಗಿ ಸಂಶಯ ಹುಟ್ಟುವುದು (ಕೋಟಿಗಳು 
ಬಹಳ ಇರುವ ಕಾರಣ "ಕಿಂಸಂಜ್ಞಕೋರಯಂ ವೃಕ್ಚಃ' ಇತ್ಯಾದಿಗಳಂತೆ 
ಅನಿರ್ದಿಷ್ಟಕೋಟಿಕವಾದ ಸಂಶಯ ಹುಟ್ಟುವುದು) ನ್ಯಾಯಪ್ರಾಪ್ತವೇ ಆಗಿದೆ. 
ಈ ವಿಧವಾದ ಸಂಶಯ ಬಂದ ನಂತರ "ಎಷ್ಟು ಜನ ಮಕ್ಕಳು ?' ಎಂಬ ಪ್ರಶ್ನೆ 
ಕೇಳಿರುವುದು. ಆದ್ದರಿಂದ ಅಲ್ಲಿಯೂ ಸಂಶಯಮೂಲಕವಾಗಿಯೇ ಪ್ರಶ್ನೆ 
ಬಂದದ್ದು. 


ಹಾಗಾದರೆ ಇತರ ಸಂಶಯಗಳು ಬರುವ ರೀತಿಯಲ್ಲಿಯೇ ಇಲ್ಲಿಯೂ 
ಸಂಶಯ ಬರುತ್ತದೆ ಎಂದಾದರೆ, ಇತರ ಸಂಶಯಗಳಲ್ಲಿ ಎರಡು 
ಕೋಟಿಗಳಿರುವುದರಿಂದ "ಸ್ಥಾಣುರ್ವಾ ಪುರುಷೋ ವಾ' ಎಂದು ಸಂಶಯ 
ಬರುವಂತೆ, ಇಲ್ಲಿಯೂ ಎರಡು ಕೋಟಿಗಳಿದ್ದು 'ಏಕೋ ವಾ ದ್ವೌವಾ' ಎಂದೇ 
ಸಂಶಯ ಬರಬೇಕು. "ದೇವದತ್ತ ! ಏಕಃ ಪುತ್ರೋ ವಾ ದ್ವೌ ಪುತ್ರೌ ವಾ' 
ಎಂದೇ ಪ್ರಶ್ನೆ ಕೇಳಬೇಕು. ಹಾಗೆ ಕೇಳದೇ "ಕಿಯಂತಃ ತವ ಪುತ್ರಾಃ' ಎಂದೇಕೆ 
ಕೇಳುತ್ತಾರೆ 9 


ನಿಜವೇ. ಇತರ ಸಂಶಯಗಳಲ್ಲಿ ಎರಡು ಕೋಟಿಗಳಿರುತ್ತವೆ ಎನ್ನುವುದು 
ಸತ್ಯವೇ. ಅಂತೆಯೇ ಕೋಟಿಗಳ ಉಲ್ಲೇಖದೊಂದಿಗೆ 'ಸ್ಥಾಣುರ್ವಾ ಪುರುಷೋ 
ವಾ' ಎಂದು ಸಂಶಯ ಬರುವುದು ನಿಜವೇ. ಆದರೆ ಸಂಶಯದಲ್ಲಿ ಎರಡೇ 
ಕೋಟಿಗಳಿರುತ್ತವೆ ಎನ್ನುವುದು ತಪ್ಪು. ಸಂಶಯದಲ್ಲಿ ಬಹಳ ಕೋಟಗಳೂ 
ಇರುತ್ತವೆ. 


ಪ್ರಕೃತದಲ್ಲಿ ಏಕತ್ವ-ದ್ವಿತ್ತ-ತ್ರಿತ್ವ ಇತ್ಯಾದಿ ಸಂಖ್ಯಾಪ್ರಭೇದಗಳು(ಕೋಟಿಗಳು) 
ಬಹಳ ಇರುವ ಕಾರಣ, ಏಕೋ ವಾ? ದ್ವೌವಾ 7 ತ್ರೀಣಿವಾ ? ಚತ್ವಾರಿ 
ವಾ 2 ಇತ್ಯಾದಿಯಾಗಿ ವಿಶೇಷನಿರ್ದೇಶ ಮಾಡುತ್ತಾ ಹೋದರೆ ಗೌರವ 
ಬರುವುದರಿಂದ (ಎಲ್ಲ ಕೋಟಿಗಳನ್ನೂ ಉಲ್ಲೇಖಿಸುತ್ತಾ ಹೋದರೆ 
ಗುರುಭೂತವಾಗುವುದರಿಂದ) ಏಕೋ ವಾ ? ದ್ವೌ ವಾ ? ಇತ್ಯಾದಿಯಾಗಿ 


ಪ್ರಶ್ನೆಯು ಸಂಶಯಮೂಲಕವಾಗಿರುತ್ತದೆ ಎಂದು ಸಮರ್ಥನೆ 


ವಿಶೇಷನಿರ್ದೇಶ ಮಾಡದೇ, "ಕಿಯಂತಃ ?' ಎಂಬುದಾಗಿ ಸಾಮಾಸ್ಯವಾಗಿ 
(ಅಭಿಪ್ರೇತವಾದ ಎಲ್ಲ ಅರ್ಥಗಳನ್ನೂ ಸಂಗ್ರಹಿಸುವ ಸಂಕುಚಿತಶಬ್ದದಿಂದ) 
ಪ್ರಶ್ನೆ ಮಾಡುವುದುಂಟು. ಆದ್ದರಿಂದ ಯಾವ ಅನುಪಪತ್ತಿ ಇಲ್ಲ ಎಂದು 
ಅಭಿಪ್ರಾಯ. 


ಅವತಾರಿಕೆ :- ಸಂಶಯಮೂಲಕವಾಗಿಯೇ ಪ್ರಶ್ನೆ ಬರುತ್ತದೆ ಎಂಬ 
ನಿಯಮಕ್ಕೆ ಮತ್ತೊಂದು ಸ್ಥಲದಲ್ಲಿ ವ್ಯಭಿಚಾರಶಂಕೆ ಬಂದರೆ, ಅದಕ್ಕೂ 
ಸಮಾಧಾನ ಹೇಳುತ್ತಾರೆ - 


ಟೀಕಾ: ಅಥಾತ್ರ ಗಿರಿದರ್ಯಾಂ ಕಿಮಪ್ಯದ್ರಾಕ್ಷಮಿತ್ಯುಕ್ತೇ ಕಿಂಲಕ್ತಣಕಂ 
ತದಿತಿ ಪೃಚ್ಛತಿ 1 ತದಾ ಕಥಂ ಸಂದೇಹಹೇತುಕತ್ವಮ್‌ | 
ವಿಶೇಷಸ್ಮರಣೋಪಾಯಾಭಾವಾದಿತಿ ಚೇನ್ನ ಟ। ತತ್ರಾಪಿ ಮಸ್ತುತ್ತೇನ 
ಲಕ್ಷಣಸದ್ಧಾವಮನುಮಾಯ ತತಸ್ತದ್ಧಿಶೇಷಸ್ಥ ಶೌ ತತ್ಕಿಮನು- 
ಭೂತೇಷ್ಠನ್ನತಮಮನ್ಯದ್ದೆ ದ್ದೇತಿ ಸಂದೇಹಾದೇವ ಪ್ರ ಶ್ನಾತ್‌ | 


ಅಸ್ತು ವಾ ಅನ್ಯತ್ರ ಪ್ರಶ್ನೋ ಯಥಾ ತಥಾ | ಅನೇಕಕೋಟ್ಯವಲಂಬೀ 


ಪ್ರಕೃತಸ್ತಾವತ್‌ ಸಂದೇಹಮೂಲ ಏವಾಂಗೀಕಾರ್ಯಃ | 


ಅನುವಾದ ;- 'ಗುಡ್ಡದ ಗುಹೆಯಲ್ಲಿ ಏನನ್ನೋ ನೋಡಿದೆ ನಾನು' 
ಎಂಬುದಾಗಿ ಹೇಳಿದಾಗ, 'ಕಿಂಲಕ್ಷಣಕಂ ತತ್‌' ಅದು ಎಂತಹ ಲಕ್ಷಣ- 
ವಿಶಿಷ್ಟವಾಗಿತ್ತು? ಎಂದು ಪ್ರಶ್ನಿಸುತ್ತಾರೆ. ಇಲ್ಲಿ ಪ್ರಶ್ನೆಯು ಸಂದೇಹಮೂಲಕ 
ಹೇಗೆ ? ಯಾಕೆಂದರೆ- ಈ ಪ್ರಶ್ನೆಗೆ ಹೇತುವಾದ ಸಂಶಯದಲ್ಲಿ 
ಗಿರಿದರೀವಿವರವರ್ತಿವಸ್ತುವಿನಲ್ಲಿ (ಗುಡ್ಡದ ಗುಹೆಯಲ್ಲಿರುವ ಆ ವಸ್ತುವಿನಲ್ಲಿ) 
ಲಕ್ಷಣವತ್ವಜ್ಞಾನವು ಸಾಧಾರಣಧರ್ಮದರ್ಶನವಾಗಿದೆ. ಲಕ್ಷಣವಿಶೇಷಗಳು 
ಕೋಟಗಳಾಗಿವೆ. ಸಾಮಾನ್ಯವಾಗಿ ಸಾಧಾರಣಧರ್ಮದರ್ಶನವು ಕೋಟಸ್ಥರಣೆಗೆ 
ಉಪಾಯವಾಗಿರುತ್ತದೆಯಾದ್ದರಿಂದ ಪ್ರಕೃತ ಆ ಗಿರಿದರೀವಿವರವರ್ತಿಯಾದ 
ವಸ್ತುವಿನಲ್ಲಿ ಲಕ್ಷಣವತ್ವಜ್ಞಾನವು ಕೋಟಸ್ಥರಣೆಗೆ ಉಪಾಯವಾಗಬೇಕು. ಆದರೆ 
ಆ ಗಿರಿದರೀವಿವರವರ್ತಿಯಾದ ವಸ್ತು ವ್ಯವಹಿತವಾದ್ದರಿಂದ ಲಕ್ಷಣವತ್ತಜ್ಞಾನವೇ 
(ಸಾಧಾರಣಧರ್ಮದರ್ಶನವೇ) ಇಲ್ಲ. ಹೀಗಾಗಿ ಕೋಟಸ್ಥರಣೆಗೆ ಉಪಾಯ- 
ವಾದದ್ದು ಇಲ್ಲವಾದ್ದರಿಂದ (ಸಾಧಾರಣಧರ್ಮದರ್ಶನ ಲಕ್ಷಣವತ್ವಜ್ಞಾನವೇ 
ಇಲ್ಲವಾದ್ದರಿಂದ) ಸಂಶಯ ಹೇಗೆ ಬರಲು ಸಾಧ್ಯ ? 


ತತ್ತೋದ್ಯೋತ 
ಈ ರೀತಿಯಾಗಿ ಶಂಕೆ ಬಂದರೆ, ಅದು ಸರಿಯಲ್ಲ. ಯಾಕೆಂದರೆ ವಸ್ತು 
ವ್ಯ ವಹಿತವಾದ್ದರಿಂದ ಸಾಧಾರಣಧರ್ಮದರ್ಶನ ಲಕ್ಷಣವತ್ವಜ್ಞಾನವು 
ಪ್ರತ್ಯಕ್ಷರೂಪವಾದದ್ದು ಇಲ್ಲದಿದ್ದರೂ ಸಹ ಅನುಮಿತಿರೂಪವಾದದ್ದು ಇದೆ. 
ಅಂದರೆ, ಒಂದು ವಸ್ತು ಎಂದಮೇಲೆ ಅದಕ್ಕೊಂದು ಲಕ್ಷಣ ಅಸಾಧಾರಣ- 
ಧರ್ಮ ಇರಲೇಬೇಕು ಎಂದು ನಿಯಮ. ಹೀಗಾಗಿ- 


ಗಿರಿದರೀವಿವರವರ್ತಿ ವಸ್ತು ಲಕ್ಷಣವಿಶಿಷ್ಟಂ ವಸ್ತುತ್ವಾತ್‌ ಘಟಾದಿವತ್‌ । 


ಗಿರಿದರೀವಿವರವರ್ತಿಯಾದ ಆ ವಸ್ತುವೂ ಒಂದು ವಸ್ತುವಾದ್ದರಿಂದ 
ಅದಕ್ಕೊಂದು ಲಕ್ಷಣ ಇದೆ ಎಂಬುದಾಗಿ ಲಕ್ಷಣವತ್ತವನ್ನು ಅನುಮಾನದಿಂದ 
ಸಾಧಿಸಿ (ನಿಶ್ಚಯಿಸಿಕೊಂಡು), ಸಾಧಾರಣಧರ್ಮದರ್ಶನ ಲಕ್ಷಣವತ್ವಜ್ಞಾನ 
ಆಗಿದ್ದರಿಂದ ಅದರಿಂದ ಕೋಟಸ್ಥರಣೆ ಬಂದು, (ಆ ವಿಧವಾದ ಲಕ್ಷಣ, ಈ 
ವಿಧವಾದ ಲಕ್ಷಣಗಳ ಸರಣೆ ಬಂದು), ಅನ್ಯತರಕೋಟಿನಿಶ್ಚಾಯಕವಾದ 
ಯಾವ ಪ್ರಮಾಣವೂ ಉಪಲಬ್ಧವಾಗದೇ 


ತತ್‌ ಕಿಂ ಅನುಭೂತೇಷು ಅನ್ಯತಮಮ್‌ ? ಅನ್ಯತ್‌ ವಾ? 


ಆ ಗಿರಿದರೀವಿವರವರ್ತಿಯಾದ ವಸ್ತು ಅನುಭೂತಲಕೃಣವಿಶಿಷ್ಟಪದಾರ್ಥ- 
ಗಳಲ್ಲಿ ಒಂದೋ ? ಅಥವಾ ಅನನುಭೂತಲಕ್ಷಣವಿಶಿಷ್ಟವಾದದ್ದೋ 9 
ಎಂಬುದಾಗಿ ಸಂದೇಹ ಬಂದೇ ಆ ಮೂಲಕವಾಗಿ 'ಕಿಂಲಕ್ಷಣಕಂ ತತ್‌' (ಅದು 
ಎಂತಹ ಲಕ್ಷಣವಿಶಿಷ್ಟವಾದದ್ದು?) ಎಂದು ಪ್ರಶ್ನೆ ಮಾಡುವುದು. ಹೊರತು 
ಅಲ್ಲಿಯೂ ಸಂದೇಹವಿಲ್ಲದೇ ಪ್ರಶ್ನೆ ಬಂದದ್ದಲ್ಲ ಎಂದು ಅಭಿಪ್ರಾಯ. 


ಆದರೂ ಎಲ್ಲ ಪ್ರಶ್ನೆಗಳೂ ಸಂಶಯಮೂಲಕವೇ ಆಗಿರುತ್ತವೆ ಎಂಬ 
ನಿಯಮ ಸರಿಯಲ್ಲ. ಯಾಕೆಂದರೆ- ಸರ್ವಜ್ಞನಾದ ಭಗವಂತನು ಮಾಡುವ 
ಪ್ರಶ್ನೆಗಳಲ್ಲಿ ಮೂಲಭೂತವಾಗಿ ಸಂಶಯ ಇರಲು ಸಾಧ್ಯವಿಲ್ಲ. 
(ಸರ್ವಜ್ಞನಾದ್ದರಿಂದ ಸಂಶಯ ಬರಲು ಸಾಧ್ಯವಿಲ್ಲ.) 


ಹಾಗಿದ್ದರೆ ಪ್ರಶ್ನೆಯನ್ನಾದರೂ ಏಕೆ ಕೇಳುತ್ತಾನೆ ಭಗವಂತ 7? ಎಂದರೆ, 


ಜಾನಂತೋಃಖಹಿ ವಿಶೇಷಾರ್ಥಜ್ಞಾನಾಯ ಸ್ಥಾಪನಾಯ ವಾ। 
ಪೃಚ್ಛಂತಿ ಸಾಧವಃ ........ 


ಭೇದವಿಷಯದಲ್ಲಿ ಪಾರಮಾರ್ಥಿಕತ್ಪಾ! ದಿಕೋಟಿಕಸಂಶಯ.. 


ಎಂಬುದಾಗಿ ಹೇಳಿದಂತೆ ಭಕ್ತರ ಪರವಾಗಿ ಪ್ರಶ್ನೆ ಮಾಡುತ್ತಾನೆ. ಅವರ 
ಮೂಲಕ ಜಗತ್ತಿಗೆ ತತ್ತೋಪದೇಶ ಮಾಡಿಸುವುದಕ್ಕೋಸ್ಮರ ಪ್ರಶ್ನೆ ಮಾಡುತ್ತಾನೆ. 
ಆದ್ದರಿಂದ ಪ್ರಶ್ನೆ ಉಪಪನ್ನ. ಆದರೆ ಸರ್ವಜ್ಞನಾದ ಭಗವಂತನ ಪ್ರಶೆಯ 

`ದ ತ pl ಜಾ Dp ೨ 
ಹಿನ್ನೆಲೆಯಲ್ಲಿ ಸಂಶಯ ಇರದ ಕಾರಣ, ಎಲ್ಲ ಪ್ರಶ್ನೆಗಳೂ ಸಂಶಯಮೂಲಕ 
ಬರುತ್ತವೆ ಎನ್ನುವುದು ಸರಿಯಲ್ಲ. 


ಈ ವಿಧವಾಗಿ ಆಕ್ಷೇಪ ಬಂದರೆ, ಅನಾಸ್ಥೆಯಿಂದ ಸಮಾಧಾನ ಹೇಳುತ್ತಾರೆ- 
“ಅಸ್ತು ವಾ'' ಎಂದು. ಬೇರೆ ಸ್ಥಲಗಳಲ್ಲಿ ಪ್ರಶ್ನೆಯು ಸಂಶಯಮೂಲಕವಾಗಿ 
ಇರಲಿ, ಇಲ್ಲದೆಯೂ ಇರಲಿ. ಆದರೆ ಶಿಷ್ಯರೇ ಮೊದಲಾದವರು ಮಾಡುವ 
ಪ್ರಶ್ನೆಯು ಮಾತ್ರ ಸಂದೇಹಮೂಲಕವೇ ಆಗಿರುತ್ತದೆ. ಹೀಗಾಗಿ ಪ್ರಕೃತ 
ಪ್ರತಿವಾದಿಗಳು ಭೇದವಿಷಯದಲ್ಲಿ ಮಾಡುತ್ತಿರುವ ಪ್ರಶ್ನೆಯೂ ಕೂಡ 
ಸಂಶಯಮೂಲಕವೇ ಆಗಿದೆ ಎಂದು ಅಭಿಪ್ರಾಯ. 


ಅವತಾರಿಕೆ :- ಪ್ರಶ್ನೆಯು ಸಂದೇಹಮೂಲಕವಾಗಿರುತ್ತದೆ ಎನ್ನುವುದನ್ನು 
ಈವರೆಗೆ ಸಮರ್ಥಿಸಿ, ಪ್ರಕೃತ ಭೇದವಿಷಯದಲ್ಲಿ ಸಂದೇಹ ಕೂಡದ ಕಾರಣ 
ಪ್ರಶ್ನೆಯು ಕೂಡುವುದಿಲ್ಲ ಎಂದು ಉತ್ತರಿಸಿ, ಭೇದವಿಷಯದಲ್ಲಿ ಸಂದೇಹ 
ಯಾಕೆ ಕೂಡುವುದಿಲ್ಲ ಎನ್ನುವುದನ್ನು ತೋರಿಸಿಕೊಡುತ್ತಾರೆ- 


ಭೇದವಿಷಯದಲ್ಲಿ ಪಾರಮಾರ್ಥಿಕತ್ವಾದಿಕೋಟಿಕಸಂಶಯ 
ಕೂಡುವುದಿಲ್ಲ ಎಂದು ಸಮರ್ಥನೆ 


ಟೀಕಾ: ಅಸ್ತು ಸಂದೇಹಮೂಲತ್ತಂ ಪ್ರಶ್ನಸ್ಯ । ತಥಾಪಿ ಕುತೋ ನ ಯುಜ್ಯತ 
ಇತ್ಯತ್ರಾಪಿ "ನ ಚ ಭೇದೇ ವಿಕಲ್ಬೋ ಯುಜ್ಯತೇ' 
ಇತ್ಯೇವೋತ್ತರಮ್‌ । ಪ್ರಶ್ನೋ ಹಿ ಸಂದೇಹಹೇತುಕ ಇತ್ಯುಕ್ತಮ್‌ | 
ನಚಭೇದೇಭೇದವಿಷಯೇ 'ಕಿಮಯಮನಿರ್ವಚನೀಯೋ5*ಥವಾ 
ಪಾರಮಾರ್ಥಿಕಃ' ಇತ್ಯೇವಂರೂಪೋ ವಿಕಲ್ಪ! ಸಂದೇಹೋ 
ಯುಜ್ಯತೇ । ನ ಚ ಕಾರಣಾಭಾವೇ ಕಾರ್ಯಮುತ್ಪತ್ತುಮರ್ಹತಿ | 
ಅತಿಪ್ರಸಂಗಾತ್‌ | 


ಅಥೈವಂವಿಧೋ ಭೇದೇ ಸಂದೇಹಃ ಕುತೋ ನ ಯುಜ್ಯತ 
ಇತ್ಯತ್ರಾಪಿ "ನ ಚ ಭೇದೇ ವಿಕಲ್ದೋ ಯುಜ್ಯತೇ' 
ಇತ್ಯೇವೋತ್ತರಮ್‌ । ಸಂಶಯೋ ಹಿ ಸ್ಮಾಣುಪುರುಷಾದ್ಯ- 


ತತ್ವೋದ್ಯೋತ 


ನೇಕವಿಶೇಷಸಂಬಂಧಿತಯಾ ಅನುಭೂತೇನೋಧಣ್ಯ್ಣತಾದಿ- 
ಸಾಧಾರಣಧರ್ಮೇಣಾಲಿಂಗಿತಸ್ಯ ಪುರೋವೃತ್ತಿವಸ್ತುನೋತವ- 
ಭಾಸೇ ಸಂಸ್ಥಾರೋದ್ಲೋಧದ್ದಾರೇಣ ಪ್ರಾಗನುಭೂತಸ್ಥಾಣ್ವಾದಿ- 
ವಿಶೇಷವಿಷಯಸ್ಥೃತೌ ಪ್ರಯೋಜನಾನುಸಂಧಾನೇ ವಿಶೇಷ- 
ಜಿಜ್ಞಾಸಾಯಾಂ ಅನ್ಯತರನಿಶ್ಚಾಯಕಪ್ರಮಾಣಮನುಸರತೋಇಪಿ 
ತದಲಾಭೇ ಸತಿ "ಕಿಮಯಂ ಸ್ಥಾಣುಸ್ಸ್ಯಾತ್‌ ಪುರುಷೋವಾ' ಇತಿ 
ಜಾಯತೇ ॥ 


ನ ಚ ಭೇದೇತನಿರ್ವಚನೀಯ:ಃ ಪಾರಮಾರ್ಥಿಕ ಇತಿ ವಿಕಲ್ಪಃ 
ಪ್ರಭೇದೋ ಯುಜ್ಯತೇ 1 ಯೇನ ವಿಮತೋ ಭಿನ್ನ ಇತ್ಯುಕ್ತ್ವಾ 
ಭೇದಪ್ರತೀತಾವನಿರ್ವಚನೀಯಾದಿಸ್ಕೃತಿಃ ಸ್ಯಾತ್‌ | 


ಅನುವಾದ::- ಪ್ರಶ್ನೆಯು ಸಂದೇಹಮೂಲಕವಾಗಿರುತ್ತದೆ ಎಂದು ಹೇಳಿದಿರಿ, 
ಸಮರ್ಥಿಸಿದಿರಿ. ಒಪ್ಪೋಣ. ಸಂದೇಹಮೂಲಕವಾಗಿಯೇ ಪ್ರಶ್ನೆ ಬರುತ್ತದೆ 
ಎಂದು ಆಗಲಿ. ಆದರೂ ಪ್ರಕೃತ ಭೇದವಿಷಯದಲ್ಲಿ ಪ್ರಶ್ನೆ ಏಕೆ ಕೂಡುವುದಿಲ್ಲ? 
ಎಂಬ ಶಂಕೆಗೂ "'ನ ಚ ಭೇದೇ ವಿಕಲ್ಬೋ ಯುಜೃತೇ'' ಎಂಬ ಮಾತೇ 
ಉತ್ತರವಾಗಿದೆ. 


ಪ್ರಶ್ನೆಯು ಸಂದೇಹಮೂಲಕವಾಗಿರುತ್ತದೆ ಎಂದು ಹೇಳಲಾಗಿದೆ. ಭೇದೇ 
ಭೇದವಿಷಯದಲ್ಲಿ ವಿಕಲ್ಪ ""ಅನಿರ್ವಚನೀಯವಾದ ಭೇದವೋ 
ಪಾರಮಾರ್ಥಿಕವಾದ ಭೇದವೋ'' ಎಂದು ಈ ವಿಧವಾದ ಸಂದೇಹವು ನ ಚ 
ಯುಜ್ಯತೇ ಕೂಡುವುದಿಲ್ಲ. ಕಾರಣವಾದ ಸಂದೇಹವುಕೂಡುವುದಿಲ್ಲವಾದ್ದರಿಂದ 
ಕಾರ್ಯವಾದ ಪ್ರಶ್ನೆಯು ಕೂಡುವುದಿಲ್ಲ ಎಂದು ಮೂಲಾರ್ಥ. 


ಕಾರಣವಾದ ಸಂಶಯ ಇಲ್ಲದಿದ್ದರೇನು ? ಕಾರ್ಯವಾದ ಪ್ರಶ್ನೆ ಇರಲಿ 
ಎಂಬುದಾಗಿ ಹೇಳಲು ಬರುವುದಿಲ್ಲ. ಏಕೆಂದರೆ - ಹಾಗೆ ಹೇಳುವುದಾದರೆ 
ಎಲ್ಲಕಡೆಯೂ ಕಾರಣ ಇಲ್ಲದೆಯೇ ಕಾರಣ ಹುಟ್ಟಲಿ ಎಂಬ ಅತಿಪ್ರಸಂಗ 
ಬರಬೇಕಾಗುತ್ತದೆ. ಆದ್ದರಿಂದ ಭೇದವಿಷಯದಲ್ಲಿ "ಅನಿರ್ವಚನೀಯವಾದ 
ಭೇದವೋ ? ಪಾರಮಾರ್ಥಿಕವಾದ ಭೇದವೋ ?' ಎಂಬುದಾಗಿ ಸಂದೇಹ 
ಕೂಡದ ಕಾರಣ ಪ್ರಶ್ನೆಯೂ ಕೂಡುವುದಿಲ್ಲ. 


ಭೇದವಿಷಯದಲ್ಲಿ ಪಾರಮಾರ್ಥಿಕತ್ವಾದಿಕೋಟಿಕಸಂಶಯ.. 


ಹೌದು, ಭೇದವಿಷಯದಲ್ಲಿ 'ಅನಿರ್ವಚನೀಯವಾದ ಭೇದವೋ 
ಪಾರಮಾರ್ಥಿಕವಾದ ಭೇದವೋ' ಎಂಬ ಸಂದೇಹ ಏಕೆ ಕೂಡುವುದಿಲ್ಲ? 
ಎಂಬ ಶಂಕೆಗೂ ""ನ ಚ ಭೇದೇ ವಿಕಲ್ಬೋ ಯುಜ್ಯತೇ'' ಎಂಬ ಮಾತೇ 
ಉತ್ತರವಾಗಿದೆ. ಅದು ಹೇಗೆಂದರೆ - 


ಜಗತ್ತಿನಲ್ಲಿ ಯಾವುದೇ ಒಂದು ಸಂದೇಹ ಹೇಗೆ ಬರುತ್ತದೆ ? ಅದನ್ನು ಸ್ವಲ್ಪ 
ಗಮನಿಸಬೇಕು. ಸಂದೇಹ ಹೇಗೆ ಬರುತ್ತದೆ ಎಂದರೆ- ಊರ್ಧತಾ ಎಂಬ 
ಧರ್ಮವು ಸ್ಥಾಣುತ್ತ-ಪುರುಷತ್ತ ಎಂಬ ಕೋಟಿಗಳಿಂದ ಸಹಚರಿತವಾಗಿ 
ಅನುಭೂತವಾಗಿರುತ್ತದೆ. ಸ್ಥಾಣುತ್ವ ಇರುವ ಸ್ಥಾಣುವಿನಲ್ಲಿಯೂ ಊರ್ಧತಾ 
ಕಂಡಿರುತ್ತೇವೆ, ಪುರುಷತ್ವ ಇರುವ ಪುರುಷನಲ್ಲಿಯೂ ಊರ್ಧಕಾವನ್ನು 
ಕಂಡಿರುತ್ತೇವೆ ಎಂದರ್ಥ. ಹೀಗೆ ಸ ಸ್ಥಾಣುತ್ವ- ಪುರುಷತ್ವ ಎಂಬ ಕೋಟಿದ್ದಯ- 
ಸಹಚರಿತವಾದ ಊಧ್ಧತಾ ಎಂಬಸಾಧಾರಣಧರ್ಮವನ್ನುಪುರೋವೃತ್ತಿಯಾದ 
ವಸ್ತುವಿನಲ್ಲಿ ಕಂಡಾಗ, ಸಂಸ್ಕಾರದ ಉದ್ಭೋಥವಾಗಿ, ಹಿಂದೆ ಅನುಭೂತವಾದ 
ಸ್ಥಾಣುತ್ವ-ಪುರುಷತ್ವ ಕೋಟಿಗಳ ಸ್ಮರಣೆ ಉಂಟಾಗಿ, ಪ್ರಯೋಜನಾನು- 
ಸಂಧಾನದಿಂದ ವಿಶೇಷಜಿಜ್ಞಾಸೆ ಉಂಟಾದಾಗ, ಸ್ಥಾಣು-ಪುರುಷ ಎರಡರಲ್ಲಿ 
ಯಾವುದೆಂದು ನಿಶ್ಚಯ ಮಾಡಿಕೊಳ್ಳಲು ನಿಶ್ಚಾಮಕಪ್ರಮಾಣವನ್ನು 
ಹುಡುಕಿದರೂ ಸಹ ಸ್ಥಾಣುತ್ವನಿಶ್ಚಾಯಕವಾದ ವಕ್ರಕೋಟರಾದಿಗಳಾಗಲೀ, 
ಪುರುಷತ್ತನಿಶ್ಚಾಯಕವಾದ ಕರಚರಣಾದಿಗಳಾಗಲೀ ಉಪಲಬ್ಧವಾಗದೇ 


ಕಿಮಯಂ ಸ್ಥಾಣುಃ ಸ್ಯಾ ತ್‌? ಪುರುಷೋವಾ? 


(ಈ ಪುರೋವೃತ್ತಿ ಪದಾರ್ಥ ಸ್ವಾಣುವಾಗಿದೆಯೋ? ಪುರುಷ ಇದ್ದಾನೋ?) 
ಎಂಬುದಾಗಿ ಸಂದೇಹ ಉಂಟಾಗುತ್ತದೆ. 


ಹಾಗಾದರೆ ಇದರಿಂದ ತಿಳಿದುಬರುವುದೇನು? ಸಂದೇಹ ಬರಬೇಕಾದರೆ 
ಕೋಟಿಗಳು ಪ್ರಸಿದ್ಧವಾಗಿರಬೇಕು. ಅಂತಹ ಕೋಟಿದ್ದಯಸಹಚರಿತವಾದ 
ಸಾಧಾರಣಧರ್ಮಜ್ಞಾನ ಸಂದೇಹಕ್ಕೆ ಕಾರಣವಾಗುತ್ತದೆ. 


ಪ್ರಕೃತದಲ್ಲಿ ಭೇದವಿಷಯದಲ್ಲಿ ಅನಿರ್ವಚನೀಯಭೇದ ಪಾರಮಾರ್ಥಿಕ- 
ಭೇದ ಎಂಬುದಾಗಿ ಪ್ರಭೇದವೇ ಇಲ್ಲ. ಹಾಗೆ ಒಂದುವೇಳೆ ಪ್ರಭೇದ 
ಇರುತ್ತಿದ್ದರೆ ಆಗ ಅನಿರ್ವಚನೀಯತ್ವ-ಪಾರಮಾರ್ಥಿಕತ್ವ ಎಂಬ ಎರಡು 
ಕೋಟಿಗಳಿಂದ ಸಹಚರಿತವಾಗುತ್ತಿತ್ತು ಭೇದತ್ವಧರ್ಮ. 'ವಿಮತೋ ಭಿನ್ನ!' 


ತತ್ಪೋದ್ಯೋತ 


ಎಂದು ಹೇಳಿದಾಗ, ಅಂತಹ ಕೋಟಿದ್ವಯಸಹಚರಿತವಾದ ಭೇದತ್ವರೂಪ- 
ಸಾಧಾರಣಧರ್ಮಜ್ಞಾನದಿಂದ ಅನಿರ್ವಚನೀಯತ್ವಾದಿಕೋಟಿಗಳ ಸ್ಮರಣೆ 
ಬರಲು ಸಾಧ್ಯವಿರುತ್ತಿತ್ತು. 


ಆದರೆ ಭೇದವಿಷಯದಲ್ಲಿ ಅನಿರ್ವಚನೀಯಭೇದ ಪಾರಮಾರ್ಥಿಕಭೇದ 
ಎಂಬುದಾಗಿ ಪ್ರಭೇದವೇ ಇಲ್ಲವಾದ್ದರಿಂದ ಅನಿರ್ವಚನೀಯತ್ವಾದಿ ಕೋಟಿಗಳೇ 
ಅಪ್ರಸಿದ್ದವಾದ ಕಾರಣ ಭೇದಪ್ರತೀತಿ ಉಂಟಾದರೂ ಕೋಟಿಸ್ಟರಣೆಯೇ 
ಬರುವುದಿಲ್ಲ. ಕೋಟಸ್ಥರಣೆಯೇ ಆಗದ ಕಾರಣ ""ಅನಿರ್ವಚನೀಯವಾದ 
ಭೇದವೋ? ಪಾರಮಾರ್ಥಿಕವಾದ ಭೇದವೋ?'' ಎಂಬುದಾಗಿ ಸಂದೇಹವೇ 
ಬರುವುದಿಲ್ಲ. ಸಂದೇಹವೇ ಬಾರದ ಕಾರಣ ಪ್ರಶ್ನೆಯೂ ಕೂಡುವುದಿಲ್ಲಎಂದು 
ಅಭಿಪ್ರಾಯ. 


ಅವತಾರಿಕೆ :- ಅನಿರ್ವಚನೀಯತ್ವ ಎಂಬ ಕೋಟಿಯೇ ಅಪ್ರಸಿದ್ದವಾಗಿದೆ 
ಎಂದು ಹೇಳಿದರು. ಅದು ಹೇಗೆ ೧ ಎನ್ನುವುದನ್ನು ತೋರಿಸಿಕೊಡುತ್ತಾರೆ - 


ಅನಿರ್ವಚನೀಯಭೇದವೇ ಅಪ್ರಸಿದ್ಧವಾದ್ದರಿಂದ 
ಅನಿರ್ವಚನೀಯತ್ಸಾದಿಪ್ರಭೇದ ಕೂಡುವುದಿಲ್ಲ ಎಂದು ಸಮರ್ಥನೆ 


ಟೀಕಾ: ಅಥ ಕಥಮನಿರ್ವಚನೀಯತ್ಸಪಾರಮಾರ್ಥಿಕತ್ತಪ್ರಭೇದೋ 
ಭೇದೇನ ಯುಜ್ಯತ ಇತ್ಯತ ಆಹ - 


ಮೂಲ :- ಅನಿರ್ವಚನೀಯಸ್ಯ ಸರ್ವತ್ರಾಪ್ರಸಿದ್ಧತ್ವಾದೇವ । 


ಅನಿರ್ವಚನೀಯಸ್ಯ ಭೇದಸ್ಯೇತಿ ಶೇಷಃ । ಏವಕಾರೋತ- 
ನಿರ್ವಚನೀಯಸ್ಯೇತ್ಯನೇನ ಸಂಬದ್ಧ ತೇ! ಉಪಲಕ್ಟಣಂ ಚೈತತ್‌। 
ಪಾರಮಾರ್ಥಿಕೋತಪಿ ಭೇದೋ ನ ಪರಸ್ಯ ಸಿದ್ಧ ಇತ್ಯಪಿ 
ದ್ರಷ್ಟವ್ಯಮ್‌ । 


ನನು ನಾಯಮಸ್ತಿ ನಿಯಮಃ ಯತ್ನಂದೇಹವಿಷಯಜಾತೀಯಮೇ 
ವಾರೋಪ್ಯಮಾಣಕೋಟಿಸಂಬಂಧಿತಯಾ ಪ್ರತಿಪತ್ತವ್ಯಮಿತಿ । 
ಆರೋಪ್ಯಮಾಣಕೋಟಿಪ್ರತಿಪತ್ತಿಮಾತ್ರೇಣಾಪಿ ಸಂದೇಹ- 
ದರ್ಶನಾದಿತಿ ಚೇತ್‌ ಸತ್ಯಮ್‌ । ತಥಾಪಿ ನಾಯಂ ಸಂದೇಹೋ 
ಯುಜ್ಯತೇ | ಆರೋಪ್ಯಮಾಣಾನಿರ್ವಚನೀಯಸ್ಯ ಕುತ್ರಾಪ್ಯ- 


| ಬಿ, Fl 
ಅನಿರ್ವಚನೀಯಭೇದವೇ ಅಪ್ರಸಿದ್ಧವಾದ್ಧರಿಂದ.. 


ಪ್ರತೀತತ್ವಾತ್‌ 1 ಏತದಪ್ಪ್ಯಕ್ತಂ ಅನಿರ್ವಚನೀಯಸ್ಕ 
ಸರ್ವತ್ರಾಪ್ರಸಿದತಾದೇವೇತಿ । 
ಅ ಆ 


ಅನುವಾದ :- ಭೇದವಿಷಯದಲ್ಲಿ ಅನಿರ್ವಚನೀಯತ್ತ-ಪಾರಮಾರ್ಥಿಕತ್ವ 
ಎಂಬ ಪ್ರಭೇದ ಏಕೆ ಕೂಡುವುದಿಲ್ಲ ? ಎಂಬುದಾಗಿ ಪ್ರಶ್ನೆ ಬಂದರೆ, ಅದಕ್ಕೆ 
ಆಚಾರ್ಯರು ಉತ್ತರಿಸಿದರು - 


ಮೂಲ - ಅನಿರ್ವಚನೀಯಸ್ಯ ಸರ್ವತ್ರಾಪ್ರಸಿದ್ಧತ್ವಾದೇವ | 


ಮೂಲದಲ್ಲಿ ಅನಿರ್ವಚನೀಯಸ್ಯ ಎಂದಿದೆ. ಅದಕ್ಕೆ ಭೇದಸ್ಯ ಎಂಬ 
ಪದವನ್ನು ಶೇಷ ಮಾಡಿಕೊಳ್ಳಬೇಕು. ಮೂಲದಲ್ಲಿರುವ ಏವಕಾರವು 
ಅನಿರ್ವಚನೀಯಸ್ಯ ಎಂಬ ಪದದ ಜೊತೆ ಅನ್ವಯವಾಗುತ್ತದೆ. ಹಾಗಾದರೆ - 
"ಅನಿರ್ವಚನೀಯಸ್ಯ ಭೇದಸ್ಯೆ ವ ಸರ್ವತ್ರ ಅಪ್ರಸಿದ್ಧತ್ವಾತ್‌' ಅನಿರ್ವಚನೀಯ- 
ವಾದ ಭೇದವೇ ಸರ್ವತ್ರ ಅಪ್ರಸಿದ್ದವಾದ್ದರಿಂದ ಎಂದು ಹೇಳಿದಂತಾಯಿತು. 
ಇದು ಉಪಲಕ್ಷಣವಾಗಿದೆ. ಪಾರಮಾರ್ಥಿಕವಾದ ಭೇದವೂ ಸಹ ಪರರಿಗೆ 
ಸಿದ್ಧವಾಗಿಲ್ಲ ಎನ್ನುವುದನ್ನೂ ಉಪಲಕ್ಷಣತಯಾ ಇಟ್ಟುಕೊಳ್ಳಬೇಕು. 

ಹಾಗಾದರೆ ಅನಿರ್ವಚನೀಯವಾದ ಭೇದವೇ ಸರ್ವತ್ರ ಅಪ್ರಸಿದ್ದವಾದ್ದರಿಂದ, 
ಮತ್ತು ಪಾರಮಾರ್ಥಿಕವಾದ ಭೇದವು ಪರರಿಗೆ ಸಿದ್ದವಾಗಿಲ್ಲವಾದ್ಧರಿಂದಲೂ 
ಭೇದವಿಪಯದಲ್ಲಿ ಅನಿರ್ವಚನೀಯತ್ವ-ಪಾರಮಾರ್ಥಿಕತ್ವ ಎಂಬ ಪ್ರಭೇದ 
ಕೂಡುವುದಿಲ್ಲ ಎಂದು ಮೂಲದ ಅರ್ಥವಾಗುತ್ತದೆ. 


ಇಲ್ಲಿ ಈ ವಿಧವಾದ ಶಂಕೆ ಬರುತ್ತದೆ ಃ- 'ಅನಿರ್ವಚನೀಯವಾದ ಭೇದವೇ 
ಅಪ್ರಸಿದ್ದವಾದ್ದರಿಂದ ಸಂಶಯ ಕೂಡುವುದಿಲ್ಲ' ಎಂದು ಹೇಳಿದಿರಿ. ಆದರೆ 


೨ ಎ 


ಅದು ಸರಿಯಲ್ಲ. ಐಏಕೆಂದರೆ- ಸಂದೇಹವಿಷಯಜಾತೀಯವಾದದ್ದೇ 
ಆರೋಪ್ಯ ಮಾಣಕೋಟಿಸಂಬಂಧಿಯಾಗಿ (ತೋರಬೇಕು) ತಿಳಿಯಲಡಬೇಕು 
ಎಂದು ನಿಯಮ ಇಲ್ಲ. ಅಂದರೆ- ಸಂದೇಹಕ್ಕೆ ವಿಷಯವಾದದ್ದು (ಧರ್ಮಿ- 
ಯಾದದ್ದು) ಈಗ ಭೇದ. ತಜ್ಜಾತೀಯವಾದದ್ದು ಎಂದರೆ ಮತ್ತೊಂದು ಭೇದ. 
ಆರೋಪ್ಯಮಾಣವಾದ ಕೋಟಿಗಳು ಅನಿರ್ವಚನೀಯತ್ತ-ಪಾರಮಾರ್ಥಿಕತ್ತ- 
ಗಳು. ತತ್ನಂಬಂಧಿಯಾಗಿ ತೋರುವುದು ಎಂದರೆ, ಅನಿರ್ವಚನೀಯವಾದ 
ಭೇದ ಪಾರಮಾರ್ಥಿಕವಾದ ಭೇದ ಎಂದು ತೋರುವುದು. ಹಾಗಾದರೆ 
ಸಂದೇಹವಿಷಯವಾದ ಭೇದಕ್ಕೆ ಸಜಾತೀಯವಾದ ಮತ್ತೂಂದು ಭೇದವೇ 


ತತ್ತೋದ್ಯೋತ 
ಅನಿರ್ವಚನೀಯವಾದ ಭೇದ-ಪಾರಮಾರ್ಥಿಕವಾದ ಭೇದ ಎಂಬುದಾಗಿ 
(ಅನಿರ್ವಚನೀಯತ್ವ-ಪಾರಮಾರ್ಥಿಕತ್ವ ಕೋಟದ್ವಯಸಂಬಂಧಿಯಾಗಿ) 
ತೋರಬೇಕು ಎಂದು ನಿಯಮವಿಲ್ಲ. ಕಿಂತು ಅನಿರ್ವಚನೀಯತ್ತ-ಪಾರ- 
ಮಾರ್ಥಿಕತ್ವಗಳ ಪ್ರತೀಶಿಮಾತ್ರದಿಂದಲೇ ಭೇದದಲ್ಲಿ ಅನಿರ್ವಚನೀಯತ್ತ- 
ಪಾರಮಾರ್ಥಿಕತ್ವಕೋಟಿಕಸಂದೇಹವು ಕೂಡುತ್ತದೆ. ಹೊರತು ಅನಿರ್ವಚ- 
ನೀಯತ್ಹ-ಪಾರಮಾರ್ಥಿಕತ್ವಗಳು ಭೇದಸಂಬಂಧಿಯಾಗಿಯೇ ಬೇರೆಡೆ 
ತೋರಬೇಕೆಂದು ಅಲ್ಲ. 


ಉದಾಹರಣೆಗೆ - "ಇಂದ್ರಿಯಾಣಿ ಬೌತಿಕಾನಿ ಉತ ಅಭೌತಿಕಾನಿ' ಎಂದು 
ಸಂದೇಹ ಬರುತ್ತದೆ. ಇಲ್ಲಿ ಭೌತಿಕತ್ವ- ಅಭೌತಿಕತ್ವಗಳು ಇಂದ್ರಿಯಸಂಬಂಧಿ 
ಯಾಗಿಯೇ ಬೇರೆಡೆ ತೋರಿವೆಯೇ 7? ಇಂದ್ರಿಯಗಳು ಒಂದು 
ಭೌತಿಕವಾಗಬೇಕು ಇಲ್ಲವೇ ಅಭೌತಿಕವಾಗಬೇಕು. ಹೊರತು ಭೌತಿಕವಾದ 
ಇಂದ್ರಿಯಗಳು ಹಾಗೂ ಅಭೌತಿಕವಾದ ಇಂದ್ರಿಯಗಳು ತೋರಿಲ್ಲ. ಪರಂತು 
ಭೌತಿಕವಾದ ಇತರ ವಸ್ತುಗಳಲ್ಲಿ ಭೌತಿಕತ್ತದ ಪ್ರತೀತಿ, ಅಭೌತಿಕವಾದ ಇತರ 
ವಸ್ತುಗಳಲ್ಲಿ ಅಭೌತಿಕತ್ವದ ಪ್ರತೀತಿ ಉಂಟಾಗಿ, ಭೌತಿಕತ್ವ-ಅಭೌತಿಕತ್ವಗಳನ್ನು 
ಇಂದ್ರಿಯಗಳಲ್ಲಿ ಆರೋಪಿಸಿ ಆ ಭೌತಿಕತ್ವ-ಅಭೌತಿಕತ್ವಗಳ ಪ್ರತೀತಿಮಾತ್ರ- 
ದಿಂದಲೇ 'ಇಂದ್ರಿಯಾಣಿ ಭೌತಿಕಾನಿ ವಾ ಅಭೌತಿಕಾನಿ ವಾ' ಎಂದು ಸಂದೇಹ 
ಬರುತ್ತದೆ. 


ಅದರಂತೆಯೇ ಅನಿರ್ವಚನೀಯಭೇದ-ಪಾರಮಾರ್ಥಿಕಭೇದಗಳೇ 
ಇರಬೇಕಿಲ್ಲ. ಅನಿರ್ವಚನೀಯತ್ತ-ಪಾರಮಾರ್ಥಿಕತ್ವಗಳು ಭೇದಸಂಬಂಧಿ 
. ಯಾಗಿಯೇ ತೋರಬೇಕೆಂದು ನಿಯಮವಿಲ್ಲ. ಕಿಂತು ಅನಿರ್ವಚನೀಯ- 
ಪದಾರ್ಥದಲ್ಲಿ ಅನಿರ್ವಚನೀಯತ್ತದ ಜ್ಞಾನ, ಪಾರಮಾರ್ಥಿಕಪದಾರ್ಥದಲ್ಲಿ 
ಪಾರಮಾರ್ಥಿಕತ್ತದ ಜ್ಞಾನ ಹೀಗೆ ಅನಿರ್ವಚನೀಯತ್ತ-ಪಾರಮಾರ್ಥಿಕತ್ವಗಳ 
ಜ್ಞಾನಮಾತ್ರದಿಂದ (ಅನಿರ್ವಚನೀಯತ್ವ- ಪಾರಮಾರ್ಥಿಕತ್ವಗಳನ್ನು ಭೇದದಲ್ಲಿ 
ಆರೋಪಿಸುವ ಮೂಲಕ) ಅನಿರ್ವಚನೀಯಭೇದವೋ 9? ಪಾರಮಾರ್ಥಿಕ- 
ಭೇದವೋ ? ಎಂಬ ಸಂಶಯ ಬರಬಹುದು ಎನ್ನುವುದು ಶಂಕೆಯ ಆಶಯ. 


ಈ ರೀತಿಯಾಗಿ ಶಂಕೆ ಬಂದರೆ, ನೀವು ಹೇಳುವುದು ಸತ್ಯವೇ ಆಗಿದೆ. 
ಕೋಟಿಗಳ ಜ್ಞಾನಮಾತ್ರದಿಂದ ಸಂದೇಹ ಬರಬಹುದು ಎನ್ನುವುದು ಸರಿಯೇ. 


ಪೂರ್ವೋಕ್ರಸಂಶಯ ಕೂಡುವುದಿಲ್ಲ ಎನ್ನುವುದಕ್ಕೆ ದೃಷ್ಟಾಂತಪ್ರದರ್ಶನ 


ಆದರೂ ಸಹ ಪ್ರಕೃತ ಅನಿರ್ವಚನೀಯಭೇದವೋ? ಪಾರಮಾರ್ಥಿಕಭೇದವೋ? 
ಎಂಬ ಸಂಶಯ (ಬರಲು ಸಾಧ್ಯವಿಲ್ಲ) ಕೂಡುವುದಿಲ್ಲ. 


ಯಾಕೆಂದರೆ ಃ- ಭೌತಿಕತ್ವ- ಅಭೌತಿಕತ್ವಗಳು ಇಂದ್ರಿಯಸಂಬಂಧಿಯಾಗಿಯೇ 
ತೋರದಿದ್ದರೂ ಸಹ ಭೌತಿಕಪದಾರ್ಥಗಳು ಅಭೌತಿಕಪದಾರ್ಥಗಳು ಇರುವ 
ಕಾರಣ ಭೌತಿಕ-ಅಭೌತಿಕ ಪದಾರ್ಥಗಳಲ್ಲಿ ಭೌತಿಕತ್ತ- ಅಭೌತಿಕತ್ವ ಕೋಟಿಗಳ 
ಜ್ಞಾನವಾಗಲು ಸಾಧ್ಯತೆಯಿದೆ. ಹೀಗಾಗಿ ಕೋಟಿಜ್ಞಾನಮಾತ್ರದಿಂದ ಸಂಶಯ 
ಬರಬಹುದಾಗಿದೆ. ಪ್ರಕೃತ ಭೇದವಿಷಯದಲ್ಲಿ ಅನಿರ್ವಚನೀಯಭೇದ- 
ಪಾರಮಾರ್ಥಿಕಭೇದ ಎಂಬುದಾಗಿ ಎರಡು ಭೇದಗಳು ಇಲ್ಲದಿದ್ದರೂ 
ಅನಿರ್ವಚನೀಯಪದಾರ್ಥಗಳು ಪಾರಮಾರ್ಥಿಕಪದಾರ್ಥಗಳು ಇರುತ್ತಿದ್ದರೆ 
ಆಗ ಅನಿರ್ವಚನೀಯ-ಪಾರಮಾರ್ಥಿಕಪದಾರ್ಥಗಳಲ್ಲಿ ಅನಿರ್ವಚನೀಯತ್ತ - 
ಪಾರಮಾರ್ಥಿಕತ್ವ ಕೋಟಿಗಳ ಜ್ಞಾನವಾಗಲು ಸಾಧ್ಯತೆಯಿರುತ್ತಿತ್ತು. 
ಕೋಟಜ್ಞಾನದಿಂದ ಸಂಶಯ ಬರುವ ಸಾಧ್ಯತೆಯೂ ಇರುತ್ತಿತ್ತು. ಆದರೆ 
ಪಾರಮಾರ್ಥಿಕಪದಾರ್ಥದಂತೆ ಅನಿರ್ವಚನೀಯವಾದ ಪದಾರ್ಥ ಎನ್ನುವುದೇ 
ಇಲ್ಲ. ಅನಿರ್ವಚನೀಯಪದಾರ್ಥವೇ ಅಪ್ರಸಿದ್ದವಾದ್ದರಿಂದ ಅನಿರ್ವಚ- 
ನೀಯತ್ಚಕೋಟಿಯ ಜ್ಞಾನವೇ ಆಗಲು ಸಾಧ್ಯವಿಲ್ಲ. ಕೋಟಿಜ್ಞಾನವೇ 
ಆಗುವುದಿಲ್ಲವಾದ್ದರಿಂದ ಸಂಶಯ ಹುಟ್ಟಲು ಸಾಧ್ಯವಿಲ್ಲ ಎಂದು ಅಭಿಪ್ರಾಯ. 


ಪೂರ್ವೋಕ್ರಸಂಶಯ ಕೂಡುವುದಿಲ್ಲ ಎನ್ನುವುದಕ್ಕೆ ದೃಷ್ಟಾಂತಪ್ರದರ್ಶನ 
ಟೀಕಾ: ಅತ್ರ ದೃಷ್ಟಾಂತಮಾಹ - 
ಮೂಲಃ- ಶಶವಿಷಾಣಂ ಗೋವಿಷಾಣಂ ವೋಚ್ಯತ ಇತಿವತ್‌ । 


ಯಥಾ ಕೇನಾಪಿ "ತತ್ರ ವಿಷಾಣಮಸ್ತಿ' ಇತ್ಯುಕ್ತೇ ಕಿಂ ಭವತಾ 
ವಿಷಾಣಪದೇನ ಶಶವಿಷಾಣಮುಚ್ಛತೇಕಿಂವಾ ಗೋವಿಷಾಣಮಿತಿ 
ನ ಯುಜ್ಯತೇ ಪ್ರಶ್ನಃ । ಶಶವಿಷಾಣಸೈ ಎವಾಪ್ರಸಿದ್ಧತ್ವೇನ 
ವಿಷಾಣತ್ವಸ್ಯ ತತ್ತಂಬಂಧಿತಯಾ ಅನುಪಲಬ್ಧಸ್ಯ ವಿಷಾಣಪದಾತ್‌ 
ಪ್ರತಿಭಾಸೇ ಸತ್ಯಪಿ ತದನುಸ್ಮರಣಹೇತುತ್ವಾನುಪಪತ್ಯಾ 
ಜಿಜ್ಞಾಸೋದಯಾಭಾವೇನೈವಂವಿಧಸಂಶಯಾಯೋಗಾತ್‌ 1 ತಥಾ 
ಪ್ರಕೃತೇಶಪಿ 


ತತ್ತೋದ್ಯೋತ 


ಅನುವಾದ :- ವಸ್ತು ಅಪ್ರಸಿದ್ದವಾದರೆ ಕೋಟಿಜ್ಞಾನವೇ ಆಗದೇ ಸಂಶಯ 
ಬರಲು ಸಾಧ್ಯವಿಲ್ಲ ಎಂಬ ವಿಷಯದಲ್ಲಿ ದೃಷ್ಟಾಂತವನ್ನು ಹೇಳುತ್ತಾರೆ - 


ಮೂಲ - ಶಶವಿಷಾಣಂ ಗೋವಿಷಾಣಂ ವೋಚ್ಯತ ಇತಿವತ್‌ । 


ಯಾವ ರೀತಿಯಾಗಿ "ಅಲ್ಲಿ ವಿಷಾಣವಿದೆ' ಎಂಬುದಾಗಿ ಯಾರಾದರೂ 
ಹೇಳಿದರೆ "ನೀವು ವಿಷಾಣಪದದಿಂದ ಶಶವಿಷಾಣವನ್ನು ಹೇಳುತ್ತಿದ್ದೀರೋ? 
ಅಥವಾ ಗೋವಿಷಾಣವನ್ನು ಹೇಳುತ್ತಿದ್ದೀರೋ?' ಎಂಬುದಾಗಿ ಪ್ರಶ್ನೆ 
ಮಾಡುವುದಿಲ್ಲ. 


ಯಾಕೆಂದರೆ- ಶಶವಿಷಾಣ ಎನ್ನುವುದೇ ಅಪ್ರಸಿದ್ಧವಾದ್ದರಿಂದ ವಿಷಾಣತ್ವವು 
ಶಶವಿಷಾಣಸಂಬಂಧಿಯಾಗಿ ಅನುಪಲಬ್ದವಾಗಿದೆ. (ಶಶವಿಷಾಣದಲ್ಲಿ ವಿಷಾಣತ್ತವು 
ಉಪಲಬ್ದವಾಗಿಲ್ಲ.) ಹೀಗಾಗಿ ವಿಷಾಣಪದದಿಂದ ವಿಷಾಣತ್ವದ ಪ್ರತಿಭಾಸ 
(ಜ್ಞಾನ) ಆದರೂ ಸಹ ಆ ವಿಷಾಣತ್ಪಪ್ರತಿಭಾಸವು ಶಶವಿಷಾಣದ ಸರಣೆಗೆ 
(ಶಶವಿಷಾಣತ್ವ ಎಂಬ ಕೋಟಿಸ್ಕರಣೆಗೆ) ಹೇತುವಾಗುವದಿಲ್ಲವಾದ್ದರಿಂದ 
"'ವಿಷಾಣ ಎಂದರೆ ಶಶವಿಷಾಣವೋ ಗೋವಿಷಾಣವೋ' ಎಂಬ ಜಿಜ್ಞಾಸೆಯೇ 
ಹುಟ್ಟುವುದಿಲ್ಲವಾದ್ದರಿಂದ ಈ ವಿಧವಾದ ಸಂಶಯ ಬರುವುದಿಲ್ಲ. ಸಂಶಯ 
ಬಾರದ ಕಾರಣ "ನೀವು ವಿಷಾಣಪದದಿಂದ ಶಶವಿಷಾಣವನ್ನು 
ಹೇಳುತ್ತಿದ್ದೀರೋ? ಗೋವಿಷಾಣವನ್ನು ಹೇಳುತ್ತಿದ್ದೀರೋ'' ಎಂಬುದಾಗಿ 
ಪ್ರಶ್ನೆಯನ್ನು ಯಾರೂ ಮಾಡುವುದಿಲ್ಲ. 

ಅದು ಹೇಗೋ ಅದೇ ರೀತಿಯಾಗಿ ಅನಿರ್ವಚನೀಯವಾದ ಪದಾರ್ಥವೇ 
ಅಪ್ಪಸಿದ್ಧವಾದ್ದರಿಂದ, ಭೇದತ್ನವು ಅನಿರ್ವಚನೀಯಸಂಬಂಧಿಯಾಗಿ 
ಅನುಪಲಬ್ದವಾದ ಕಾರಣ (ಅನಿರ್ವಚನೀಯಭೇದದಲ್ಲಿ ಭೇದತ್ತವು ಉಪಲಬ್ಧ- 
ವಾಗದ ಕಾರಣ), ಭೇದಪದದಿಂದ ಭೇದತ್ತದ ಪ್ರತಿಭಾಸವಾದರೂ ಆ 
ಭೇದತ್ತಪ್ರತಿಭಾಸವು ಅನಿರ್ವಚನೀಯಭೇದಸ್ಥರಣೆಗೆ (ಅನಿರ್ವಚನೀಯತ್ವ 
ಎಂಬ ಕೋಟಿಸ್ಥರಣೆಗೆ) ಹೇತುವಾಗುವುದಿಲ್ಲವಾದ್ದರಿಂದ, ಭೇದ ಎಂದರೆ 
ಅನಿರ್ವಚನೀಯಭೇದವೋ ಪಾರಮಾರ್ಥಿಕಬೇದವೋ ಎಂಬ ಜಿಜ್ಞಾಸೆಯೇ 
ಹುಟ್ಟುವುದಿಲ್ಲ. ಈ ವಿಧವಾದ ಸಂಶಯವೂ ಬರುವುದಿಲ್ಲ. ಸಂಶಯವೇ 
ಬಾರದ ಕಾರಣ 


ಅನುಮಾನಮೂಲಕ ಪೂರ್ವೋನ್ಷಪ್ರಶ್ನೆ ಕೂಡುವುದಿಲ್ಲ. 


""ನೀವು ಭೇದಪದದಿಂದ ಅನಿರ್ವಚನೀಯಭೇದವನ್ನು ಸಾಧಿಸುತ್ತೀರೋ? 
ಪಾರಮಾರ್ಥಿಕಭೇದವನ್ನು ಸಾಧಿಸುತ್ತೀರೋ ?'' 


ಎಂಬ ಪ್ರಶ್ನೆಯೂ ಉಪಪನ್ನವಾಗುವುದಿಲ್ಲ ಎಂದು ಬಾವ. 


ಅವತಾರಿಕೆ ಃ- 'ನ ಚ ಭೇದೇ ವಿಕಲ್ಲೋ ಯುಜ್ಯತೇ' 'ಅನಿರ್ವಚನೀಯಸ್ಯ 
ಸರ್ವತ್ರಾ ಪ್ರಸಿದ್ಧತ್ವಾದೇವ' "ಶಶವಿಷಾಣಂ  ಗೋವಿಷಾಣಂ ವೋಚ್ಯತ 
ಇತಿವತ್‌' ಎಂಬ ಮೂರು ವಾಕ್ಯಗಳಿಂದ ಉಪಲಬ್ದವಾದ ಅರ್ಥವನ್ನು 
ಅನುಮಾನಮೂಲಕ ಸಂಗ್ರಹಿಸಿ ಹೇಳುತ್ತಾರೆ - 


ಅನುಮಾನಮೂಲಕ ಪೂರ್ವೋಕ್ತಪ್ರಶ್ನೆ ಕೂಡುವುದಿಲ್ಲಎಂದು ಉಪಪಾದನೆ 


ಟೀಕಾ: ಇದಮುಕ್ತಂ ಭವತಿ | ವಿಮತಃ ಪ್ರಶ್ನೋ ನ ಯುಜ್ಯತೇ 1 
ಅಸಂದಿಗೃವಿಷಯತ್ವಾತ್‌ । ಶಶವಿಷಾಣಂ ಗೋವಿಷಾಣಂ ವೋಚ್ಯತ 
ಇತಿ ಪ್ರಶ್ನವತ್‌ | ವಿಮತಃ ಸಂಶಯೋ ನ ಯುಜ್ಯತೇ । 
ಅನುಷಲಬ್ಧಾರೋಪ್ಯಮಾಣಕೋಟಿತ್ವಾತ್‌ | ಉಕ್ತಸಂಶಯವದಿತಿ। 


ಅನುವಾದ :- ಒಟ್ಟಿನಲ್ಲಿ ಇಷ್ಟು ಅನುಮಾನ ಮಾಡಿದಂತಾಗುತ್ತದೆ - 


೧) ವಿಮತಃ ಪ್ರಶ್ನಃ, ನ ಯುಜ್ಯತೇ, ಅಸಂದಿಗೃವಿಷಯತ್ವಾತ್‌ | 
ಶಶವಿಷಾಣಂ ಗೋವಿಷಾಣಂ ವೋಚ್ಯತೇ ಇತಿ ಪ್ರಶ್ನವತ್‌ ॥ 


ಯಾವುದೇ ಒಂದು ಪ್ರಶ್ನೆ ಸಂದಿಗ್ಗವಿಷಯಕವಾದರೆ ಯುಕ್ಷವಾಗುತ್ತದೆ. 
ಅಸಂದಿಗ್ಗವಿಷಯಕವಾದರೆ ಯುಕ್ತವಾಗುವುದಿಲ್ಲ. ಉದಾ - "ಶಶವಿಷಾಣಂ 
ವಾ ಗೋವಿಷಾಣಂ ವಾ ಉಚ್ಯತೇ' ಎಂಬ ಪ್ರಶ್ನೆ ಯುಕ್ತವಲ್ಲ. 
ಸಂದಿಗ್ಗವಿಷಯಕವಾಗಿಲ್ಲವಾದ್ದರಿಂದ. (ಶಶವಿಷಾಣ ಇಲ್ಲ ಎಂದೇ ನಿಶ್ಚಯ 
ಇರುವುದರಿಂದ, ಈ ಪ್ರಶ್ನೆ ಸಂದಿಗ್ನವಿಷಯಕವಲ್ಲ.) 


ಅದರಂತೆ ವಿಮತವಾದ ಪ್ರಶ್ನೆ (ಅನಿರ್ವಚನೀಯಭೇದ ಸಾಧ್ಯವೋ 
ಪಾರಮಾರ್ಥಿಕಭೇದ ಸಾಧ್ಯವೋ ಎಂಬ ಪ್ರಶ್ನೆ) ಯುಕ್ತವಲ್ಲ. 
ಸಂದಿಗ್ಗವಿಷಯಕವಾಗಿಲ್ಲವಾದ್ದರಿಂದ. (ಅನಿರ್ವಚನೀಯಭೇದ ಇಲ್ಲ ಎಂದೇ 
ನಿಶ್ಚಯ ಇರುವುದರಿಂದ, ಈ ಪ್ರಶ್ನೆ ಸಂದಿಗ್ನವಿಷಯಕವಾಗಿಲ್ಲ.) 


೨) ವಿಮತಃ ಸಂಶಯಃ, ನ ಯುಜ್ಯತೇ, ಅನುಪಲಬ್ಧಾರೋಪ್ಯಮಾಣ- 
ಕೋಟಿತ್ವಾತ್‌ | ಉಕ್ತಸಂಶಯವತ್‌ | 


ತತ್ಪೋದ್ಯೋತ 


ಯಾವುದೇ ಒಂದು ಸಂಶಯ ಕೂಡಬೇಕಾದರೆ ಉಪಲಬ್ದವಾದ ಕೋಟ- 
ಗಳುಳ್ಳದ್ದಾಗಿರಬೇಕು. ಸ್ಥಾಣುತ್ವ- ಪುರುಷತ್ವ ಕೋಟಿಗಳು ಉಪಲಬ್ಧವಾದ್ದರಿಂದ 
'ಸ್ಥಾಣುರ್ವಾ ಪುರುಷೋ ವಾ' ಎಂಬ ಸಂಶಯ ಕೂಡುತ್ತದೆ. ಕೋಟಿ 
ಉಪಲಬ್ಧವಾಗದಿದ್ದರೆ ಸಂಶಯ ಕೂಡುವುದಿಲ್ಲ. ಶಶವಿಷಾಣತ್ವ ಎಂಬ ಕೋಟಿ 
ಉಪಲಬ್ಧವಾಗದ ಕಾರಣ "ಶಶವಿಷಾಣಂ ವಾ ಗೋವಿಷಾಣಂ ವಾ' ಎಂಬ 
ಸಂಶಯ ಕೂಡುವುದಿಲ್ಲ. 


ಅದರಂತೆ ವಿಮತವಾದ ಸಂಶಯ (ಅನಿರ್ವಚನೀಯಭೇದವೋ ಪಾರ- 
ಮಾರ್ಥಿಕಭೇದವೋ ಎಂಬ ಸಂಶಯ) ಯುಕ್ತವಲ್ಲ. ಅನುಪಲಬ್ದ 
ಕೋಟಿಕವಾದ್ದರಿಂದ. (ಅನಿರ್ವಚನೀಯತ್ವ ಎಂಬ ಕೋಟಿ ಉಪಲಬ್ದ- 
ವಾಗಿಲ್ಲವಾದ್ದರಿಂದ.) 


ಅವತಾರಿಕೆ :- 'ವಿಮತಃ ಪ್ರಶ್ನೋ ನ ಯುಜ್ಯತೇ' 'ವಿಮತಃ ಸಂಶಯೋ ನ 
ಯುಜ್ಯತೇ' ಎಂಬ ಹಿಂದಿನ ಅನುಮಾನಗಳಲ್ಲಿ "ನ ಯುಜ್ಯತೇ ಕೂಡುವುದಿಲ್ಲ' 
ಎಂದು ಸಾಧ್ಯ ಮಾಡಲಾಗಿದೆ. ಶಂಕಾಪೂರ್ವಕವಾಗಿ ಆ ಸಾಧ್ಯದ ಪರಿಷ್ಕಾರ 
ಮಾಡಿಕೊಡುತ್ತಾರೆ - 


ಪೂರ್ವೋಕ್ತಾನುಮಾನದಲ್ಲಿ ಸಾಧ್ಯಪರಿಷ್ಠಾರ 


ಟೀಕಾ: ನನು ಪ್ರಶ್ನಃ ಸಂಶಯೋ ವಾನ ಯುಜ್ಯತ ಇತಿ ಕೋತರ್ಥ:1 ಯದಿ 
ನೋತ್ಪನ್ನ ಆತಿ ತದಾ ಪ್ರತ್ಯಕ್ಷಬಾಧಃ I ಅಥೋತ್ಸನ್ನೋತಪಿ 
ಕಾರಣಶೂನ್ಯ ಅತಿ ತದಾಂನುಮಾನಬಾಧ: | ಕಾರ್ಯತ್ವಾದೇವ 
ಕಾರಣಾನುಮಾನಾತ್‌ । ಅಥಾತತ್ನಾರಣೋತ್ಸನ್ನ ಇತಿ ತದಾ 
ವ್ಯಾಘಾತಃ I ತದುತ್ಬಾದಕಸ್ಯೆ ವೆ ತತ್ನಾರಣತ್ತಾತ್‌ | 


ಮೈವಮ್‌ । ಶಶವಿಷಾಣಾದಿಪ್ರಶ್ನಾದ್ಯನುಪಪತ್ತೇರಪ್ಯೇವಂ 
ಪ್ರತ್ಯಾಖ್ಯಾನಪ್ರಸಂಗಾತ್‌ । ಕಾರಣಾದಿವಿಮರ್ಶವತೋ ನ 
ಶಶವಿಷಾಣಾದಿಪ್ರಶ್ನಾದ್ಯುತ್ಪತ್ತುಮರ್ಹತೀತಿ ತತ್ರಾರ್ಥ ಇತಿ 
ಚೇತ್‌ । ತಹ್ಹತ್ರಾಪಿ ಕಾರಣವಿಪರ್ಯಾಸಾದುತ್ತದ್ಯತಾಂ ನಾಮ | 
ನ ಪುನಃ ಪ್ರೇಕ್ಷಾವತಾಮುತ್ತದ್ಯತ ಇತಿ ಪ್ರತಿಜ್ಞಾರ್ಫೋಪಪತ್ತೇಃ । 


ಜ್ಞಾನಜನ್ವೇಷು ಕಾರ್ಯೇಷು ಕಾರಣವಿಪರ್ಯಾಸಾದಪಿ 
ಭಯಾದಾವಿವ ಜನ್ಮೋಪಪತ್ತೇರಿತಿ । 


ಪೂರ್ಮೋಕ್ತಾನುಮಾನದಲ್ಲಿ ಸಾಧ್ಯಪರಿಷ್ಠಾರ 


*ಜ್ರ ಈ 


ಅನುವಾದ :- ಹೌದು, ಪ್ರಶ್ನೆ ಅಥವಾ ಸಂಶಯ ಕೂಡುವುದಿಲ್ಲ ಎಂದರೆ 
ಅರ್ಥವೇನು ? ಒಂದುವೇಳೆ ಹುಟ್ಟುವುದೇ ಇಲ್ಲ ಎನ್ನುವುದಾದರೆ, ಪ್ರಶ್ನೆ- 
೩ 

ಸಂಶಯ ಬಂದಿರುವುದು ಪ್ರತ್ಯಕ್ಷಸಿದ್ದವಾದ್ದರಿಂದ ಪ್ರತ್ಯಕ್ಷಬಾಧ ಬರುತ್ತದೆ. 


ಅಲ್ಲ. ಪ್ರತ್ಯಕ್ಷಸಿದ್ದವಾದ್ಧರಿಂದ ಹುಟ್ಟುವುದಿಲ್ಲ ಎನ್ನುವುದಿಲ್ಲ. ಕಿಂತು 
ಹುಟ್ಟಿದರೂ ಕಾರಣಶೂನ್ಯವಾಗಿದೆ (ಅದಕ್ಕೆ ಯಾವುದೂ ಕಾರಣ ಇಲ್ಲ) ಎಂದು 
ಹೇಳುವುದಾದರೆ ಅನುಮಾನಬಾಧ ಬರುತ್ತದೆ. ಹುಟ್ಟಿದೆ. ಎಂದಮೇಲೆ 
ಅದಕ್ಕೊಂದು ಕಾರಣ ಇರಲೇಬೇಕು ಎಂದು ಅನುಮಾನದಿಂದ ಕಾರಣ 
ಸಿದ್ಧವಾಗುತ್ತದೆಯಾದ್ದರಿಂದ, "ಹುಟ್ಟಿದೆ ಆದರೆ ಕಾರಣಶೂನ್ಯ' ಎಂದರೆ 
ಅನುಮಾನಬಾಧ ಬರುತ್ತದೆ. 


ಹಾಗಲ್ಲ, ಪ್ರತ್ಯಕ್ಷಸಿದ್ದವಾದ್ದರಿಂದ ಹುಟ್ಟಿಲ್ಲ ಎನ್ನಲು ಬರುವುದಿಲ್ಲ. ಹುಟ್ಟಿದೆ 
ಎಂದಮೇಲೆ ಕಾರಣಶೂನ್ಯ ಎನ್ನಲೂ ಬರುವುದಿಲ್ಲ. ಪರಂತು "'ಹುಟ್ಟಿದೆ, 
ಆದರೆ ಅದಕ್ಕೆ ಕಾರಣವಾದದ್ದರಿಂದ ಹುಟ್ಟಿಲ್ಲ. ಯಾವುದು ಕಾರಣ ಅಲ್ಲವೋ 
ಅದರಿಂದ ಹುಟ್ಟಿದೆ'' ಎಂದು ಹೇಳುತ್ತೇವೆ ಎಂದರೆ, ಹಾಗೆ ಹೇಳುವುದಾದರೆ 
ವ್ಯಾಹತಿ ಬರುತ್ತದೆ. ಯಾಕೆಂದರೆ - ಯಾವುದರಿಂದ ಅದು ಹುಟ್ಟಿದೆ ಅದೇ 
ಅದಕ್ಕೆ ಕಾರಣ. ಅದಕ್ಕೆ ಕಾರಣ ಅಲ್ಲ ಎಂದರೆ, ಅದರಿಂದ ಹುಟ್ಟಿಲ್ಲ ಎಂದೇ 
ಅರ್ಥ. ಹೀಗಾಗಿ ಅದರಿಂದ ಹುಟ್ಟಿದೆ ಎಂದು ಹೇಳುವ ಮೂಲಕ ಅದಕ್ಕೆ 
ಕಾರಣತ್ವವನ್ನು ಅಂಗೀಕರಿಸಿ, ಕಾರಣವಲ್ಲದ್ದರಿಂದ ಹುಟ್ಟಿದೆ ಎಂಬುದಾಗಿ 
ಅದಕ್ಕೇ ಕಾರಣತ್ವಾಭಾವವನ್ನು ಹೇಳಿದರೆ ವ್ಯಾಹತಿ ಬರುತ್ತದೆ. ಆದ್ದರಿಂದ 
ಕಾರಣವಲ್ಲದ್ದರಿಂದ ಹುಟ್ಟಿದೆ ಎನ್ನುವುದೂ ಸರಿಯಲ್ಲ. 


ಅಂದಮೇಲೆ ಈ ಯಾವ ಪಕ್ಷಗಳೂ ಸರಿಯಾಗುವುದಿಲ್ಲವಾದ್ದರಿಂದ “ಪ್ರಶ್ನೆ 
ಅಥವಾ ಸಂಶಯ ಕೂಡವುದಿಲ್ಲ'' ಎಂದರೆ ಅರ್ಥವೇನು ೧ 


ಈ ರೀತಿಯಾಗಿ ಶಂಕಿಸಿದರೆ, ಅದು ಸರಿಯಲ್ಲ. ಯಾಕೆಂದರೆ - ಈ 
ಪ್ರಕಾರವಾಗಿ ವಿಕಲ್ಲಗಳನ್ನು ಮಾಡಿ ಅನುಪಪತ್ತಿಗಳನ್ನು ಹೇಳುವುದಾದರೆ 
ಶಶವಿಷಾಣಾದಿವಿಷಯಕ ಪ್ರಶ್ನಾದಿಗಳ ವಿಷಯದಲ್ಲಿಯೂ ಸಹ ಇದೇ 
ವಿಧವಾದ ಅನುಪಪತ್ತಿಗಳನ್ನು ಹೇಳಿ ಇದೇ ರೀತಿಯಾಗಿ ನಿರಾಕರಿಸಬೇಕಾದ 
ಪ್ರಸಂಗ ಬರುತ್ತದೆ. 


ತತ್ತೋದ್ಯೋತ 


ಅದರ ಅಭಿಪ್ರಾಯ :- ಅಲ್ಲಿ ವಿಷಾಣವಿದೆ ಎಂದು ಯಾರಾದರೂ ಹೇಳಿದರೆ 
"ವಿಷಾಣಪದದಿಂದ ಶಶವಿಷಾಣವನ್ನು ಹೇಳುತ್ತೀರೋ ? ಗೋವಿಷಾಣವನ್ನು 
ಹೇಳುತ್ತೀರೋ ?' ಎಂಬುದಾಗಿ ಪ್ರಶ್ನೆ ಕೇಳುತ್ತಾರೆಯೇ ? ಇಲ್ಲ. ಈ ವಿಧವಾದ 
ಪ್ರಶ್ನೆ ಯುಕ್ತವಲ್ಲ ಎನ್ನುವುದನ್ನು ಎಲ್ಲರೂ ಒಪ್ಪಿದ್ದಾರೆ. ಆದರೆ ಈ 
ಶಶವಿಷಾಣಾದಿವಿಷಯಕಶಪ್ರ ಶ್ನಾದಿಗಳ ವಿಷಯದಲ್ಲಿಯೂ ಇದೇ ರೀತಿಯಾದ 
ವಿಕಲ್ಪಗಳನ್ನು ಮಾಡಿ ದೋಷಗಳನ್ನು ಹೇಳಲು ಬಂದೇ ಬರುತ್ತದೆ. ಅಂದರೆ ;- 
ಶಶವಿಷಾಣಾದಿವಿಷಯಕಪ್ರಶ್ನೆ ಕೂಡುವುದಿಲ್ಲ ಎಂದರೆ ಏನರ್ಥ 2 ಹುಟ್ಟುವುದೇ 
ಇಲ್ಲ ಎನ್ನುವುದಾದರೆ ಪ್ರತ್ಯಕ್ಷಬಾಧ, ಕಾರಣಶೂನ್ಯ ಎನ್ನುವುದಾದರೆ 
ಅನುಮಾನಬಾಧ, ಅತತ್ವಾರಣಜನ್ಯ ಎನ್ನುವುದಾದರೆ ವ್ಯಾಹತಿ, ಹೀಗೆ 
ದೋಷಗಳು ಬರುತ್ತವೆ ಎಂಬುದಾಗಿ ಅಲ್ಲಿಯೂ ನಿರಾಕರಿಸಬೇಕಾದ ಪ್ರಸಂಗ 
ಬರುತ್ತದೆ ಎಂದು ಭಾವ. 


ಹಾಗಲ್ಲ, ಕಾರಣಾದಿವಿಮರ್ಶೆ ಮಾಡುವವನಿಗೆ ಶಶವಿಷಾಣಾದಿ- 
ವಿಷಯಕಪ್ರಶ್ನಾದಿಗಳು ಹುಟ್ಟಲು ಸಾಧ್ಯವಾಗುವುದಿಲ್ಲ ಎನ್ನುವುದು ಅಲ್ಲಿಯ 
(ಶಶವಿಷಾಣಾದಿವಿಷಯಕಪ್ರಶ್ನೆ  ಯುಕ್ತವಲ್ಲ ಎನ್ನುವುದರ) ಅರ್ಥ 
ಎನ್ನುವುದಾದರೆ, ಹಾಗಾದರೆ ಇಲ್ಲಿಯೂ ಸಹ ವಿಪರ್ಯಾಸರೂಪವಾದ 
ಕಾರಣದಿಂದ ಅನಿರ್ವಚನೀಯಭೇದವಿಷಯಕ ಸಂಶಯವು ಹುಟ್ಟಲಿ ! 
ಹೊರತು ಪ್ರೇಕ್ಟಾವಂತರಿಗೆ ಹುಟ್ಟುವುದಿಲ್ಲ ಎನ್ನುವುದು "ವಿಮತೋ ಪ್ರಶ್ನಃ 
ಸಂಶಯೋವಾನ ಯುಜ್ಯತೇ' ಎಂಬ ಪ್ರತಿಜ್ಞೆಯ ಅರ್ಥವಾಗಬಹುದು. 


ಅನಿರ್ವಚನೀಯಭ್ರಮದಿಂದ ಸಂಶಯ ಹುಟ್ಟುತ್ತದೆ ಎನ್ನುತ್ತಿದ್ದೀರಿ. ಇದು 
ಹೇಗೆ ಸಾಧ್ಯ ? ಏಕೆಂದರೆ- ಜ್ಞಾನಜನ್ಯವಾದ ಕಾರ್ಯದಲ್ಲಿ ಪ್ರಮಾವೇ 
(ಯಥಾರ್ಥಜ್ಞಾನಮಾತ್ರವೇ) ಜನಕವಾಗುವುದರಿಂದ ಕೋಟಿಭ್ರಮದಿಂದ 
ಸಂಶಯ ಹೇಗೆ ಹುಟ್ಟುತ್ತದೆ? ಎಂಬ ಶಂಕೆ ಬೇಡ. ಕಾರಣ ಜ್ಞಾನಜನ್ಯ ವಾದ 


೧ ವಿಷಾಣ ಇದೆ ಎಂದು ಹೇಳಿದಾಗ, ಶಶವಿಷಾಣ ಇಲ್ಲವೇ ಇಲ್ಲ ಎಂಬ ನಿಶ್ಚಯ ಯಾರಿಗಿದೆ 
ಅವರಿಗೆ "ಶಶವಿಷಾಣ ಇದೆಯೋ ? ಗೋವಿಷಾಣ ಇದೆಯೋ ?' ಎಂಬ ಸಂಶಯ 
ಬರದಿದ್ದರೂ, ಯಾರಿಗೆ ಶಶವಿಷಾಣವು ಸತ್‌ ಪದಾರ್ಥ ಎಂಬ ಭ್ರಮೆ ಇದೆ ಅವರಿಗೆ ವಿಷಾಣ 
ಇದೆ ಎಂದು ಕೇಳಿದಾಕ್ಷಣ "ಶಶವಿಷಾಣ ಇದೆಯೋ ಗೋವಿಷಾಣ ಇದೆಯೋ' ಎಂಬ ಸಂಶಯ 
ಹೇಗೆ ಬರುತ್ತದೆಯೋ, ಅದರಂತೆಯೇ ಅನಿರ್ವಚನೀಯಪದಾರ್ಥ ಇದೆ ಎಂಬ ಭ್ರಮ ಉಳ್ಳ 
ವ್ಯಕ್ತಿಗೆ ಆ ಭ್ರಮರೂಪವಾದ ಕಾರಣದಿಂದ "ಅನಿರ್ವಚನೀಯಭೇದವೋ ಪಾರಮಾರ್ಥಿಕ- 
ಭೇದವೋ' ಎಂಬ ಸಂಶಯ ಹುಟ್ಟಲಿ ಎಂದು ಭಾವ. 


ಅನಿರ್ವಚನೀಯವಸ್ತುವಿಷಯದಲ್ಲಿ ಪ್ರಮಾಣಾಭಾವಸಮರ್ಥನೆ 


ಕಾರ್ಯದಲ್ಲಿ ಪ್ರಮಾಮಾತ್ರವೇ ಜನಕವಾಗುತ್ತದೆ ಎಂದು ನಿಯಮವಿಲ್ಲ. 
ಹಾಗೆ ಹೇಳುವುದಾದರೆ (ಪ್ರಮಾಮಾತ್ರವೇ ಜನಕವಾಗುವುದಾದರೆ) ಸರ್ಪ- 
ಜ್ಞಾನದಿಂದ ಉಂಟಾಗುವ ಭಯಾದಿಗಳು ಸರ್ಪಪ್ರಮಾದಿಂದ ಮಾತ್ರ ಸಾಧ್ಯ 
ಎಂದಾಗುವುದರಿಂದ, ಸರ್ಪಭ್ರಮದಿಂದ ಭಯಾದಿಗಳು ಉಂಟಾಗುವುದು 
ಅನುಭವಸಿದ್ಧವಾದದ್ದೂ ಅನುಪಪನ್ನವಾಗಬೇಕಾಗುತ್ತದೆ. ಆದ್ದರಿಂದ ಜ್ಞಾನ- 
ಜನ್ಯವಾದ ಕಾರ್ಯಗಳಲ್ಲಿ ಭ್ರಮರೂಪಕಾರಣದಿಂದ ಭಯಾದಿಗಳು 
ಹುಟ್ಟುವಂತೆ ಅನಿರ್ವಚನೀಯಭ್ರಮದಿಂದ ಅನಿರ್ವಚನೀಯಭೇದಸಂಶಯ 
ಹುಟ್ಟಬಹುದಾಗಿದೆ ಎಂದು ಅಭಿಪ್ರಾಯ. 


ಅನಿರ್ವಚನೀಯವಸ್ತುವಿಷಯದಲ್ಲಿ ಪ್ರಮಾಣಾಭಾವಸಮರ್ಥನೆ 
ಟೀಕಾಃ ಕಥಮನಿರ್ವಚನೀಯಸ್ಯ ಸರ್ವತ್ರಾಪ್ರಸಿದತ್ರಮಿತ್ಯತ ಆಹ - 
ಅವ [) 
ಮೂಲ:- ನ ಚಾನಿರ್ವಚನೀಯೇ ಕಿಂಚಿನ್ಮಾನಮ್‌ । 
ಚಶಬ್ದೋ ಯಸ್ಮಾದಿತ್ಯರ್ಥೇ I 
ಅನುವಾದ :- ಅನಿರ್ವಚನೀಯವಾದ ಪದಾರ್ಥವೇ ಅಪ್ರಸಿದ್ದವಾದ್ದರಿಂದ 
ಅನಿರ್ವಚನೀಯತ್ನಕೋಟಿಯೇ ಅಸಿದ್ದವಾಗಿದೆ. ಕೋಟಿಜ್ಞಾನವೇ ಆಗುವುದಿಲ್ಲ. 
ಹೀಗಾಗಿ "ಅನಿರ್ವಚನೀಯಭೇದವೋ ಪಾರಮಾರ್ಥಿಕಭೇದವೋ' 
ಎಂಬುದಾಗಿ ಸಂಶಯ ಬರಲು ಸಾಧ್ಯವಿಲ್ಲ ಎಂದು ಹೇಳಿದಿರಿ. ಆದರೆ 
ಅನಿರ್ವಚನೀಯವಾದ ಪದಾರ್ಥವೇ ಸರ್ವತ್ರ ಅಪ್ರಸಿದ್ದ ಏಕೆ ? ಎಂಬುದಾಗಿ 
ಶಂಕೆ ಬಂದರೆ, ಅದಕ್ಕೆ ಆಚಾರ್ಯರು ಹೇಳಿದರು - 
ಮೂಲ- ನ ಚಾನಿರ್ವಚನೀಯೇ ಕಿಂಚನ್ನಾನಮ್‌ । 
ಮೂಲದಲ್ಲಿರುವ 'ಚ'ಶಬ್ದಕ್ಕೆ ಯಸ್ಮಾತ್‌ ಯಾವ ಕಾರಣ ಎಂದು ಅರ್ಥ. 
ಹಾಗಾದರೆ - 


ಮೂಲಾರ್ಥ :- ಚ (ಯಸ್ಮಾತ್‌) ಯಾವ ಕಾರಣ ಅನಿರ್ವಚನೀಯೇ 
ಅನಿರ್ವಚನೀಯ ಪದಾರ್ಥ ಇದೆ ಎಂಬ ವಿಷಯದಲ್ಲಿ ಕಿಂಚಿತ್‌ ಮಾನಂ ನ ಯಾವ 
ಒಂದು ಪ್ರಮಾಣವೂ ಇಲ್ಲವೋ, ಆ ಕಾರಣ ಅನಿರ್ವಚನೀಯವಾದ ಪದಾರ್ಥ 
ಸರ್ವತ್ರ ಅಪ್ರಸಿದ್ಧ ಎಂದು ಮೂಲದ ಅರ್ಥವಾಗುತ್ತದೆ. 


ತತ್ನೋದ್ಯೋತ 


''ಮಾನಾಧೀನಾ ಮೇಯಸಿ ಥ್‌ ಎ ಎಂದು ಹೇಳಿದಂತೆ ಯಾವುದೇ ಒಂದು 


ವಸ್ತು ಸಿದ್ದವಾಗಬೇಕಾದರೆ ಅದರ ವಿಷಯದಲ್ಲಿ ಪ್ರಮಾಣ ಇರಬೇಕು. ಅಂದರೆ 
ಆ ವಸ್ತು ಸಿದ್ಧವಾಗುತ್ತದೆ. ತ ಅನಿರ್ವಚನೀಯವಾದ ಪದಾರ್ಥ 
ಸಿದ್ಧವಾಗಬೇಕಾದರೆ ಅದರ ವಿಷ ಯದಲ್ಲೀಯೂ ಪ್ರಮಾಣ ಇರಬೇಕು. ಆದರೆ 
ಅನಿರ್ವಚನೀಯಪದಾರ್ಥದ ಯದಲ್ಲಿ ಯಾವುದೇ ಪ್ರಮಾಣ 
ಇಲ್ಲವಾದ್ದರಿಂದ ಅನಿರ್ವಚನೀಯವಾದ ಪದಾರ್ಥ ಸರ್ವತ್ರ ಅಪ್ರಸಿದ್ದ ಎಂದು 
ತಾತ್ಪರ್ಯ. 
ಅವತಾರಿಕೆ :- 'ಪ್ರಮಾಣ ಇಲ್ಲವಾದ್ದರಿಂದ ಅನಿರ್ವಚನೀಯವಸ್ತು 


ಅಪ್ರಸಿದ್ದ' ಎಂಬುದಾಗಿ ಹೇಳಿದ್ದರ ಮೇಲೆ ಆಶಂಕಿಸಿಕೊಂಡು ಸಮಾಧಾನ 
ಹೇಳುತ್ತಾರೆ - 


ಟೀಕಾ ನನು ಪ್ರಮಿತಿ: ಪ್ರಮಾಣಮಪೇಕ್ಬತೇ ನ ಪ್ರಸಿದ್ಧಿಮಾತ್ರಮ್‌ 1 ನಚ 

ಸಂಶಯಸ್ಯ ಪ್ರಮಿತಿಸಾಪೇಕ್ಷತಾ 1 ಪ್ರತೀತಿಮಾತ್ರೇಣಾಪಿ 

ಸ್ಮರಣೋಪಪತ್ಯಾ ಸಂಶಯೋಪಪತ್ತೇಃ 1 ಯಥಾ ಖಲು 

ವಿಪ್ರ ಪ್ರಲಂಭಕವಾಕ್ಯಾ ಚ್ಛತವಿಷಾಣಸದ್ಭಾವಂ ಮನ್ಯ ಮಾನಸ್ಯ ವಿಷಾಣ- 

ಮಿತ್ಯು ಕ್ಷೇ ಭವತಿ ಸಂದೇಹ: I ಅತೋತನಿರ್ವಚನೀಯಪ್ರ ಸಿದ್ಧ 6 

ಭಾವೋಪಪಾದನಾಯ ತತ್ಕಾರಣಾಭಾವೇ ವಕ್ತವ್ಯೇ ಕಂ 
ಪ್ರಮಿತಿಕಾರಣಾಭಾವಾಭಿಧಾನಮಿತಿ । 


ಸತ್ಯಮ್‌ | ಪ್ರತೀತಿರೇವ ಸಂದೇಹೋಪಯೋಗಿನೀತಿ ವಸ್ತುಗತಿಃ । 
ತಥಾಪಿ ಪ್ರಮಾಣವಿಷಯತಯೋಪಕ್ಕಿಪ್ರೇ ಭೇದೇತನಿರ್ವಚ- 
ನೀಯೋ ವೇತ್ಯಾದಿಸಂದಿಹಾನೇನ ಪ್ರತಿವಾದಿನಾನತ್ಮನೋರನಿರ್ವಚ- 
ನೀಯಾದಿವಿಷಯಾ ಪ್ರಮಿತಿರೇವ ಸಂದೇಹಕಾರಣತಯಾ 
ವಕ್ತವ್ಯಾ | ತತ್ಪತೀತೇರಪ್ರಮಾತ್ತಾಂಗೀಕಾರೇ ಸ್ವಯಮೇವ 
ವಿಲೀನಂ ಸಂಶಯೇನ । ಅತಃ ಪ್ರಮಾಣಾಭಾವೇನ ಪ್ರಮಾಭಾವೇ 
ಸಾಧಿತೇನಪ್ರಮಾಯಾಶ್ಚ ಸ್ವಯಮೇವಾನಂಗೀಕಾರೇ ಪ್ರತೀತ್ಯ- 
ಭಾವ ಏವ ಸಾಧಿತೋ ಭವತೀತಿ ನ ಕಶ್ಚಿದ್ದೋಷಃ I 


ಅನುವಾದ :- ಹೌದು, ಪ್ರಮಿತಿಯು ಪ್ರಮಾಣವನ್ನು ಅಪೇಕ್ಷಿಸುತ್ತದೆ 
ಹೊರತು ಕೇವಲ ಪ್ರಸಿದ್ದಿಯು ಪ್ರಮಾಣವನ್ನು ಅಪೇಕ್ಷಿಸುವುದಿಲ್ಲ. (ಪ್ರಮಿತಿ 


ಅನಿರ್ವಚನೀಯವಸ್ತುವಿಷಯದಲ್ಲಿ ಪ್ರಮಾಣಾಭಾವಸಮರ್ಥನೆ 


ಯಥಾರ್ಥಜ್ಞಾನ ಬರಬೇಕಾದರೆ ಅದು ಪ್ರಮಾಣದಿಂದಲೇ ಬರಬೇಕಾದ್ದರಿಂದ 
ಪ್ರಮಿತಿಯು ಪ್ರಮಾಣವನ್ನು ಅಪೇಕಿಸುತ್ತದೆ. ಪ್ರಸಿದ್ಧಿ ಬರಬೇಕಾದರೆ 
ಪ್ರಮಾಣವೇ ಬೇಕಿಲ್ಲವಾದ್ದರಿಂದ ಕೇವಲ ಪ್ರಸಿ ದ್ವಿಯು ಪ್ರಮಾಣವನ್ನು 
ಅಪೇಕ್ಷಿಸುವುದಿಲ್ಲ ಎಂದರ್ಥ.) 


ಇನ್ನು ಸಂಶಯ ಬರಬೇಕಾದರೆ ಪ್ರಮಿತಿಯ ಅಗತ್ಯ ಇಲ್ಲ. ಕೇವಲ 
ಪ್ರತೀತಿಯಿಂದಲೂ ಕೋಟಸ್ಥರಣೆ ಉಂಟಾಗಿ ಸಂಶಯ ಬರಬಹುದು. 
ಹೇಗೆಂದರೆ - ಶಶವಿಷಾಣ ಅಸತ್‌ ಆದರೂ ವಿಪ್ರಲಂಭಕನ ಮಾತಿನಿಂದ 
ಗೋವಿಷಾಣಾದಿಗಳಂತೆ ಶಶವಿಷಾಣವೂ ಒಂದು ಸತ್‌ ಪದಾರ್ಥವೇ 
ಎಂಬುದಾಗಿ ತಿಳಿದುಕೊಂಡ ವ್ಯಕ್ತಿಗೆ ವಿಷಾಣಶಬ್ದವನ್ನು ಕೇಳಿದಾಗ 
ಶಶವಿಷಾಣವೋ ಗೋವಿಷಾಣವೋ ಎಂದು ಸಂದೇಹ ಉಂಟಾಗುತ್ತದೆ. (ಇಲ್ಲಿ 
ಶಶವಿಷಾಣದ ಪ್ರಮಿತಿಯಿಂದ ಸಂಶಯ ಉಂಟಾಗಿಲ್ಲ. ಕಿಂತು ಶಶವಿಷಾಣದ 
ಪ್ರತೀತಿಯಿಂದ ಸಂಶಯ ಉಂಟಾಗಿದೆ ಎಂದರ್ಥ.) ಹೀಗಾಗಿ ಸಂಶಯ 
ಬರುವುದಕ್ಕೆ ಪ್ರತೀತಿ ಇದ್ದರೆ ಸಾಕು. 


ಪ್ರಮಾಣ ಪ್ರತೀತಿ (ಪ್ರಸಿದ್ಧಿ) 


\ \ 


ಪ್ರಮಿತಿ ಸಂಶಯ 


ಅಂದಮೇಲೆ ಅನಿರ್ವಚನೀಯವಾದ ಪದಾರ್ಥ ಪ್ರಸಿದ್ಧವಾಗಿ 
ಎಂಬುದಾಗಿ ಪ್ರಸಿದ್ಧ್ಯ ಭಾವವನ್ನು ಉಪಪಾದನೆ ಮಾಡುವುದಕ್ಕಾಗಿ, "ಪ್ರಸಿದ್ಧಿ 
ಕಾರಣವಾದದ್ದು ಇಲ್ಲ ಆದ್ದರಿಂದ ಪ್ರಸಿದ್ದಿ ಇಲ್ಲ'' ಎಂದು ಪ್ರಸಿದ್ದಿ- 
ಕಾರಣಾಭಾವವನ್ನು ಹೇಳಬೇಕಿತ್ತು. ಅದನ್ನು "ಎಟ್ಟು ಪ್ರಮಿತಿಗೆ ಕಾರಣವಾದ 
ಪ್ರಮಾಣ ಇಲ್ಲವಾದ್ದರಿಂದ ಪ್ರಸಿದ್ದಿ ಇಲ್ಲ ಎಂದು ಪ್ರಮಿತಿಕಾರಣಾಭಾವವನ್ನು 
ಹೇಗೆ ಹೇಳಿದರು ಆಚಾರ್ಯರು ? 


ಲ್ಲ 
ಗೆ 


ಈ ರೀತಿಯಾಗಿ ಶಂಕೆ ಬಂದರೆ, ಅದಕ್ಕೆ ಸಮಾಧಾನ ಇಷ್ಟು. 


ಸತ್ಯವೇ ಆಗಿದೆ. ಪ್ರತೀತಿಯೇ ಸಂದೇಹಕ್ಕೆ ಉಪಯೋಗಿಯಾದದ್ದು 
ಎನ್ನುವುದು ವಸ್ತುಸ್ಥಿತಿಯಾಗಿದೆ. (ಪ್ರತೀತಿ ಇದ್ದರೆ ಸಾಕು ಸಂಶಯ ಬರುತ್ತದೆ 
ಎನ್ನುವುದು ಸತ್ಯವೇ ಆಗಿದೆ.) ಆದರೂ ಸಹ ಭೇದವಿಷಯದಲ್ಲಿ ಏನು 
ಪ್ರಮಾಣ ? ಎಂಬುದಾಗಿ ಆಕ್ಷೇಪ ಬಂದಾಗ ಅನುಮಾನವನ್ನು ಪ್ರಮಾಣವಾಗಿ 


ತತ್ತೋದ್ಯೋತ 


ಉದಾಹರಿಸಿದ್ದೇವೆ. ಅಂತಹ ಪ್ರಮಾಣವಿಷಯತ್ತೇನ ಉಪಕ್ಷಿಪ್ತವಾದ ಭೇದ- 
ವಿಷಯದಲ್ಲಿ "ಅನಿರ್ವಚನೀಯಭೇದವೋ? ಪಾರಮಾರ್ಥಿಕಭೇದವೋ?' 
ಎಂಬುದಾಗಿ (ಸಂದೇಷ ಉಳ್ಳವರಾಗಿದ್ದಾರೆ) ಸಂದೇಹವನ್ನುವ್ಯಕ್ತಮಾಡುತ್ತಿ ದ್ದಾರೆ 
ಪ್ರತಿವಾದಿಗಳು. ಇಲ್ಲಿ ಈ ವಿಧವಾದ ಸಂದೇಹ ಬರಲು ಕಾರಣವೇನು ? 
ಎಂದು ಕೇಳಿದರೆ,  ಅನಿರ್ವಚನೀಯಾದಿವಿಷಯಕ ಪ್ರಮಿತಿಯೇ? 
(ಅನಿರ್ವಚನೀಯವಸ್ತು ವಿಷಯಕ ಯಥಾರ್ಥಜ್ಞಾನವೇ) ತಮಗೆ ಸಂದೇಹ 
ಬರಲು ಕಾರಣ ಎಂಬುದಾಗಿ ಪ್ರತಿವಾದಿಗಳು ಹೇಳಬೇಕು. 


ಒಂದುವೇಳೆ ಅನಿರ್ವಚನೀಯಾದಿವಿಷಯಕವಾದ ಆ ಪ್ರತೀತಿಯು 

(ಅಪ್ರಮಾರೂಪವಾಗಿದೆ)  ಅಯಥಾರ್ಥಜ್ಞಾನರೂಪ ಭ್ರಮರೂಪವಾಗಿದೆ 
ಎಂದು ಅಂಗೀಕರಿಸಿದರೆ, ಭ್ರಮದಲ್ಲಿ ವಿಷಯವಾದದ್ದು ಅಸತ್‌ ಆಗುವುದರಿಂದ 
(ಅನಿರ್ವಚನೀಯಮಸ್ವಿ ಎಂಬ ಅವರ ಜ್ಞಾನ ಭ್ರಮ ಎಂದಾದರೆ, 
ಅನಿರ್ವಚನೀಯವಾದ ವಸ್ತು ಇಲ್ಲಎಂದೇ ಆಗುವುದರಿಂದ) ಅನಿರ್ವಚನೀಯ- 
ವಾದ ವಸ್ತುವೇ ಇಲ್ಲ ಎಂದಮೇಲೆ ""ಅನಿರ್ವಚನೀಯಭೇದವೋ? 
ಪಾರಮಾರ್ಥಿಕಭೇದವೋ'' ಎಂಬುದಾಗಿ ಅವರಿಗೆ ಸಂಶಯವೇ ಬರಬಾರ- 
ದಾಗುತ್ತದೆ. 


ಆದ್ದರಿಂದ ಪ್ರತಿವಾದಿಗಳು ತಮಗೆ ಇರುವ ಅನಿರ್ವಚನೀಯವಿಷಯಕ- 
ಪ್ರತೀತಿಯು ಪ್ರಮಾರೂಪವಾಗಿದೆ ಎಂದೇ ಹೇಳಬೇಕು. ಅನಿರ್ವಚನೀಯ- 
ವಿಷಯಕಪ್ರಮಾ ಬರಬೇಕಾದರೆ ಅನಿರ್ವಚನೀಯವಿಷಯದಲ್ಲಿ ಪ್ರಮಾಣ 
ಇರಬೇಕು. ಯಾಕೆ ? ಪ್ರಮಿತಿಯು ಪ್ರಮಾಣವನ್ನು ಅಪೇಕ್ಟಿಸುವುದರಿಂದ. 


ಪ್ರಕೃತದಲ್ಲಿ- "ನ ಚಾನಿರ್ವಚನೀಯೇ ಕಿಂಚಿತ್‌ ಮಾನಮ್‌' ಎಂಬುದಾಗಿ 
ಅನಿರ್ವಚನೀಯವಿಷಯದಲ್ಲಿ ಪ್ರಮಾಣವನ್ನು ನಿರಾಕರಿಸಿದರೆ, ಪ್ರಮಾಣ 
ಇಲ್ಲವಾದ್ದರಿಂದ ಪ್ರಮಾ ಇಲ್ಲ (ಅನಿರ್ವಚನೀಯವಿಷಯಕಪ್ರಮಿತಿ ಇಲ್ಲ) 
ಎಂದು ಸಾಧಿಸಿದಂತಾಗುತ್ತದೆ. 


೧ ಸಂದೇಹ ಬರಲು ಕೋಟಿಜ್ಞಾನ ಕಾರಣ. ಪ್ರಕೃತ ಭೇದವಿಷಯಕಸಂದೇಹದಲ್ಲಿ 
ಅನಿರ್ವಚನೀಯತ್ವಾದಿಗಳು ಕೋಟಿಗಳಾಗಿರುವುದರಿಂದ ಅನಿರ್ವಚನೀಯತ್ನಾದಿ 
ಕೋಟಿಜ್ಞಾನ ಒಪ್ಪಬೇಕು. ಆ ಅನಿರ್ವಚನೀಯತ್ನಾದಿಕೋಟಿಜ್ಞಾನ (ಪ್ರಮಾರೂಪವಾಗಿದೆ) 
ಯಥಾರ್ಥಜ್ಞಾನವಾಗಿದೆ ಎಂದೇ ಹೇಳಬೇಕು ಎಂದರ್ಥ. 


ಅನಿರ್ವಚನೀಯವಸ್ತುವಿಷಯದಲ್ಲಿ ಪ್ರತ್ಯಕ್ಷಪ್ರಮಾಣಶಂಕೆ 


ಫೆ 


ಸಂಶಯಕ್ಕೆ ಕೋಟಿಜ್ಞಾನ ಕಾರಣವಾದ್ದರಿಂದ, ಅನಿರ್ವಚನೀಯತ್ವ 
ಕೋಟಿಜ್ಞಾನ ಆಗಲೇಬೇಕು. ಆ ಕೋಟಜ್ಞಾನವು ಒಂದು ಪ್ರಮಾರೂಪ- 
ವಾಗಬೇಕು, ಅಥವಾ ಅಪ್ರಮಾರೂಪವಾಗಬೇಕು. ಅನಿರ್ವಚನೀಯ- 
ವಿಷಯದಲ್ಲಿ ಪ್ರಮಾಣ ಇಲ್ಲವಾದ್ದರಿಂದ ಅನಿರ್ವಚನೀಯವಿಷಯಕಪ್ರಮಾ 
ಇಲ್ಲ ಎಂದು ನಾವು ಸಾಧಿಸಿದರೆ, ಅನಿರ್ವಚನೀಯವಿಷಯಕ ಅಪ್ರಮಾವನ್ನು 
ಪ್ರತಿವಾದಿಗಳು ಸ್ವಯಂ ತಾವೇ ಒಪ್ಪದ ಕಾರಣ, ಅನಿರ್ವಚನೀಯವಿಷಯಕ- 
ಪ್ರತೀತ್ಯ ಭಾವವನ್ನೇ (ಪ್ರಸಿದ್ಧ್ಯ ಭಾವವನ್ನೇ) ಸಾಧಿಸಿದಂತಾಗುತ್ತದೆ. ಸಂದೇಹ 
ಬರುವುದಕ್ಕೆ ಕೇವಲ ಪ್ರತೀತಿ ಉಪಯುಕ್ತ ಎನ್ನುವುದು ಸತ್ಯವಾದರೂ, ಪ್ರಕೃತ 
ಅನಿರ್ವಚನೀಯವಿಷಯದಲ್ಲಿಪ್ರತೀತಿಯೂಇಲ್ಲವಾದ್ದರಿಂದ ""ಅನಿರ್ವಚನೀಯ 
-ಭೇದವೋ? ಪಾರಮಾರ್ಥಿಕಭೇದವೋ?'' ಎಂಬ ಸಂಶಯ ಕೂಡುವುದಿಲ್ಲ. 
ಆದ್ದರಿಂದ ನ ಚಾನಿರ್ವಚನೀಯೇ ಕಿಂಚಿನ್ನಾನಮ್‌ | ಎಂಬ ವಾಕ್ಯದಿಂದ 
ಪ್ರಮಾಣಾಭಾವವನ್ನು ಹೇಳಿದ್ದರಲ್ಲಿ ಯಾವ ದೋಷವೂ ಇಲ್ಲ ಎಂದು 
ಅಭಿಪ್ರಾಯ. 

ಅವತಾರಿಕೆ ೩ "ಅನಿರ್ವಚನೀಯಪದಾರ್ಥವಿಷಯದಲ್ಲಿ ಯಾವ 


ಪ್ರಮಾಣವೂ ಇಲ್ಲ' ಎಂದು ಆಚಾರ್ಯರು ಹೇಳಿದಾಗ, ಪ್ರತಿವಾದಿಗಳು 
ಅನಿರ್ವಚನೀಯಪದಾರ್ಥವಿಷಯದಲ್ಲಿ ಪ್ರತ್ಯಕಪ್ರಮಾಣವನ್ನು ಶಂಕಿಸುತ್ತಾರೆ- 
ಅನಿರ್ವಚನೀಯವಸ್ತು ವಿಷಯದಲ್ಲಿ ಪ್ರತ್ಯಕ್ಷಪ್ರಮಾಣಶಂಕೆ 

ಟೀಕಾ : ಕಥಮನಿರ್ವಚನೀಯಾರ್ಥೇ ಪ್ರಮಾಣಾಭಾವ: । ಯಾವತಾ 
ಪ್ರತ್ಯಕ್ಷಂ ಶುಕ್ತಿರಜತಾದೇರನಿರ್ವಚನೀಯತಾಮಾವೇದಯದಸ್ತಿ । 
ಬಾಧಕಜ್ಞಾನಸಮನಂತರಂ ಮಿಥ್ಯ ವ ರಜತಂ ಪ್ರತ್ಯಭಾದಿತ್ಯನು- 
ವಾದಾತ್‌ | ಯಾವದುಕ್ತಂ ಭವತ್ಯನಿರ್ವಚನೀಯಮಿತಿ ತಾವಡುಕ್ತಂ 
ಮಿಥ್ಯೇತಿ 1 ನ ಚಾಪ್ರತೀತಮಾಪ್ರೇನಾನೂದ್ಯತೇ 1 ನ ಚ 
ಬಾಧಕಪ್ರತ್ಯಯೋ ಭ್ರಾಂತಿಃ | ನಾಪಿ ಲಿಂಗಾದಿಜನ್ಯ ಇತಿ । 


ಅನುವಾದ ಃ- "ನ ಚಾನಿರ್ವಚನೀಯೇ ಕಿಂಚಿನ್ನಾನಮ್‌' 


"'ಅನಿರ್ವಚನೀಯಪದಾರ್ಥವಿಷಯದಲ್ಲಿ ಯಾವ ಪ್ರಮಾಣವೂ ಇಲ್ಲ'' 
ಎಂದು ಹೇಳುವುದು ಸರಿಯಲ್ಲ. ಅನಿರ್ವಚನೀಯಪದಾರ್ಥವಿಷಯದಲ್ಲಿ 
ಪ್ರಮಾಣ ಇಲ್ಲ ಏಕೆ ? 


ತತ್ನೋದ್ಯೋತ 


ಯಾಕೆಂದರೆ- ಶುಕ್ಕಿರಜತಾದಿಗಳಿಗೆ ಅನಿರ್ವಚನೀಯತ್ವವನ್ನು ತಿಳಿಸುವ 
ಪ್ರತ್ಯಕ್ಷಪ್ರಮಾಣವೇ ಇದೆ. ಹೌದು, "ಇದಂ ನೀಲಂ' ಎಂದು ಪ್ರತ್ಯಕ್ಷೆವಿರುವಂತೆ 
"ಇದಂ ಅನಿರ್ವಚನೀಯಂ' ಎಂದು ಪ್ರತ್ಯಕ್ಷ ಇಲ್ಲವಾದ್ದರಿಂದ ಅನಿರ್ವಚನೀಯ- 
ಪದಾರ್ಥವಿಷಯದಲ್ಲಿ ಪ್ರತ್ಯಕ್ಷವನ್ನು ಹೇಗೆ ಪ್ರಮಾಣವಾಗಿ ಹೇಳುತ್ತೀರಿ? 
ಎಂದು ಶಂಕಿಸಬೇಡಿ. 


ಬಾಧಕಜ್ಞಾನ ಬಂದ ನಂತರ "ಮಿಥ್ಯೆ ಶೈವ ರಜತಂ ಪ್ರತ್ಯಭಾತ್‌' 


(ಮಿಥ್ಯಾಭೂತವಾದ ರಜತವು ತೋರಿತು) ಎಂಬುದಾಗಿ ಅನುವಾದ 
ಮಾಡುವುದರಿಂದ ಶುಕ್ತಿರಜತಭ್ರಮ ಉಳ್ಳ ವ್ಯಕ್ತಿಗೆ ಅಲ್ಲಿ ಉಂಟಾಗುವ "ರಜತಂ 
ಮಿಥ್ಯಾ' ಎಂಬ ಬಾಧಕಜ್ಞಾನವೇ ರಜತವು ಅನಿರ್ವಚನೀಯವಾಗಿದೆ ಎಂಬ 
ವಿಷಯದಲ್ಲಿ ಪ್ರತ್ಯಕ್ಷಪ್ರಮಾಣವಾಗಿದೆ ಎಂದು ತಿಳಿಯುತ್ತದೆ. 

ಹೌದು, "ಮಿಥ್ಯೆ ಆವೆ ರಜತಂ ಪ್ರತ್ಯಭಾತ್‌' ಎಂದು ಅನುವಾದ 
ಮಾಡುವುದರಿಂದ "ರಜತಂ ಮಿಥ್ಯಾ' ಎಂಬ ಪ್ರತ್ಯಕ್ತವು ರಜತವು 
ಮಿಥ್ಯೆಯಾಗಿದೆ ಎಂಬ ವಿಷಯದಲ್ಲಿ ಪ್ರಮಾಣವಾಗಲಿ. ಆದರೆ ರಜತವು 
ಅನಿರ್ವಚನೀಯವಾಗಿದೆ ಎಂಬವಿಷಯದಲ್ಲಿಅದುಹೇಗೆಪ್ರಮಾಣವಾಗುತ್ತದೆ? 
ಎಂಬ ಶಂಕೆ ಬೇಡ. ಏಕೆಂದರೆ - ಮಿಥ್ಯಾ ಎಂದರೆ ಅನಿರ್ವಚನೀಯ ಎಂದೇ 
ಅರ್ಥ, ಹೊರತು ಮಿಥ್ಯಾ-ಅನಿರ್ವಚನೀಯ ಎನ್ನುವುದು ಬೇರೆ ಬೇರೆ 
ಅರ್ಥಗಳಲ್ಲ. ಹೀಗಾಗಿ ಆ ಪ್ರತ್ಯಕ್ಷ ಮಿಥ್ಯಾತ್ವವಿಷಯದಲ್ಲಿ ಪ್ರಮಾಣವಾದರೆ 
ಅನಿರ್ವಚನೀಯತ್ತವಿಷಯದಲ್ಲಿ ಪ್ರಮಾಣವಾದಂತೆಯೇ, 


"ಮಿಥ್ಯೆ ವ ರಜತಂ ಪ್ರತ್ಯಭಾತ್‌' ಎಂದು ಅನುವಾದ ಮಾಡಿದ ಮಾತ್ರಕ್ಕೆ 
ರಜತಮಿಥ್ಯಾತ್ಪಪ್ರತೀತಿ ಇರಬೇಕೆಂದು ನಿಯಮವಿಲ್ಲ. ಏಕೆಂದರೆ - ಘಟಜ್ಞಾನ 
ಇಲ್ಲದೇ ಹೋದರೂ "ಘಟೋಸಸ್ತಿ' ಎಂಬುದಾಗಿ ಬಾಲಕರು ಅನುವಾದ 
ಮಾಡುತ್ತಾರೆ. ಹಾಗೆ ರಜತಮಿಥ್ಯಾತ್ಟಪ್ರತೀತಿ ಇಲ್ಲದೇ ಹೋದರೂ 'ಮಿಥ್ಯೈವ 
ರಜತಂ ಪ್ರತ್ಯಭಾತ್‌' ಎಂದು ಅನುವಾದ ಮಾಡಬಹುದಲ್ಲವೇ ? ಎಂದು 
ಶಂಕೆ ಮಾಡುವುದು ಸರಿಯಲ್ಲ. ಪ್ರತೀತಿ ಇಲ್ಲದೇ ಬಾಲಕರು ಅನುವಾದ 
ಮಾಡಬಹುದಾದರೂ, ಆಪ್ತರು ಹಾಗೆ (ಪ್ರತೀತಿ ಇಲ್ಲದೇ) ಅನುವಾದ 
ಮಾಡಲು ಸಾಧ್ಯವಿಲ್ಲ. ಇದು ಆಪ್ತರ ಅನುವಾದವಾದ್ದರಿಂದ 
ರಜತಮಿಥ್ಯಾತ್ತಪ್ರತೀತಿ ಇರಲೇಬೇಕು. 


ಜೆ 


ಅನಿರ್ವಚನೀಯವಸ್ತುವಿಷಯದಲ್ಲಿ ಪ್ರತ್ಯಕ್ಷಪ್ರಮಾಣನಿರಾಕರಣೆ 


ಹೌದು, ಬಾಧಕಜ್ಞಾನ ಭ್ರಮರೂಪವಾಗಿದೆ ಎಂದಾದರೂ ಸಹ ಅನುವಾದ 
ಕೂಡುತ್ತದೆಯಾದ್ದರಿಂದ, ಅದೇ ಮೂಲವಾಗಿ ಉಳ್ಳ ವ್ಯವಹಾರದಿಂದ 
ಪ್ರತ್ಯಕ್ಷಕಲನೆ ಹೇಗೆ ಮಾಡುತ್ತೀರಿ ? ಎಂಬ ಶಂಕೆ ಸಮಂಜಸವಲ್ಲ. ಕಾರಣ 
"ಅನ್ಯ ಥಾಜ್ಞಾತಸ್ಯ ಸಮ್ಯಗ್‌ ವಿಜ್ಞಾನ'ವೇ ಬಾಧಕಜ್ಞಾನವಾದ್ದರಿಂದ ಬಾಧಕಜ್ಞಾನ 
ಎಂದಿಗೂ ಭ್ರಮವಾಗಲು ಸಾಧ್ಯವಿಲ್ಲ. ಬಾಧಕಜ್ಞಾನ ಎಂದರೆ ಅದು 
ಯಾವಾಗಲೂ ಪ್ರಮಾರೂಪವೇ ಆಗಿರುತ್ತದೆ. ಹಾಗಾಗಿ ಅದರಿಂದ ಪ್ರತ್ಯಕ್ಷಕಲ್ಲನೆ 
ಮಾಡುವುದು ಸಮಂಜಸವೇ ಆಗಿದೆ. 


ಆದರೂ ಸಹ, ಬಾಧಕಜ್ಞಾನ ಪ್ರಮಾ ಎಂದಾದರೂ ಸಹ ಅದು 
ಲಿಂಗಾದಿಜನ್ಯವಾಗಿದೆ ಎಂದು ಅಂಗೀಕರಿಸಿದರೂ ಅನುವಾದವು ಉಪಪನ್ನ- 
ವಾಗುವುದರಿಂದ, ಅದರಿಂದ ಪ್ರತ್ಯಕ್ಷಕಲನೆ ಹೇಗೆ ಮಾಡುತ್ತೀರಿ? ಎಂದು 
ಶಂಕಿಸಲು ಅವಕಾಶವಿಲ್ಲ. ಕಾರಣ- ಲಿಂಗಶಬ್ದಾದಿಗಳ ಅನುಸಂಧಾನ 
ಇಲ್ಲದಿದ್ದರೂ ಸಹ ಹುಟ್ಟುವುದಾದ್ದರಿಂದ, ಇಂದ್ರಿಯ ಅನ್ವಯವ್ಯತಿರೇಕ 
ಅನುವಿಧಾಯಿಯಾದ್ದರಿಂದಲೂ ಸಹ 'ಬಾಧಕಜ್ಞಾನ ಲಿಂಗಾದಿಜನ್ಯವಲ್ಲ. 
ಕಿಂತು ಪ್ರತ್ಯಕ್ತರೂಪವೇ ಆಗಿದೆ' ಎಂದು ತಿಳಿದುಬರುತ್ತದೆ. 


ಅಂದಮೇಲೆ ಬಾಧಕಜ್ಞಾನ ಬಂದ ನಂತರ 'ಮಿಥೈ ವ ರಜತಂ ಪ್ರತ್ಯಭಾತ್‌' 
ಎಂದು ಅನುವಾದ ಮಾಡುವುದರಿಂದ, ಶುಕ್ತಿರಜತಭ್ರಮ ಉಳ್ಳ ವ್ಯಕ್ತಿಗೆ ಅಲ್ಲಿ 
ಉಂಟಾಗುವ "ರಜತಂ ಮಿಥ್ಯಾ' ಎಂಬ ಬಾಧಕಜ್ಞಾನವೇ ರಜತವು 
ಅನಿರ್ವಚನೀಯವಾಗಿದೆ ಎಂಬ ವಿಷಯದಲ್ಲಿ ಪ್ರತ್ಯಕಪ್ರಮಾಣವಾಗಿದೆ. ಹೀಗೆ 
ಅನಿರ್ವಚನೀಯಪದಾರ್ಥವಿಷಯದಲ್ಲಿ ಪ್ರತ್ಯಕ್ಷಪ್ರಮಾಣ ಇರುವುದರಿಂದ 
``ನ ಚಾನಿರ್ವಚನೀಯೇ ಕಿಂಚಿನ್ನಾನಮ್‌'' ಎಂದು ಹೇಗೆ ಹೇಳುತ್ತೀರಿ ? 


ಅವತಾರಿಕೆ :- ಈ ರೀತಿಯಾಗಿ ಪ್ರತಿವಾದಿಗಳು ಅನಿರ್ವಚನೀಯ- 
ಪದಾರ್ಥವಿಷಯದಲ್ಲಿ ಪ್ರತ್ಯಕ್ಷಪ್ರಮಾಣವನ್ನು ಶಂಕಿಸಿದಾಗ ಅದನ್ನು 
ವಿಕಲಪೂರ್ವಕವಾಗಿ ನಿರಾಕರಿಸುತ್ತಾರೆ - 
ಅನಿರ್ವಚನೀಯವಸ್ತು ವಿಷಯದಲ್ಲಿ ಪ್ರತ್ಯಕ್ಷಪ್ರಮಾಣನಿರಾಕರಣೆ 


ಟೀಕಾ: ಅತ್ರೇದಂ ವಕ್ಷವ್ಯಮ್‌ । ಕಿಂ ಮಿಥ್ಯಾಶಬ್ಲೋತನಿರ್ವಚನೀಯಸ್ಯ 
ವಾಚಕ ಇತಿ ಕೃತ್ವಾ ಭ್ರಾಂತ್ಯುತ್ಮಿತಸ್ಯ ತತ್ಪಯೋಗದರ್ಶನಾದ- 
ನಿರ್ವಚನೀಯವಿಷಯಃ ಪ್ರತ್ಯಯೋತನುಮೀಯತೇ (1 


700 ತತ್ತೋದ್ಯೋತ 


ಉತಾವಾಚಕೇನಾಷಿ ತೇನ ಭ್ರಾಂತ್ಯುತ್ನಿತೋತನಿರ್ವಚನೀಯಂ 
ವ್ಯವಹರತೀತಿ ಕೃತ್ವಾ। ಆದ್ಯಂ ನಿರಾಕರೋತಿ- 


ಮೂಲ- ಮಿಥ್ಯಾಶಬ್ದೋತನಿರ್ವಚನೀಯಂ ವದತೀತೃತ್ರ ಚ। 


ನ ಕಿಂಚಿನ್ನಾನಮಿತ್ಯಸ್ಯಾನುಕರ್ಷಣಾರ್ಥಶ್ಚಕಾರಃ | 


ಅನುವಾದ ;- "ರಜತಂ ಮಿಥ್ಯಾ' ಎಂಬ ಬಾಧಕಪ್ರತ್ಯ ಯವೇ ರಜತವು 
ಅನಿರ್ವಚನೀಯವಾಗಿದೆ ಎಂಬ ವಿಷಯದಲ್ಲಿ ಪ್ರತ್ಯಕ್ಷಪ್ರಮಾಣವಾಗಿದೆ 
ಎಂದು ಹೇಳುತ್ತಿದ್ದೀರಿ, ಇಲ್ಲಿ ನಿಮ್ಮ ಅಭಿಪ್ರಾಯವೇನು ? 


ಮಿಥ್ಯಾಶಬ್ದವು ಅನಿರ್ವಚನೀಯವಸ್ತುವಿಗೆ ವಾಚಕವಾಗಿದೆ ಎಂದು 
ಇಟ್ಟುಕೊಂಡು, 


“"ಭ್ರಾಂತ್ಯುತ್ಮಿತ: ಅನಿರ್ವಚನೀಯವಿಷಯಕಪ್ರ ತೃಕ್ಷವಾನ್‌ ತದಾ ತದ್ದಾಚಕಶಬ್ದ- 
ಪ್ರಯೋಕ್ಪತ್ಪಾತ್‌ | ಯಥಾ ಸಂಪ್ರತಿಪನ್ನಃ ।'' 


ಭ್ರಾಂತ್ಯುತ್ಮಿತನಾದ ವ್ಯಕ್ತಿ "ರಜತಂ ಮಿಥ್ಯಾ' ಎಂಬುದಾಗಿ ಮಿಥ್ಯಾಶಬ್ದವನ್ನು 
ಪ್ರಯೋಗ ಮಾಡುವುದರಿಂದ ಭ್ರಾಂತ್ಯುತ್ಮಿಕನಾದ ವ್ಯಕ್ತಿಗೆ ಅನಿರ್ವಚನೀಯ- 
ವಿಷಯಕ ಪ್ರತ್ಯಕ್ಷ ಇದೆ ಎಂದು ಅನುಮಾನದಿಂದ ಸಾಧಿಸುತ್ತೀರೋ 9 


ಅಥವಾ ಮಿಥ್ಯಾಶಬ್ದವು ಅನಿರ್ವಚನೀಯವಸ್ತುವಿಗೆ ವಾಚಕವಾಗದಿದ್ದರೂ 
ಸಹ, ಭ್ರಾಂತ್ಯುತ್ಮಿತನಾದ ವ್ಯಕ್ತಿ ಅನಿರ್ವಚನೀಯವಾಚಕವಲ್ಲದ ಮಿಥ್ಯಾ- 
ಶಬ್ದದಿಂದ ಅನಿರ್ಚವನೀಯವಸ್ತುವನ್ನು ವ್ಯವಹರಿಸುತ್ತಾನೆ ಎಂದು ಇಟ್ಟುಕೊಂಡು, 
` ಮಿಥ್ಯಾಶಬ್ದಪ್ರಯೋಗದಿಂದ ಭ್ರಾಂತ್ಯುತ್ಮಿತನಾದ ವ್ಯಕ್ತಿಗೆ ಅನಿರ್ವಚನೀಯ- 
ವಿಷಯಕಪ್ರತ್ಯಕ್ಷ ಇದೆ ಎಂದು ಅನುಮಾನದಿಂದ ಸಾಧಿಸುತ್ತೀರೋ? 


ಮೊದಲನೇ ಪಕ್ಷವನ್ನು ಆಚಾರ್ಯರು ನಿರಾಕರಿಸುತ್ತಾರೆ - 
ಮೂಲ :- ಮಿಥ್ಯಾಶಬ್ದೋತ3ನಿರ್ವಚನೀಯಂ ವದತೀತ್ಯತ್ರ ಚ । 


ಮೂಲದಲ್ಲಿರುವ ಚಕಾರವು "ನ ಚಾನಿರ್ವಚನೀಯೇ ಕಿಂಚೆನ್ನಾನಮ್‌' 
ಎಂಬ ಹಿಂದಿನ ವಾಕ್ಯದಲ್ಲಿರುವ "ನ ಕಿಂಚಿನ್ನಾನಮ್‌' ಎಂಬುದನ್ನು ಅನುಕರ್ಷಣ 
ಮಾಡುತ್ತಿದೆ. ಹಾಗಾದರೆ - 


ಮಿಥ್ಯಾಶಬ್ದದಿಂದ ಅಸತ್‌ ವಾಚ್ಯವಾಗಿದೆ ಎಂದು ಸಮರ್ಥನೆ 701 


ಮೂಲಾರ್ಥ :- "“ಮಿಥ್ಯಾಶಬ್ಲೋsನಿರ್ವಚನೀಯಂ ವದತೀತ್ಯತ್ರ ಚ ನ 
ಕಿಂಚಿನ್ನಾನಮ್‌'' "ಮಿಥ್ಯಾಶಬ್ದವು ಅನಿರ್ವಚನೀಯವಸ್ತುವಿಗೆ ವಾಚಕವಾಗಿದೆ 
ಎಂಬ ವಿಷಯದಲ್ಲಿಯೂ ಸಹ ಯಾವ ಪ್ರಮಾಣ ಇಲ್ಲ' ಎಂದು ಮೂಲದ 
ಅರ್ಥವಾಗುತ್ತದೆ. 


"ಮಿಥ್ಯಾ ಶಬ್ದವು ಅನಿರ್ವಚನೀಯವಸ್ತುವಿಗೆ ವಾಚಕವಾಗಿದೆ' ಎಂಬ 
ವಿಷಯದಲ್ಲಿಯೂ ಯಾವ ಪ್ರಮಾಣ ಇಲ್ಲವಾದ್ದರಿಂದ ಮಿಥ್ಯಾಶಬ್ದವು 
ಅನಿರ್ವಚನೀಯವಾಚಕವಲ್ಲ. ಆದ್ದರಿಂದ ಮಿಫ್ಯಾಶಬ್ದವು ಅನಿರ್ವಚನೀಯ- 
ವಾಚಕವಾಗಿದೆ ಎಂದು ಇಟ್ಟುಕೊಂಡು, "ಮಿಫ್ಯಾ ಶಬ್ದಪ್ರ ಯೋಗದಿಂದ 
ಭ್ರಾಂತ್ಯುತ್ನಿತನಾದ ವ್ಯಕ್ತಿಗೆ ಅನಿರ್ವಚನೀಯವಿಷಯಕ ಪ್ರತ್ಯಕ್ಷ ಇದೆ' ಎಂದು 
ಅನುಮಾನದಿಂದ ಸಾಧಿಸಲು ಬರುವುದಿಲ್ಲ ಎಂದು ಭಾವ. 


ಅವತಾರಿಕೆ :- "ಮಿಥ್ಯಾಶಬ್ದವು ಅನಿರ್ವಚನೀಯವಾಚಕವಲ್ಲ' ಎಂಬುದಾಗಿ 
ನಾವು ಹೇಳಿದಾಗ, ಇದರಮೇಲೆ ಪ್ರತಿವಾದಿಗಳು ಆಕ್ಷೇಪ ಮಾಡುತ್ತಾರೆ. 
ಪ್ರತಿವಾದಿಗಳ ಆಕ್ಷೇಪಕ್ಕೆ ಟೀಕಾಕೃತ್ಟಾದರು ಸಮರ್ಪಕವಾಗಿ ಉತ್ತರ ನೀಡುತ್ತಾರೆ- 


ಮಿಥ್ಯಾಶಬ್ದದಿಂದ ಅಸತ್‌ ವಾಚ್ಯವಾಗಿದೆ ಎಂದು ಸಮರ್ಥನೆ 


ಟೀಕಾಃ ನನು ವ್ಯಾಕರಣಾಭಿಧಾನಾದಿಪ್ರ ಮಾಣಾಭಾವಾದ್ದಾದಿಸಮಯ- 
ಮಾತ್ರಸ್ಕಾತಿ ಪ್ರಸಂಗೇನಾನಿಶಾಯಕತ್ತಾದನಿರ್ವಚನೀಯಸ್ಯ 
ಯದಿ ನ ಮಿಥ್ಯಾಶಬ್ದೋ ವಾಚಕಸ್ಪರ್ಹಿ ತದ್ದಾಚ್ಯಂ ವಾಚ್ಛಮ್‌ । 
ಸತ್ಯಮ್‌ । ಅಸದಿತಿ ಬ್ರೂಮಃ । 


ಏವಂ ತರ್ಹಿ ನಿರರ್ಥಕ ಇತಿ ಪ್ರಾಪ್ರಮ್‌ | ನ ಹ್ಯಸದಸ್ತೀತಿ 
ಸಂಭವತಿ । ವ್ಯಾಘಾತಾತ್‌ | ನಿರರ್ಥಕತ್ವೇ ಚ ಪದತ್ವವ್ಯಾಘಾತ ಆತಿ 
ಚೇತ್‌ । 


ಮೈವಮ್‌ । ಅತ್ಯಂತಾಭಾವಪ್ರತಿಯೋಗಿತ್ವಲಕ್ಟಣಸ್ಯಾಸತ್ವಸ್ಯ 
ವಿದ್ಯಮಾನತ್ವಾತ್‌ 1ನಹಿ ಮಿಥ್ಯೇತ್ಯಸ್ಯ ಶಶವಿಷಾಣಾದಿಕಮರ್ಥಃ। 
ತಥಾ ಸತಿ ಶಶವಿಷಾಣಂ ಮಿಥ್ಯೇತಿ ನಸ್ಯಾತ್‌। ಕಿನ್ನಾ ಮ ತನ್ನಾಸ್ತಿ ತಿ। 
ತಥಾ ಚ ಮಿಥೈೆ ವೆ ರಜತಮಿತೃಸ್ಯ ನಾಸ್ತಿ ರಜತಂ 
ರಜತಾತ್ಯಂತಾಭಾವೋತಸ್ತೀತ್ಯರ್ಥ:ಃ । 


102 ತತ್ತೋಡ್ಯೋತ 


ಸ್ವಯಮಸತ:ಕಥಂ ಪ್ರತಿಯೋಗಿತ್ವಮಿತಿ ಚೇತ್‌ !ಕಿಮಿಹಕಥಮ್‌ । 

ನ ಹಿ ಪ್ರತಿಯೋಗಿತ್ವಂ ರೂಪಾದಿವದ್ಭರ್ಮಿಸತ್ತಾಸಾಪೇಕ್ಟಮ್‌ । 

ಅಭಾವಜ್ಞಾನೋಪಯೋಗಿಜ್ಞಾನವಿಷಯತಾಮಾತ್ರ ಸೈ 

ಪ್ರತಿಯೋಗಿತ್ವಾತ್‌ 1 ಅಸತೋತಪಿ ಪ್ರತೀತಿಮುಪಪಾದ- 

ಯಿಷ್ಯಾಮಃ । 

ಅನುವಾದ :- 'ಮಿಥ್ಯಾಶಬ್ದವು ಅನಿರ್ವಚನೀಯವಾಚಕವಾಗಿದೆ' ಎಂಬ 

ವಿಷಯದಲ್ಲಿ ವ್ಯಾಕರಣ-ಅಭಿಧಾನ ಮೊದಲಾದ ಯಾವ ಪ್ರಮಾಣವೂ 
ಸಾಧಕವಾಗಿ ಇಲ್ಲ. ಇನ್ನು 'ಮಿಥ್ಯಾಶಬ್ದವು ಅನಿರ್ಚವನೀಯವಾಚಕವಾಗಿದೆ' 
ಎಂಬುದಾಗಿ ವಾದಿಗಳಾದ ನಮ್ಮ ಸಿದ್ಧಾಂತದಲ್ಲಿ ಅಂಗೀಕರಿಸಿದ್ದರಿಂದ 
ಪ್ರಾಮಾಣಿಕವಾಗಬಹುದಲ್ಲ ? ಎಂಬ ಶಂಕೆಯೂ ಸರಿಯಲ್ಲ. ಕಾರಣ - 
ವಾದಿಸಿದ್ದಾಂತದಲ್ಲಿ ಅಂಗೀಕರಿಸಲಾಗಿದೆ ಎಂದು ಅಂಗೀಕರಿಸುವುದಾದರೆ 
"ಬ್ರಹ್ಮ ಒಬ್ಬನೇ ಸತ್ಯ. ಜಗತ್ತು ಮಿಥ್ಯಾ' ಎಂದೆಲ್ಲ ಅಂಗೀಕರಿಸಬೇಕಾದ 
ಅತಿಪ್ರಸಂಗ ಬರುತ್ತದೆ. ಆದ್ದರಿಂದ ಕೇವಲ ವಾದಿಸಮಯವೂ ನಿಶ್ಚಾಯಕವಲ್ಲ. 
ಹೀಗಾಗಿ ವ್ಯಾಕರಣ-ಅಭಿಧಾನಾದಿ ಯಾವ ಪ್ರಮಾಣವೂ ಇಲ್ಲವಾದ್ದರಿಂದ, 
ಅತಿಪ್ರಸಂಗ ಬರುವ ಕಾರಣ ಕೇವಲ ವಾದಿಸಮಯವೂ ನಿಶ್ಚಾಯಕ- 
ವಾಗುವುದಿಲ್ಲವಾದ್ದರಿಂದ ಮಿಥ್ಯಾಶಬ್ದವು ಅನಿರ್ವಚನೀಯವಾಚಕವಲ್ಲ 
ಎಂದು ಹೇಳುವುದಾದರೆ, ಹಾಗಾದರೆ ಮಿಥ್ಯಾಶಬ್ದದಿಂದ ವಾಚ್ಯವಾದದ್ದು 
ಯಾವುದು ಎಂದು ನೀವು ಹೇಳಿರಿ ಇ 


ಈ ರೀತಿಯಾಗಿ ಪ್ರಶ್ನೆ ಬಂದರೆ, ಸತ್ಯವೇ. (ಮಿಥ್ಯಾಶಬ್ದದಿಂದ 
'ವಾಚ್ಯವಾದದ್ದು ಯಾವುದೆಂದು ಹೇಳಬೇಕಾದದ್ದುನಿಜವೇ.) ಮಿಥ್ಯಾಶಬ್ದದಿಂದ 
ವಾಚ್ಯವಾದದ್ದು ಅಸತ್‌ ಎಂದು ಹೇಳುತ್ತೇವೆ. 


ಅಸತ್‌ ವಾಚ್ಯವಾಗುವುದಾದರೆ ಮಿಥ್ಯಾಶಬ್ದವು ನಿರರ್ಥಕ ಎಂದೇ 
ಆಗುತ್ತದೆಯಲ್ಲವೇ 9? ಹೌದು ನಿರರ್ಥಕ ಏಕೆ ? ಅಸತ್‌ ಎಂಬ ಅರ್ಥ 
ಇದೆಯಲ್ಲ ಎಂಬ ಶಂಕೆಯೇ ಸರಿಯಲ್ಲ. ಕಾರಣ- ಅಸತ್‌ ಎಂದರೆ ಇಲ್ಲ 
ಎಂದರ್ಥ. ಹೀಗಾಗಿ ಅಸತ್‌ ಅಸ್ತಿ (ಅಸತ್‌ ಇದೆ) ಎನ್ನಲು ಬರುವುದಿಲ್ಲ. 
ಅದು ವ್ಯಾಹತವಾಗುತ್ತದೆ. ಅಂದಮೇಲೆ ಅಸತ್‌ ಎಂದರೆ ಇಲ್ಲ 
ಎಂದರ್ಥವಾದ್ದರಿಂದ, "ಮಿಥ್ಯಾಶಬ್ದಕ್ಕೆ ಅಸತ್‌ ವಾಚ್ಯವಾದ ಅರ್ಥವಾಗಿದೆ' 


ಮಿಥ್ಯಾಶಬ್ದದಿಂದ ಅಸತ್‌ ವಾಚ್ಯವಾಗಿದೆ ಎಂದು ಸಮರ್ಥನೆ 703 


ಎಂದು ಹೇಳಿದರೆ "ಮಿಥ್ಯಾ ಶಬ್ಬಕೆ ವಾಚ್ಯವಾದ ಅರ್ಥ ಇಲ್ಲನಿರರ್ಥಕ' ಎಂದೇ 
ಹೇಳಿದಂತಾಗುತ್ತದೆ. ಆಗಲಿ ನಿರರ್ಥಕವಾಗಲಿ ಎನ್ನಲು ಬರುವುದಿಲ್ಲ. ಕಾರಣ- 


ಅರ್ಥವದಧಾತುರಪ್ರತ್ಯಯಃ ಪ್ರಾತಿಪದಿಕಮ್‌ । 


ಎಂದು ಹೇಳಿದಂತೆ ಅರ್ಥ ಉಳ್ಳ ಶಬ್ದವಾದರೇನೇ ಪ್ರಾತಿಪದಿಕಸಂಜ್ಞೆ 
ಬಂದು, ಅದಕ್ಕೆ ಸುಪ್‌ ಪ್ರತ್ಯಯ ಬಂದು, ಅದು ಪದ ಎನಿಸಿಕೊಳ್ಳುತ್ತದೆ. 
ಪ್ರಕೃತಮಿಥ್ಯಾ ಶಬ್ದಕ್ಕೆ ಅರ್ಥವೇ ಇಲ್ಲನಿರರ್ಥಕ ಎಂದಾದರೆ, ಪ್ರಾತಿಪದಿಕಸಂಜ್ಞೆ- 
ಸುಪ್‌ಪ್ರತ್ಯಯ ಯಾವುದೂ ಬರದೇ ಪದ ಎಂದೇ ಆಗುವುದಿಲ್ಲ ಅದು ! 

ಈ ವಿಧವಾಗಿ ಪ್ರಶ್ನೆ ಬಂದರೆ, ಅದು ಸರಿಯಲ್ಲ. ಯಾಕೆಂದರೆ 
ಮಿಥ್ಯಾಶಬ್ದಕ್ಕೆ ಅತ್ಯಂತಾಭಾವಪ್ರತಿಯೋಗಿತ್ವರೂಪವಾದ ಅಸತ್ವ ಎಂಬ ಅರ್ಥ 
ಇದೆ. ಕಾರಣ- ಮಿಥ್ಯಾ ಎಂಬ ಶಬ್ದಕ್ಕೇನೇ ಶಶವಿಷಾಣಾದಿಗಳು ಎಂದು 
ಅರ್ಥವಲ್ಲ. ಹಾಗೆ ಮಿಥ್ಯಾಶಬ್ದಕ್ಕೇನೇ ಶಶವಿಷಾಣಾದಿಗಳು ಎಂದು 
ಅರ್ಥವಾಗುವುದಾದರೆ "ಶಶವಿಷಾಣಂ ಮಿಥ್ಯಾ' ಎಂದು? ಪ್ರಯೋಗವನ್ನೇ 
ಯಾರೂ ಮಾಡದೇ ಹೋಗಬೇಕಾಗುತ್ತದೆ. ಹಾಗಾದರೆ ಮಿಥ್ಯಾ ಎಂಬ ಶಬ್ದಕ್ಕೆ 
ಏನು ಅರ್ಥ 2 ತತ್‌ ನಾಸ್ತಿ ಅದು ಇಲ್ಲ ಎಂದೇ ಅರ್ಥ. ಹಾಗಾಗಿ "ರಜತಂ 
ಮಿಥ್ಯೆ ಅವ ಎನ್ನುವುದಕ್ಕೆ "ರಜತಂ ನಾಸ್ತಿ' (ರಜತ ಇಲ್ಲ) 'ರಜತಾತ್ಯಂತಾ- 
ಭಾವೋಶಸ್ತಿ' (ರಜತಾತ್ಯಂತಾಭಾವ ಇದೆ) ಎಂದು ಅರ್ಥ. ಹೀಗಾಗಿ ಅಸತ್‌ 
ಎಂದರೆ ಅತ್ಯಂತಾಭಾವಪ್ರತಿಯೋಗಿ ಎಂದು ಅರ್ಥವಾಗಿದೆ. ಆದ್ದರಿಂದ 
ಮಿಥ್ಯಾ ಶಬ್ದಕ್ಕೆ ಅಸತ್ವ ಅತ್ಯಂತಾಭಾವಪ್ರತಿಯೋಗಿತ್ತ ಎಂದು ಅರ್ಥ 
ಇರುವುದರಿಂದ ಮಿಥ್ಯಾಶಬ್ದವು ಅರ್ಥವತ್‌ ಆಗಿದೆ, ನಿರರ್ಥಕ ಅಲ್ಲ. 


ಹೌದು, ರಜತವು ಮಿಥ್ಯೆಯಾಗಿದೆ ಎಂದರೆ ರಜತವು ಅಸತ್‌ ಆಗಿದೆ 
ಅರ್ಥಾತ್‌ ಅತ್ಯ ಂತಾಭಾವಪ್ರತಿಯೋಗಿಯಾಗಿದೆ ಎಂದು ಅರ್ಥ ಹೇಳುತ್ತಿ ದ್ದೀರಿ. 
ಹೀಗೆ ಹೇಳಿದರೆ ಅಸತ್‌ ಆಗಿರುವ ರಜತಕ್ಕೆ ಅತ್ಯಂತಾಭಾವಪ್ರತಿಯೋಗಿತ್ವವನ್ನು 


೧ ಶಶವಿಷಾಣಶಬ್ಬಕ್ಕೂ ಶಶವಿಷಾಣ ಎಂದೇ ಅರ್ಥ. ಮಿಥ್ಯಾಶಬಕ್ಕೂ ಶಶವಿಷಾಣ ಎಂದೇ 
ಅರ್ಥವಾಗುವುದರಿಂದ ಎರಡೂ ಶಬ್ದಗಳು ಸಮಾನಾರ್ಥಕವಾಗಿ ಪರ್ಯಾಯಶಬ್ದ- 
ಗಳಾಗುತ್ತವೆ. ಎರಡು ಪರ್ಯಾಯಶಬ್ದಗಳನ್ನು ಒಂದೇಬಾರಿ ಪ್ರಯೋಗಿಸಲು 
ಬರುವುದಿಲ್ಲವಾದ್ದರಿಂದ 'ಶಶವಿಷಾಣಂ ಮಿಥ್ಕಾ' ಎಂದು ಶಬ್ದಪ್ರಯೋಗವನ್ನೇ ಮಾಡದೇ 
ಹೋಗಬೇಕಾಗುತ್ತದೆ ಎಂದು ಭಾವ. 


ಗ್‌ ತತ್ತೋದ್ಯೋತ 


ಹೇಳಿದಂತಾಗುತ್ತದೆ. ಆದರೆ ಸ್ವಯಂ ಅಸತ್‌ ಆಗಿರುವ ರಜತಕ್ಕೆ ಪ್ರತಿಯೋಗಿತ್ತ 
ಎಂಬ ಧರ್ಮ ಹೇಗೆ ಉಪಪನ್ನವಾಗುತ್ತದೆ? 

ಈ ವಿಧವಾದ ಪ್ರಶ್ನೆಯೇ ಸರಿಯಲ್ಲ. ಯಾಕೆಂದರೆ ರೂಪ-ರಸ ಮೊದಲಾದ 
ಧರ್ಮಗಳು ಧರ್ಮಿಸತ್ತಾಸಾಪೇಕ್ಷವಾದ ಧರ್ಮಗಳು. ಅಂದರೆ ಧರ್ಮಿಯು 
(ರೂಪ-ರಸಗಳಿಗೆ ಆಶ್ರಯವಾದದ್ದು) ಸತ್‌ ಆಗಿದ್ದರೆ ಮಾತ್ರ ರೂಪ-ರಸಗಳು 
ಇರುತ್ತವೆ. ಧರ್ಮಿಯೇ ಅಸತ್‌ ಆದರೆ ಅಲ್ಲಿ ರೂಪ-ರಸಗಳು ಇರುವುದಿಲ್ಲ. 
ಉದಾ- ಗಗನಕುಸುಮದಲ್ಲಿ ರೂಪ ಇರಲು ಸಾಧ್ಯವಿಲ್ಲ. ಪ್ರಕೃತದಲ್ಲಿ 
ಪ್ರತಿಯೋಗಿತ್ವ-ಭಿನ್ನತ್ವ ಮೊದಲಾದ ಧರ್ಮಗಳು ರೂಪ-ರಸಾದಿಗಳಂತೆ 
ಧರ್ಮಿಸತ್ತಾಸಾಪೇಕ್ಷವಾದ ಧರ್ಮಗಳಲ್ಲ. ಕಿಂತು ಧರ್ಮಿಸತ್ತಾನಿರಪೇಕ್ಷವಾದ 
ಧರ್ಮಗಳಾಗಿವೆ. ಅಂದರೆ ಧರ್ಮಿಯು ಸತ್‌ ಆಗದಿದ್ದರೂ ಇರಬಹುದಾದ 
ಧರ್ಮಗಳಾಗಿವೆ. ಯಾಕೆಂದರೆ - 

““ಅಭಾವಜ್ಞಾನೋಪಯೋಗಿಜ್ಞಾನವಿಷಯತ್ನಂ ಪ್ರತಿಯೋಗಿತ್ವಮ್‌ ।'' 

ಪ್ರತಿಯೋಗಿತ್ವ ಎಂದರೆ ಅಭಾವಜ್ಞಾನೋಪಯೋಗಿಜ್ಞಾನವಿಷಯತ್ವ. 
ಅಂದರೆ ಅಭಾವಜ್ಞಾನ ಆಗಬೇಕಾದರೆ ಪ್ರತಿಯೋಗಿಜ್ಞಾನ ಆಗಲೇಬೇಕು. 
ಘಟಜ್ಞಾನವಾದಾಗ ಮಾತ್ರ ಘಟಾಭಾವಜ್ಞಾನ ಆಗಲು ಸಾಧ್ಯ. ಹಾಗಾಗಿ 
ಅಭಾವಜ್ಞಾನಕ್ಕೆ ಉಪಯೋಗಿಯಾದ ಜ್ಞಾನ ಅದು ಪ್ರತಿಯೋಗಿಜ್ಞಾನ. ಆ 
ಜ್ಞಾನಕ್ಕೆ ವಿಷಯವಾದದ್ದೇ ಪ್ರತಿಯೋಗಿ. ಅಭಾವಜ್ಞಾನೋಪಯೋಗಿಜ್ಞಾನಕ್ಕೆ 
ಸತ್‌ ಪದಾರ್ಥ ವಿಷಯವಾಗುವಂತೆ ಅಸತ್‌ ಪದಾರ್ಥವೂ ವಿಷಯವಾಗ- 
ಬಹುದಾಗಿದೆ. ಶಶವಿಷಾಣ ಇಲ್ಲ ಎಂದು ಜ್ಞಾನವಾಗಬೇಕಾದರೆ ಮೊದಲು 
ಶಶವಿಷಾಣಜ್ಞಾನ ಬೇಕೇಬೇಕು. ಹಾಗಾಗಿ ಅಭಾವಜ್ಞಾನ ಶಶವಿಷಾಣಾ- 
ಭಾವಜ್ಞಾನ. ಅದಕ್ಕೆ ಉಪಯೋಗಿಯಾದ ಜ್ಞಾನ ಶಶವಿಷಾಣಜ್ಞಾನ. ಅದಕ್ಕೆ 
ವಿಷಯವಾದದ್ದು ಶಶವಿಷಾಣ. ಶಶವಿಷಾಣದಲ್ಲಿ ಅಭಾವಜ್ಞಾನೋಪಯೋಗಿ- 
ಜ್ಞಾನವಿಷಯತ್ವ ಇದೆ, ಇದೇ ಪ್ರತಿಯೋಗಿತ್ವ. ಆದ್ದರಿಂದ ಧರ್ಮಿಯಾದ 
ಶಶವಿಷಾಣವು ಅಸತ್‌ ಆಗಿದ್ದರೂ ಅದರಲ್ಲಿ ಪ್ರತಿಯೋಗಿತ್ವ ಎಂಬ ಧರ್ಮವು 
ಉಪಪನ್ನವೇ ಆಗುವುದರಿಂದ ಯಾವ ಅನುಪಪತ್ತಿ ಇಲ್ಲ. 

ಹೌದು ಅಭಾವಜ್ಞಾನೋಪಯೋಗಿಜ್ಞಾನವಿಷಯತ್ವ ಎನ್ನುವುದು ಅಸತ್‌ಗೆ 
ಹೇಗೆ ಕೂಡುತ್ತದೆ ? ಯಾಕೆಂದರೆ - ಹೀಗೆ ಹೇಳಿದಾಗ ಅಸತ್‌ಗೆ 
ಜ್ಞಾನವಿಷಯತ್ವವನ್ನು ಹೇಳಿದಂತಾಗುತ್ತದೆ. ಆದರೆ - 


“ಮಿಥ್ಯಾಶಬ್ಬೋತನಿರ್ವಚನೀಯಂ ವದತಿ'.. 
“ಅಸಚ್ಛೇನ ಪ್ರತಿಯೇತ' 
ಚಿಷ 


ಎಂದು ನಿಯಮವಿರುವ ಕಾರಣ ಅಸತ್‌ಗೆ ಪ್ರತೀತಿಯೇ ಇಲ್ಲವಾದ್ದರಿಂದ 
ಅಸತ್‌ಗೆ ಜ್ಞಾನವಿಷಯತ್ವ್ತ ಕೂಡುವುದಿಲ್ಲ. ಅರ್ಥಾತ್‌ ಅಸತ್‌ಗೆ 
ಅಭಾವಜ್ಞಾನೋಪಯೋಗಿಜ್ಞಾನವಿಷಯತ್ವ ಹೇಳಲು ಬರುವುದಿಲ್ಲ ಎಂದು 
ಶಂಕೆ ಬಂದರೆ, ಅದು ಸಮಂಜಸವಲ್ಲ. ಕಾರಣ - 


""ಅಸತೋತಪ್ರ ತೀತಾವಸದ್ಧೈಲಕ್ಷಣ್ಯಜ್ಞಾನಾನುಪಪತ್ತಿಃ'' 
(ಅಸತಃ ಪ್ರತೀತಿಂ ವಿನಾಸದ್ವೈ ಲಕ್ಷಣ್ಯಜ್ಞಾನಾನುಪಪತ್ತೇಃ 1) 


ಇತ್ಯಾದಿಯಾಗಿ ಮುಂದೆ ಅಸತ್‌ಗೂ ಪ್ರತೀತಿಯನ್ನು ಉಪಪಾದನೆ 
ಮಾಡುವವರಿದ್ದೇವೆ. ಅಸತ್‌ಗೂ ಪ್ರತೀತಿಯನ್ನು ಸಮರ್ಥಿಸುವುದರಿಂದ 
ಅಸತ್‌ಗೆ ಜ್ಞಾನವಿಷಯತ್ವ ಅಭಾವಜ್ಞಾನೋಪಯೋಗಿಜ್ಞಾನವಿಷಯತ್ತ 
ಕೂಡಿಯೇ ಕೂಡುತ್ತದೆ. ಯಾವ ಅನುಪಪತ್ತಿ ಇಲ್ಲ ಎಂದು ಭಾವ. 

ಅವತಾರಿಕೆ ;- 'ಮಿಥ್ಯಾಶಬ್ದೋ5ನಿರ್ವಚನೀಯಂ ವದತೀತ್ಯತ್ರ ಚ' ಎಂಬ 
ಆಚಾರ್ಯರ ವಾಕ್ಯಪ್ರಯೋಗ ಹೇಗೆ ಸಮಂಜಸ ? (ಸಮಂಜಸವಾಗುವುದಿಲ್ಲ) 
ಎಂಬುದಾಗಿ ಆಕ್ಷೇಪ ಮಾಡಿಕೊಂಡು ಸಮಾಧಾನ ಹೇಳುತ್ತಾರೆ - 


'ಮಿಥ್ಯಾಶಬ್ದೋತನಿರ್ವಚನೀಯಂ ವದತಿ' 
ಎಂಬ ಆಚಾರ್ಯರ ಪ್ರಯೋಗ ಸಮಂಜಸ 


ಟೀಕಾ: ನನು ವದತಿರತ್ರ ಯದಿ ವದನಕ್ರಿಯಾವಾಚೀ ತದಾ ಶಬ್ದಸ್ಕ 
ಕರ್ಮತೈೈವ 1 ಅಥ ಶಾಬ್ದಪ್ರತೀತಿವಾಚೀ ತದಾ ಕರಣತ್ಸೆವ 1 ತತ್ನಥಂ 
ಶಬ್ದೋ ವದತೀತಿ ವೃಷದೇಶಃ 9 ಇತ್ಮಮ್‌ | 
ಅವಾಂತರವ್ಯಾಪಾರವತೋ ಹಿ ಕಾರಣಸ್ಯ ಕರಣಿತ್ನಮ್‌ । ಅನ್ಯಥಾ 
ಅತಿಪ್ರಸಂಗಾತ್‌ । ತತ್ರ ಸ್ಪತ್ರಿಯಾಂ ಪ್ರತಿ ಸರ್ವಸ್ಯ ಪ್ರಾಧಾನ್ಯೇನ 
ಕರ್ತೃತ್ವಾಶ್‌ ಕರಣೇನಪಿ ಶಬೇ ತದಿವಕಯಾ ವದತೀತಿ 

ಅ ಎ ೦0. ಟೂ 

ವ್ಯಪದೇಶೋ ಯುಜೃತೇ। 


ಪ್ರಧಾನಕ್ರಿಯಾಂ ಪ್ರತಿ ಕರಣತ್ವಮುಲ್ಲಂಘ್ಯ ಕಿಮವಾಂತರ- 
ವ್ಯಾಪಾರೇ ಕರ್ತೃತ್ವಂ ವಿವಕ್ಚೃತ ಇತಿ ಚೇತ್‌, ಪ್ರಾಧ್ಯಾನ್ಯ- 
ನಿರ್ದೇಶೇನ ವಾಚಕತ್ವಪಕ್ಷಕಕ್ತೀಕರಣಸೂಚನಾರ್ಥಮ್‌ | 


706 ತತ್ತೋದ್ಯೋತ 


ಮಿಥ್ಯಾಶಬ್ಬೇನಾನಿರ್ವಚನೀಯಂ ದೇವದತ್ತೋ ವದತೀತ್ಯಸ್ಯ 
ವಾಚಕಾವಾಚಕಪಕ್ಸಸಾಧಾರಣ್ಯಾತ್‌ | 


ವದತಿರ್ವಾಚಕತ್ವೇ ಪ್ರಯುಜ್ಯತ ಇತಿ ಚೇತ್‌, ಸತ್ಯಮ್‌ | ನತು 
ತನ್ನಿಯಮಃ । ಶಾಬ್ದಪ್ರತೀತಿಮಾತ್ರೇ5ಪಿ ಪ್ರಯೋಗದರ್ಶನಾತ್‌ । 


ಅನುವಾದ :- ್ಡ'ಮಿಥ್ಯಾಶಬ್ದೋತ5ನಿರ್ವಚನೀಯಂ ವದತಿ' ಎಂಬ 
ಪ್ರಯೋಗದಲ್ಲಿ ವದ ಧಾತುವಿಗೆ ವದನಕ್ರಿಯಾ (ಉಚ್ಚಾರಣಕ್ರಿಯಾ) ಎಂದು 
ಅರ್ಥ ವಿವಕ್ಷಿತವೋ 9 ಅಥವಾ ಶಾಬ್ದಪ್ರತೀತಿ (ಶಾಬ್ಲಬೋಧ) ಎಂದು ಅರ್ಥ 
ವಿವಕ್ಷಿತವೋ ಇ 

ವದನಕ್ರಿಯಾ (ಉಚ್ಚಾರಣಕ್ರಿಯಾ) ಎಂದು ಅರ್ಥ ಹೇಳುವುದಾದರೆ, ಆ 
ಉಚ್ಚಾರಣಕ್ರಿ ಯೆಯಲ್ಲಿ ಶಬ್ದವು ಕರ್ಮವಾಗುವುದರಿಂದ "ಕರ್ಮಣಿ ದ್ವಿತೀಯಾ' 
ಎಂಬ ನಿಯಮಾನುಸಾರವಾಗಿ ಕರ್ಮವಾಚಕಪದವನ್ನು ದ್ವಿತೀಯಾವಿಭಕ್ತಿಯಲ್ಲಿ 
ಪ್ರಯೋಗಿಸಬೇಕಾದ್ದರಿಂದ ಪ್ರಕೃತ "ಶಬ್ದಂ' ಎಂದು ದ್ವಿಶೀಯಾವಿಭಕ್ತಿಪ್ರಯೋಗ 
ಮಾಡಬೇಕಾಗುತ್ತದೆ. 'ಚೈತ್ರೋ ಮಿಥ್ಯಾಶಬ್ದಂ ಅನಿರ್ವಚನೀಯಪರತ್ವೇನ 
ವದತಿ (ಉಚ್ಚಾರಯತಿ)' ಎಂಬುದಾಗಿ ಪ್ರಯೋಗ ಮಾಡಬೇಕಾಗುತ್ತದೆ 
ಎಂದು ಭಾವ. 

ಇನ್ನು ಶಾಬ್ದಪ್ರತೀತಿ (ಶಾಬ್ದಬೋಧ) ಎಂದು ಅರ್ಥ ಹೇಳುವುದಾದರೆ, 
ಶಾಬ್ದಬೋಧವನ್ನು ಕುರಿತು ಶಬ್ದವು ಕರಣವಾಗುತ್ತದೆ. ಕರಣವಾದರೆ 
"ಕರ್ತೃಕರಣಯೋಸ್ಫತೀಯಾ' ಎಂಬ ನಿಯಮಾನುಸಾರವಾಗಿ ಕರಣವಾಚಕ- 
ಪದವನ್ನು ತೃತೀಯಾವಿಭಕ್ತಿಯಲ್ಲಿ ಪ್ರಯೋಗಿಸಬೇಕಾದ್ದರಿಂದ ಪ್ರಕೃತ ಶಬ್ದವು 
ಕರಣವಾದ್ದರಿಂದ 'ಮಿಥ್ಯಾಶಬ್ದೇನ' ಎಂದು ತೃತೀಯಾವಿಭಕ್ತಿಪ್ರಯೋಗ 
ಮಾಡಬೇಕಾಗುತ್ತದೆ. '"ಚೈತ್ರೋ ಮಿಥ್ಯಾಶಬ್ದೇನ ಅನಿರ್ವಚನೀಯಂ ವದತಿ 
(ಬೋಧಯತಿ)'' ಎಂಬುದಾಗಿ ಪ್ರಯೋಗ ಮಾಡಬೇಕಾಗುತ್ತದೆ. 


ಅಂದಮೇಲೆ ವದ ಧಾತುವಿಗೆ ವದನಕ್ರಿಯಾ (ಉಚ್ಚಾರಣಕ್ರಿಯಾ) ಎಂದು 
ಅರ್ಥ ವಿವಕ್ಸಿಸಿದರೆ "ಮಿಥ್ಯಾಶಬ್ದಂ' ಎಂದು ದ್ವಿತೀಯಾವಿಭಕ್ತಿಪ್ರಯೋಗ 
ಮಾಡಬೇಕು. ಇನ್ನು ಶಾಬ್ದಬೋಧ ಎಂದು ಅರ್ಥ ವಿವಕ್ತಿಸಿದರೆ "ಮಿಥ್ಯಾ ಶಬ್ದೇನ' 
ಎಂದು ತೃತೀಯಾವಿಭಕ್ತಿ ಪ್ರಯೋಗ ಮಾಡಬೇಕು. ಆದರೆ ಪ್ರಕೃತ ದ್ವಿತೀಯಾ- 
ತೃತೀಯಾ ಎರಡೂ ಪ್ರಯೋಗಿಸದೇ 'ಮಿಥ್ಯಾಶಬ್ದ' ಎಂದು ಪ್ರಥಮಾ 
ವಿಭಕ್ತಿಪ್ರಯೋಗ ಹೇಗೆ ಮಾಡಿದರು ಆಚಾರ್ಯರು ? 


“ಮಿಥಾ ಶಬೋತನಿರ್ವಚನೀಯಂ ವದತಿ'., 
| ಎ 107 


ಈ ವಿಧವಾದ ಆಕ್ಷೇಪಕ್ಕೆ ಸಮಾಧಾನ ಇಷ್ಟು ಃ- ವದ ಧಾತುವಿಗೆ 
ಶಾಬ್ದಬೋಧ ಎಂಬ ಅರ್ಥವನ್ನೇ ವಿವಕ್ಷಿಸುತ್ತೇವೆ. ಹಾಗಾದರೆ “ಮಿಥ್ಯಾಶಬ್ದೇನ' 
ಎಂದು ತೃತೀಯಾವಿಭಕ್ತಿಪ್ರಯೋಗ ಮಾಡಬೇಕಿತ್ತು? ಎಂಬ ಪ್ರಶ್ನೆಗೆ ಉತ್ತರ 
ಇಂತಿದೆ ಃ- ಅವಾಂತರವ್ಯಾಪಾರ ಉಳ್ಳ ಕಾರಣಕ್ಕೆ ಕರಣ ಎನ್ನುತ್ತಾರೆ. ಉದಾ- 
"ಕುಠಾರೇಣ ದಾರು ಛಿನ್ನತ್ತಿ' (ಕೊಡಲಿಯಿಂದ ಕಟ್ಟಿಗೆಯನ್ನು ಕತ್ತರಿಸುತ್ತಾನೆ) 
ಎನ್ನುವಲ್ಲಿ ಕುಠಾರವು ಛೇದನಕ್ರಿ ಯಾವನ್ನು ಕುರಿತು ಕರಣವಾಗಿದೆ. 
ಕುಠಾರದಿಂದ ಛೇದನಕ್ರಿಯಾ ಉಂಟಾಗಬೇಕಾದರೆ ದಾರುಸಂಯೋಗ 
ಆಗಲೇಬೇಕಾದ್ದರಿಂದ ಅಲ್ಲಿ ದಾರುಸಂಯೋಗವು ಅವಾಂತರವ್ಯಾಪಾರವಾಗಿದೆ. 
ಹೀಗಾಗಿ ದಾರುಸಂಯೋಗ ಎಂಬ ಅವಾಂತರವ್ಯಾಪಾರ ಉಳ್ಳದ್ದಾಗಿ 
ಛೇದನಕ್ರಿಯೆಗೆ ಕಾರಣವಾದ್ದರಿಂದ ಕುಠಾರವು ಛೇದನಕ್ರಿ ಯಾವನ್ನು ಕುರಿತು 
ಕರಣವಾಗಿದೆ. ಇಲ್ಲಿ ಕುಠಾರವು ಛೇದನರೂಪವಾದ ಪ್ರಧಾನಕ್ರಿ ಯೆಯನ್ನು 
ಕುರಿತು ಕರಣವಾಗಿದ್ದರೂ ಸಹ ದಾರುಸಂಯೋಗ ಎಂಬ ಅವಾಂತರ 
ವ್ಯಾಪಾರವನ್ನು ಕುರಿತು ಕರ್ತ್ಫೃವೇ ಆಗಿರುತ್ತದೆ. ಅನ್ನುವುದಕ್ಕಾಗಿಯೇ 


""ಕುಠಾರಃ ದಾರುಣಾ ಸಂಯುಜ್ಯತೇ'' 


ಇತ್ಯಾದಿ ಪ್ರಯೋಗಗಳು ಕೂಡುತ್ತವೆ. ಅದರಂತೆಯೇ ಪ್ರಕೃತದಲ್ಲಿಯೂ 
ಸಹ ಶಬ್ದದಿಂದ ಶಾಬ್ಬಬೋಧವು ಉಂಟಾಗಬೇಕಾದರೆ ಶಬ್ದವು ಶಕ್ತಿವಿಷಯ- 
ವಾಗಲೇಬೇಕಾದ್ದರಿಂದ ಶಕ್ತಿವಿಷಯತ್ನ[ಶಕ್ತಿಜ್ಞಾನವಿಷಯತ್ತುವು ಅವಾಂತರ- 
ವ್ಯಾಪಾರವಾಗಿದೆ. ಇಲ್ಲಿ ಶಬ್ದವು ಶಾಬ್ದಬೋಧ ಎಂಬ ಪ್ರಧಾನಕ್ರಿಯೆಯನ್ನು 
ಕುರಿತು ಕರಣವಾಗಿದ್ದರೂ ಶಕ್ತಿವಿಷಯತ್ತ ಎಂಬ ಅವಾಂತರವ್ಯಾಪಾರವನ್ನು 
ಕುರಿತು ಕರ್ತೃ್ರವೇ ಆಗಿದೆ. ಹೀಗಾಗಿ ಶಬ್ದನಿಷ್ಠವಾದ ಶಕ್ತಿಜಾನವಿಷಯತ್ಪ- 
ರೂಪವಾದ ಅವಾಂತರವ್ಯಾಪಾರವನ್ನು ವಿವಕ್ಸಿಸಿ (ಅವಾಂತರವ್ಯಾಪಾರವನ್ನು 
ಕುರಿತು ಕರ್ತೃತ್ವವನ್ನು ವಿವಕ್ಸಿಸಿ) 

`'ಮಿಥ್ಯಾಶಬ್ದು ವದತಿ'' ಎಂಬುದಾಗಿ  ಪ್ರಥಮಾವಿಭಕ್ತಿಪ್ರಯೋಗ 
ಮಾಡಿರುವುದು ಉಪಪನ್ನವೇ ಆಗಿದೆ ಎಂದು ಭಾವ. 

ಹೌದು, ಶಬ್ದದಲ್ಲಿ ಶಾಬ್ದಬೋಧರೂಪಪ್ರಧಾನಕ್ರಿಯೆಯನ್ನು ಕುರಿತು 
ಕರಣತ್ವವೂ ಇದೆ, ಶಕ್ತಿವಿಷಯತ್ತರೂಪ ಅವಾಂತರಕ್ರಿಯೆಯನ್ನು ಕುರಿತು 
ಕರ್ತೃತ್ವವೂ ಇದೆ. ಹೀಗೆ ಕರಣತ್ವ-ಕರ್ತೃತ್ವ ಎರಡೂ ಇರುವಾಗ ಪ್ರಧಾನ- 


108 ತತ್ಪೋದ್ಯೋತ 


ಕ್ರಿಯೆಯನ್ನುಕುರಿತು ಇರುವ ಕರಣತ್ತವನ್ನು ತಿರಸ್ಕರಿಸಿ, ಅವಾಂತರವ್ಯಾಪಾರವನ್ನು 
ಕುರಿತು ಇರುವ ಕರ್ತೃತ್ವವನ್ನು ಏಕೆ ವಿವಕ್ಚಿಸುತ್ತೀರಿ? 


ಈ ಪ್ರಶ್ನೆಗೆ ಸಮಾಧಾನ ಹೀಗೆ. ಮಿಥ್ಯಾಶಬ್ದವು ಅನಿರ್ವಚನೀಯಪದಾರ್ಥಕ್ಕೆ 
ವಾಚಕವಾಗಿದೆ ಎನ್ನುವುದು ಪರರ ಮನಸಿನಲ್ಲಿ ಇದೆ. ಅದನ್ನು ಇಲ್ಲಿ 
ತಿಳಿಸಬೇಕಿದೆ. ಮತ್ತು ಅದನ್ನು ನಿರಾಕರಿಸಬೇಕಿದೆ. ಅದಕ್ಕಾಗಿ 'ಮಿಥ್ಯಾಶಬ್ದಃ' 
ಎಂದು ಪ್ರಥಮಾವಿಭಕ್ತಿಪ್ರಯೋಗ ಮಾಡಿದ್ದಾರೆ. 


ಒಂದುವೇಳೆ "ಮಿಥ್ಯಾಶಬ್ದೇನ' ಎಂಬುದಾಗಿ ತೃತೀಯಾವಿಭಕ್ತಿಯಲ್ಲಿ 
ಪ್ರಯೋಗಿಸಿದ್ದಾದರೆ ಆಗ ಮಿಥ್ಯಶಬ್ದವು ಅನಿರ್ವಚನೀಯಪದಾರ್ಥಕ್ಕೆ 
ವಾಚಕವಾಗಿದೆ ಎನ್ನುವುದು ತಿಳಿಯುತ್ತಿರಲಿಲ್ಲ. ಕಾರಣ - 


“ದೇವದತ್ತ: ಘಟಶಬ್ದ್ಬೇನ ಘಟಂ ವದತಿ' ಎಂಬುದಾಗಿ ವಾಚಕಪಕ್ಷದಲ್ಲಿಯೂ 
ತೃತೀಯಾಪ್ರಯೋಗ ಮಾಡಿದ್ದು ಕಂಡಿದೆ. 


ದೇವದತ್ತಃ ಗಂಗಾಶಬ್ದೇನ ತೀರಂ ವದತಿ 
ದೇವದತ್ತಃ ಸಿಂಹಶಬ್ದೇನ ಕ್ರೂರಂ ವದತಿ 


ಇತ್ಯಾದಿಯಾಗಿ ವಾಚಕವಾಗದ ಪಕ್ಷದಲ್ಲಿಯೂ ತೃತೀಯಾಪ್ರಯೋಗ 
ಮಾಡುವುದು ಕಂಡಿದೆ. ಆದ್ದರಿಂದ ಈ ವಿಧವಾದ (ವ್ಯವಹಾರವು) 
ತೃತೀಯಾಪ್ರಯೋಗವು ವಾಚಕ-ಅವಾಚಕ ಉಭಯಪಕ್ಷಸಾಧಾರಣವಾಗಿದೆ. 
ಹೀಗಾಗಿ ಪ್ರಕೃತ 'ಮಿಥ್ಯಾಶಬ್ದೇನ' ಎಂಬುದಾಗಿ ತೃತೀಯಾಪ್ರಯೋಗ 
ಮಾಡಿದ್ದರೆ ಮಿಥ್ಯಾಶಬ್ದವು ಅನಿರ್ವಚನೀಯಪದಾರ್ಥಕ್ಕೆ ವಾಚಕವೇ ಆಗಿದೆ 
ಎನ್ನುವುದು ತಿಳಿಯುತ್ತಿರಲಿಲ್ಲ. ಅದೇ "ಮಿಥ್ಯಾಶಬ್ದಃ' ಎಂದು ಪ್ರಥಮಾ- 
ಪ್ರಯೋಗ ಮಾಡಿದರೆ ಮಿಥ್ಯಾಶಬ್ದವು ಅನಿರ್ವಚನೀಯಪದಾರ್ಥಕ್ಕೆ 
ವಾಚಕವೇ ಆಗಿದೆ ಎಂದು ತಿಳಿದುಬರುತ್ತದೆ. 


ಆದ್ದರಿಂದ ಮಿಥ್ಯಾಶಬ್ದವು ಅನಿರ್ವಚನೀಯಪದಾರ್ಥಕ್ಕೆ ವಾಚಕವಾಗಿದೆ 
ಎನ್ನುವುದು ಪರರ ಮನಸ್ಸಿನಲ್ಲಿಇದೆ ಎಂದು ತಿಳಿಸಿ, ಅದನ್ನುನಿರಾಕರಿಸುವುದಕ್ಕಾಗಿ 
ಶಬ್ದದಲ್ಲಿರುವ (ಪ್ರಧಾನಕ್ರಿಯೆಯನ್ನು ಕುರಿತು) ಕರಣತ್ತವನ್ನು ತಿರಸ್ಕರಿಸಿ 
(ಅವಾಂತರವ್ಯಾಪಾರವನ್ನು ಕುರಿತು) ಕರ್ತೃತ್ವವನ್ನು ವಿವಕ್ತಿಸಿ "ಮಿಥ್ಯಾ ಶಬ್ದಃ 
ಅನಿರ್ವಚನೀಯಂ ವದತಿ' ಎಂಬುದಾಗಿ ಪ್ರಥಮಾಪ್ರಯೋಗ ಮಾಡಿದ್ದಾರೆ 
ಎಂದು ಬಾವ. 


"ಮಿಥ್ಯಾಶಬ್ದೋತನಿರ್ವಚನೀಯಂ ವದತಿ'.. ಕಾ 

ವದ ಧಾತುವು ವಾಚಕವಾಗಿದ್ದಲ್ಲಿ ಮಾತ್ರ ("ವದತಿ' ಎಂಬುದಾಗಿ) 
ಪ್ರಯೋಗಿಸಲ್ಪಡುತ್ತದೆ, ವಾಚಕವಾಗದಿದ್ದ ಪಕ್ಷದಲ್ಲಿ "ವದತಿ' ಎಂದು 
ಪ್ರಯೋಗಿಸುವುದಿಲ್ಲ ಎಂದು ಶಂಕೆ ಬಂದರೆ, 

ಸತ್ಯವೇ. ಆದರೆ ವಾಚಕವಾಗಿದ್ದ ಪಕ್ಷದಲ್ಲಿ ಮಾತ್ರ "ವದತಿ' ಎಂದು ವದ 
ಧಾತುವನ್ನು ಪ್ರಯೋಗಿಸುತ್ತಾರೆ ಎಂಬುದಾಗಿ ನಿಯಮವೇನಿಲ್ಲ. 

ದೇವದತ್ತಃ ಘಟಶಬ್ದೇನ ಘಟಂ ವದತಿ ಶಕ್ತಿವೃತ್ತಿ 

ದೇವದತ್ತ: ಗಂಗಾಶಬ್ಬೇನ ತೀರಂ ವದತಿ ಲಕ್ಬಣಾವೃತ್ತಿ 

ದೇವದತ್ತ: ಸಿಂಹಶಬ್ದೇನ ಕ್ರೂರಂ ವದತಿ ಗೌಣೀೇವೃತ್ತಿ 


ಇತ್ಯಾದಿಯಾಗಿ ವಾಚಕವಾದ-ವಾಚಕವಾಗದ ಉಭಯಪಕ್ಷಗಳಲ್ಲಿಯೂ 
ವದಧಾತುವಿನ ಪ್ರಯೋಗ ಕಂಡಿದೆ. ಶಕ್ತಿವೃತ್ತಿಯಿಂದ ಬರುವ ಬೋಧ, 
ಲಕ್ಷಣಾವೃತ್ತಿಯಿಂದ ಬರುವ ಬೋಧ, ಗೌಣೀವೃತ್ತಿಯಿಂದ ಬರುವ ಬೋಧ 
ಹೀಗೆ ಎಲ್ಲದಿಧ ಶಾಬ್ದಬೋಧಗಳಲ್ಲಿಯೂ ವದಧಾತುವಿನ ಪ್ರಯೋಗ 
ಕಂಡಿದೆಯಾದ್ದರಿಂದ “"ಮಿಥ್ಯಾಶಬ್ದೇನ' ಎಂದು ತೃತೀಯಾಪ್ರಯೋಗ 
ಮಾಡಿದ್ದರೆ "'ಮಿಥ್ಯಾಶಬ್ದವು ಅನಿರ್ವಚನೀಯಾರ್ಥಕ್ಕೆ ವಾಚಕವೇ ಆಗಿದೆ 
ಎಂದು ಪರರ ಮನಸ್ಸಿನಲ್ಲಿ ಇದೆ'' ಎನ್ನುವುದು ತಿಳಿಯುತ್ತಿರಲಿಲ್ಲ. ಅದನ್ನು 
ತಿಳಿಸಿ ಅದನ್ನು ನಿರಾಕರಿಸುವುದಕ್ಕಾಗಿ ಪ್ರಯೋಗವ್ಯತ್ಕಾಸ ಮಾಡಿ "ಮಿಥ್ಯಾಶಬ್ದಃ' 
ಎಂಬುದಾಗಿ ಪ್ರಥಮಾಪ್ರಯೋಗ ಮಾಡಿದ್ದಾರೆ ಆಚಾರ್ಯರು ಎಂದು ಭಾವ. 

ಅವತಾರಿಕೆ :- ''ಮಿಥ್ಯಾಶಬ್ದವು ಅನಿರ್ವಚನೀಯವಸ್ತುವಿಗೆ ವಾಚಕವಾಗಿದೆ 
ಎಂದು ಇಟ್ಟುಕೊಂಡು, ಭ್ರಾಂತ್ಯುತ್ಮಿತನಾದ ವ್ಯಕ್ತಿ "ರಜತಂ ಮಿಥ್ಯಾ' 
ಎಂಬುದಾಗಿ ಮಿಥ್ಯಾಶಬ್ದವನ್ನು ಪ್ರಯೋಗ ಮಾಡುವುದರಿಂದ ಭ್ರಾಂತ್ಯುತ್ಮಿತ- 
ನಾದ ವ್ಯಕ್ತಿಗೆ ಅನಿರ್ವಚನೀಯವಿಷಯಕ ಪ್ರತ್ಯಕ್ಷಇದೆ ಎಂದು ಅನುಮಾನದಿಂದ 
ಸಾಧಿಸುತ್ತೇವೆ'' 

ಎಂಬ ಮೊದಲನೇ ಪಕ್ಷವನ್ನು ಈವರೆಗೆ ನಿರಾಕರಿಸಿ, ಪ್ರಕೃತದಲ್ಲಿ '"ಮಿಥ್ಯಾ- 
ಶಬ್ದವು ಅನಿರ್ವಚನೀಯವಸ್ತುವಿಗೆ ವಾಚಕವಲ್ಲದಿದ್ದರೂ ಸಹ ಬ್ರಾಂತ್ಯುತ್ಮಿತನಾದ 
ವ್ಯಕ್ತಿ ಅನಿರ್ವಚನೀಯವಾಚಕವಲ್ಲದ ಮಿಥ್ಯಾಶಬ್ದದಿಂದ ಅನಿರ್ವಚನೀಯ- 
ವಸ್ತುವನ್ನು ವ್ಯವಹರಿಸುತ್ತಾನೆ ಎಂದು ಇಟ್ಟುಕೊಂಡು, ಮಿಥ್ಯಾಶಬ್ದಪ್ರಯೋಗ- 
ದಿಂದ ಭ್ರಾಂತ್ಯುತ್ನಿತನಾದ ವ್ಯಕ್ತಿಗೆ ಅನಿರ್ವಚನೀಯವಿಷಯಕ ಪ್ರತ್ಯಕ್ಷ ಇದೆ 
ಎಂಬುದಾಗಿ ಅನುಮಾನದಿಂದ ಸಾಧಿಸುತ್ತೇವೆ'' 


110 ತತ್ಪೋದ್ಯೋತ 


ಎಂಬ ಎರಡನೇ ಪಕ್ಷವನ್ನು ನಿರಾಕರಿಸುತ್ತಾರೆ - 


ಟೀಕಾ: ದ್ವಿತೀಯಪಕ್ಷೇತಪಿ ಮಿಥ್ಯಾಶಬ್ದ ಇತ್ಯೇವೋತ್ತರಮ್‌ ॥ ನಹಿ 
ತೀರಪುರುಷಾದೇರವಾಚಕೇನಾಪಿ ನದೀಸಿಂಹಾದಿಶಬ್ಬೇನ 
ದೇವದತ್ತಸ್ತದ್ದದತೀತಿ ವಿನಾ ಪ್ರಮಾಣೇನ ಕಲ್ಪತೇ | ಅಪಿ ತು 
ವಕ್ತುರಾಪ್ತತ್ವನಿಶ್ಚಯೇ ಸತಿ ವಾಚ್ಯಾರ್ಥಾನುಪಪತ್ಯಾದಿದರ್ಶನೇ- 
ನೈವ। 


ನ ಚ ತಥಾ ಮಿಥ್ಯೇತಿಶಬ್ದೋ ಯಸ್ಕಾಸೌ ಮಿಥ್ಯಾಶಬ್ದೋ 
ಭ್ರಾಂತೇರುತ್ಮಿತೋತನಿರ್ವಚನೀಯಂ ತೇನ ವದತೀತ್ಯತ್ರ 
ಕಿಂಚಿನ್ಮಾನಮಸ್ತಿ । 


ಅನಿರ್ವಚನೀಯತ್ನಾದ್ರಜತಸ್ಯ ಮುಖ್ಯಾರ್ಥಾನುಪಪತ್ತಾವ- 
ಮುಖ್ಯಾ ವೃತ್ತಿರಾಶ್ರೀಯತ ಇತಿ ಚೇನ್ನ | ಪರಸ್ಪರಾಶ್ರಯ- 
ಪ್ರಸಂಗಾತ್‌ | ಸಿದ್ದೇ ಶುಕ್ತಿರಜತಾದೇರನಿರ್ವಚನೀಯತ್ಹೇ 
ಮಿಥ್ಯಾಶಬ್ದಸ್ಯ ತತ್ನರತ್ನಕಲ್ಲನಂ ತೇನೈವ ಚಾನಿರ್ವಚನೀಯತ್ವ- 
ಕಲ್ಪನಮಿತಿ । 


ಪ್ರಮಾಣಾಂತರೇಣಾನಿರ್ವಚನೀಯತಾಪ್ರತಿಪತ್ತೌ ತು ಕಿಮನೇನ । 
ತಚ್ಚನಿರಸಿಷ್ಯತೇ । 
ಅನುವಾದ :- ಮಿಥ್ಯಾಶಬ್ದವು ಅನಿರ್ವಚನೀಯವಸ್ತುವಿಗೆ ವಾಚಕವಲ್ಲ- 

ದಿದ್ದರೂ ಸಹ, ಭ್ರಾಂತ್ಯುತ್ದಿತನಾದ ಪುರುಷನು ಅನಿರ್ವಚನೀಯವಾಚಕವಲ್ಲದ 
ಮಿಥ್ಯಾಶಬ್ದದಿಂದ ಅನಿರ್ವಚನೀಯವಸ್ತುವನ್ನು ವ್ಯವಹರಿಸುತ್ತಾನೆ ಎಂದು 
ಹೇಳುವುದು ಸರಿಯಲ್ಲ. ಏಕೆಂದರೆ- ನದೀಶಬ್ದವು ತೀರಕ್ಕೆ ವಾಚಕವಲ್ಲದಿದ್ದರೂ 
ಸಹ, ಸಿಂಹಶಬ್ದವು ಪುರುಷನಿಗೆ ವಾಚಕವಲ್ಲದಿದ್ದರೂ ಸಹ, ದೇವದತ್ತನು 
ತೀರ-ಪುರುಷಾದಿಗಳಿಗೆ ವಾಚಕವಲ್ಲದ ನದೀ-ಸಿಂಹಾದಿಶಬ್ದಗಳಿಂದ ತೀರ- 
ಪುರುಷಾದಿಗಳನ್ನು ವ್ಯವಹರಿಸುತ್ತಾನೆ ಎಂದು ಹೇಳಬೇಕಾದರೆ ಅದಕ್ಕೆ 
ಸರಿಯಾದ ಪ್ರಮಾಣ (ಆಧಾರ) ಇರಬೇಕು. ಪ್ರಮಾಣ (ಆಧಾರ) ಇಲ್ಲದೇ 
ಹಾಗೆ ಕಲ್ಪನೆ ಮಾಡಲು ಬರುವುದಿಲ್ಲ. 


ಹಾಗೆ ಕಲ್ಪನೆ ಮಾಡಲು ಏನು ಪ್ರಮಾಣ ಇರಬೇಕು 7? ವಾಕ್ಯಪ್ರಯೋಗ 


"ಮಿಥ್ಯಾಶಬ್ಲೋ5ನಿರ್ವಚನೀಯಂ ವದತಿ'.. ಗ 


ಮಾಡುವ ವ್ಯಕ್ತಿ ಆಪ್ತ ಎಂದು ನಿಶ್ಚಯ ಇದ್ದು, ವಾಚ್ಯಾರ್ಥಾನುಪಪಶ್ತಿ 
ಮೊದಲಾದವು ಕಂಡಾಗ ಮಾತ್ರ ಹಾಗೆ ಕಲ್ಪನೆ ಮಾಡಲು ಬರುತ್ತದೆ. 


ಪ್ರಕೃತದಲ್ಲಿ ಮಿಥ್ಯಾಶಬ್ದಃ ಮಿಥ್ಯಾ ಎಂಬ ಶಬ್ದವನ್ನು ಪ್ರಯೋಗಿಸುವ 
(ರಜತಂ ಮಿಥ್ಯಾ ಎಂದು ವಾಕ್ಯಪ್ರಯೋಗ ಮಾಡಿದ) ಭ್ರಾಂತ್ಯುತ್ಮಿತನಾದ 
ಪುರುಷನು ಅನಿರ್ವಚನೀಯವಾಚಕವಲ್ಲದ ಮಿಥ್ಯಾಶಬ್ದದಿಂದ 
ಅನಿರ್ವಚನೀಯವಸ್ತುವನ್ನು ವ್ಯವಹರಿಸುತ್ತಾನೆ ಎಂದು ಕಲ್ಪನೆ ಮಾಡುವುದಕ್ಕೆ 
ಆ ವಿಧವಾದ ಪ್ರಮಾಣ (ವಕ್ಸವಿನಲ್ಲಿ ಆಪ್ಪತ್ವನಿಶ್ಚಯ, ವಾಚ್ಯಾರ್ಥಾನುಪಪತ್ತಿ) 
ಏನೂ ಇಲ್ಲ. ಆದ್ದರಿಂದ ವಾಚ್ಯಾರ್ಥಾನುಪಪತ್ತಾದಿಗಳು ಇಲ್ಲವಾದ್ದರಿಂದ 
ಹಾಗೆ ಕಲ್ಪನೆ ಮಾಡುವುದು ಸರಿಯಲ್ಲ. 


ವಾಚ್ಯಾರ್ಥಾನುಪಪತ್ತಿ ಇಲ್ಲ ಎಂದು ಏಕೆ ಹೇಳುತ್ತಿದ್ದೀರಿ ? ಪ್ರಕೃತದಲ್ಲಿ 
ವಾಚ್ಯಾರ್ಥಾನುಪಪತ್ತಿ ಇದೆ. ಹೇಗೆಂದರೆ - ಮಿಥ್ಯಾಶಬ್ದಕ್ಕೆ ಅಸತ್‌ ಎನ್ನುವುದು 
ವಾಚ್ಯಾರ್ಥವಾಗಿದೆ. ರಜತವು ಅಸತ್‌ ಅಲ್ಲ. ಕಿಂತು ಅನಿರ್ವಚನೀಯವಾಗಿದೆ. 
ಅಂತಹ ಅಸತ್‌ ಆಗದ ರಜತವನ್ನು ""ಮಿಥ್ಯೈವ ರಜತಂ ಪ್ರತ್ಯಭಾತ್‌'' 
ಎಂಬುದಾಗಿ ಮಿಥ್ಯಾಶಬ್ದದಿಂದ ವ್ಯವಹರಿಸುತ್ತಿದ್ದಾನೆ ಭ್ರಾಂತ್ಯುತ್ಮಿತಪುರುಷ. 
ಹೀಗಾಗಿ ಮಿಥ್ಯಾಶಬ್ದಕ್ಕೆ ವಾಚ್ಕಾರ್ಥಾನುಪಪತ್ತಿ (ಮಿಥ್ಯಾಶಬ್ದದ ವಾಚ್ಯಾರ್ಥ 
ಅಸತ್ವವು ರಜತಕ್ಕೆ ಇಲ್ಲವಾದ್ದರಿಂದ ವಾಚ್ಯಾರ್ಥಾನುಪಪತ್ತಿ) ಇದ್ದೇ ಇದೆ. ಈ 
ರೀತಿ ವಾಚ್ಯಾರ್ಥಾನುಪಪತ್ತಿ ಇರುವ ಕಾರಣ ಅನಿರ್ವಚನೀಯತ್ತ ಎಂಬ 
ಅಮುಖ್ಯಾರ್ಥದಲ್ಲಿ ಲಕ್ಷಣಾವೃತ್ತಿಯನ್ನು ಆಶ್ರಯಿಸುತ್ತೇವೆ (ಮಿಥ್ಯಾ ಶಬ್ದಕ್ಕೆ 
ಲಕ್ಷಣಯಾ ಅನಿರ್ವಚನೀಯತ್ವ ಎಂಬ ಅರ್ಥವನ್ನು ಹೇಳುತ್ತೇವೆ) ಎಂಬುದಾಗಿ 
ಶಂಕೆ ಬಂದರೆ, 


ಅದು ಸರಿಯಲ್ಲ. ಕಾರಣ - ಹಾಗೆ ಹೇಳಿದರೆ ಅನ್ಯೋನ್ಯಾಶ್ರಯ ದೋಷ 
ಬರುತ್ತದೆ. ಹೇಗೆಂದರೆ 1- ಶುಕ್ತಿರಜತಾದಿಗಳು ಅನಿರ್ವಚನೀಯವಾಗಿವೆ 
ಎಂದು ಸಿದ್ಧವಾದರೆ (ಅಂತಹ ಅನಿರ್ವಚನೀಯವಾದ ಶುಕ್ತಿರಜತಾದಿಗಳನ್ನು 
ಮಿಥ್ಯಾ ಎಂದು ಕರೆಯುವಕಾರಣ) ಮಿಥ್ಯಾಶಬ್ದವು ಅನಿರ್ವಚನೀಯಪರವಾಗಿದೆ 
(ಅನಿರ್ವಚನೀಯತ್ವ ಎಂಬ ಅರ್ಥ ಉಳ್ಳದ್ದಾಗಿದೆ) ಎಂದು ಸಿದ್ಧವಾಗುತ್ತದೆ. 
ಇನ್ನು ಮಿಥ್ಯಾಶಬ್ದವು ಅನಿರ್ವಚನೀಯಪರವಾಗಿದೆ (ಅನಿರ್ವಚನೀಯತ್ವ 
ಎಂಬ ಅರ್ಥ ಉಳ್ಳದ್ದಾಗಿದೆ) ಎಂದು ಸಿದ್ದವಾದರೆ ಅಂತಹ "ಮಿಥ್ಯೆ ಲವ 
ರಜತಂ ಪ್ರತ್ಯಭಾತ್‌'' ಎಂಬ ವ್ಯವಹಾರಕ್ಕೆ ಮೂಲವಾದ ಪ್ರತ್ಯಕ್ಷವನ್ನು ಕಲಿಸಿ 


ಧ್‌ ತತ್ತೋದ್ಯೋತ 


ಅದರಿಂದ ಶುಕ್ಕಿರಜತಾದಿಗಳು ಅನಿರ್ವಚನೀಯವಾಗಿವೆ ಎಂದು ಸಿದ್ಧವಾಗುತ್ತದೆ. 
ಹೀಗೆ ಅನ್ಯೋನ್ಯಾಶ್ರಯದೋಷ ಬರುವುದರಿಂದ ಮಿಥ್ಯಾ ಶಬ್ಧಕ್ಕೆ ಅನಿರ್ವಚನೀ- 
ಯತ್ವ ಎಂಬ ಅಮುಖ್ಯಾರ್ಥದಲ್ಲಿ ಲಕ್ಷಣಾವನ್ನು ಆಶ್ರಯಿಸುವುದು ಸರಿಯಲ್ಲ. 

ಹಾಗಲ್ಲ ''ವಿವಾದಪದಂ ಅನಿರ್ವಚನೀಯಂ ಬಾಧ್ಯತ್ವಾತ್‌'' ಎಂಬ 
ಅನುಮಾನಪ್ರಮಾಣದಿಂದ ಶುಕ್ತಿರಜತಾದಿಗಳಿಗೆ ಅನಿರ್ವಚನೀಯತ್ತವು 
ಸಿದ್ಧವಾಗುವುದರಿಂದ "ರಜತಂ ಮಿಥ್ಯಾ' ಎನ್ನುವಲ್ಲಿ ವಾಚ್ಯಾರ್ಥಾನುಪಪಶ್ತಿ 
ಇದೆ. ಹೀಗಾಗಿ ಮಿಥ್ಯಾ ಶಬ್ದಕ್ಕೆ ಅಮುಖ್ಯ (ಲಕ್ಷಣಾ)ವೃತ್ತಿಯನ್ನು ಆಶ್ರ ಯಿಸುತ್ತೇವೆ 
ಎಂದು ಶಂಕೆ ಬಂದರೆ, 

ಹಾಗೆ ಅನುಮಾನಪ್ರಮಾಣದಿಂದ ಶುಕ್ಷಿರಜತಾದಿಗಳಿಗೆ ಅನಿರ್ವಚನೀಯತ್ವ 
ಸಿದ್ದವಾಗುವುದಾದರೆ, ರಜತ ಅನಿರ್ವಚನೀಯವಾಗಿದೆ ಎಂಬ ವಿಷಯದಲ್ಲಿ 
ತ್ಯಕ್ಷಪ್ರಮಾಣವನ್ನು ಯಾಕೆ ಉದಾಹರಿಸುತ್ತಿದ್ದೀರಿ ? 

ಮತ್ತು ''ವಿವಾದಪದಂ ಅನಿರ್ವಚನೀಯಂ ಬಾಧ್ಯತ್ವಾತ್‌'' ಎಂಬ ಆ 
ಅನುಮಾನಪ್ರಮಾಣವನ್ನು ಈ ಮುಂದೆಯೇ ನಿರಾಕರಿಸುವವರಿದ್ದೇವೆ ಕೂಡ. 


ಆದ್ದರಿಂದ ಮಿಥ್ಯಾಶಬ್ದವು ಅನಿರ್ವಚನೀಯವಸ್ತುವಿಗೆ ವಾಚಕವಾಗಿದೆ 
ಎಂಬ ಪಕ್ಷದಲ್ಲಿ ಯಾವ ಪ್ರಮಾಣವೂ ಇಲ್ಲ. ವಾಚಕವಲ್ಲ ಎಂಬ ಪಕ್ಷದಲ್ಲಿ 
ಯಾವ ವಾಚ್ಯಾರ್ಥಾನುಪಪತ್ತಿಯೂ ಇಲ್ಲ. ಹೀಗಾಗಿ ""ಬಾಧಕಜ್ಞಾನ ಬಂದ 
ನಂತರ "ಮಿಥ್ಯೆ ಪವ ರಜತಂಪ್ರತ್ಯ ಭಾತ್‌' ಎಂದು ಅನುವಾದ ಮಾಡುವುದರಿಂದ 
ರಜತಭ್ರಮ ಉಳ್ಳ ವ್ಯಕ್ತಿಗೆ ಅಲ್ಲಿ ಉಂಟಾಗುವ 'ರಜತಂ ಮಿಥ್ಯಾ' ಎಂಬ 
ಬಾಧಕಜ್ಞಾನವೇ "ರಜತವು ಅನಿರ್ವಚನೀಯವಾಗಿದೆ' ಎಂಬ ವಿಷಯದಲ್ಲಿ 
ಪ್ರತ್ಯಕ್ಷಪ್ರಮಾಣವಾಗಿದೆ'' ಎಂಬುದಾಗಿ ಅನಿರ್ವಚನೀಯವಸ್ತುವಿಷಯದಲ್ಲಿ 
ಪ್ರತ್ಯಕ್ಟಪ್ರಮಾಣವನ್ನು ಶಂಕಿಸುವುದು ಸರಿಯಲ್ಲ (ಪ್ರತ್ಯಕ್ಷವು ಪ್ರಮಾಣ- 
ವಾಗುವುದಿಲ್ಲ) ಎಂದು ಸಿದ್ದವಾಗುತ್ತದೆ. 

ಅವತಾರಿಕೆ :- ಅನಿರ್ವಚನೀಯವಸ್ತುವಿಷಯದಲ್ಲಿ ಪ್ರತ್ಯಕಪ್ರಮಾಣವು 
ನಿರಾಕೃತವಾದಾಗ ಅನುಮಾನಪ್ರಮಾಣವನ್ನು ಶಂಕಿಸುತ್ತಾರೆ - 


9 
ಡ್‌ 
ಲ 


ಅನಿರ್ವಚನೀಯವಸ್ತುವಿಷಯದಲ್ಲಿ ಅನುಮೂನಪ್ರಮಾಣ ನಿರಾಕರಣೆ 
ಟೀಕಾ: ಮಾ ಭೂತ್‌ ಪ್ರತ್ಯಕ್ಷೇಣಾನಿರ್ವಚನೀಯಾರ್ಥಸಿದ್ದಿಃ 1 ವಿವಾದ- 
ಪದಮನಿರ್ವಚನೀಯಂ ಬಾಧ್ಯತ್ವಾತ್‌ । ಯನ್ನಾನಿರ್ವಚನೀಯಂ 

ನ ತದ್ದಾಧ್ಯಂ ಯಥಾ ಆತ್ಮೇತ್ಯನುಮಾನೇನ ಭವಿಷ್ಯತೀತ್ಯತ ಆಹ - 


ಅನಿರ್ವಚನೀಯವಸ್ತುವಿಷಯದಲ್ಲಿ ಅನುಮಾನಪ್ರಮಾಣ ನಿರಾಕರಣೆ 
ಮೂಲ :- ಅನುಮಾನಸ್ಯ ಚಾಪ್ರಸಿದ್ಧವಿಶೇಷಣಃ ಪಕ್ಫಃ । 
ಛಾ a 


ಚಶಬ್ಧಃ ಪ್ರತ್ಯಕ್ಟನಿರಾಕರಣೇನಾನುಮಾನನಿರಾಕರಣಸಮುಚ್ಚಯೇ 
ವರ್ತತೇ। 


ಅನುವಾದ :- 'ರಜತಂ ಮಿಥ್ಯಾ' ಎಂಬ ಪ್ರತ್ಯಕ್ಷಪ್ರಮಾಣದಿಂದ 
ಅನಿರ್ವಚನೀಯವಸ್ತು (ಸಿದ್ಧವಾಗುವುದು ಬೇಡ. ಪರಂತು) ಸಿದ್ದವಾಗದಿದ್ದರೂ 
ಸಹ ಅನುಮಾನಪ್ರಮಾಣದಿಂದ ಸಿದ್ದವಾಗುತ್ತದೆ. ಹೇಗೆಂದರೆ - 


ವಿವಾದಪದಂ ಅನಿರ್ವಚನೀಯಂ ಬಾಧ್ಯತ್ವಾತ್‌ | 
ಯತ್‌ ಅನಿರ್ವಚನೀಯಂ ನ, ತತ್‌ ಬಾಧ್ಯಂ ನ। ಯಥಾ ಆತ್ಮಾ। 


ವಿವಾದಾಸ್ಪದವಾದ (ಸಂದಿಗ್ಗವಾದ) ಶುಕ್ಕಿರಜತಾದಿಗಳು, ಅನಿರ್ವಚನೀಯ- 
ವಾಗಿವೆ, ಬಾಧ್ಯವಾದ್ದರಿಂದ. ಯಾವುದು ಅನಿರ್ವಚನೀಯವಲ್ಲವೋ ಅದು 
ಬಾಧ್ಯವಲ್ಲ. ಇದು ವ್ಯತಿರೇಕವ್ಯಾಪ್ತಿ. ದೃಷ್ಟಾಂತ 1- ಆತ್ಮನಂತೆ. ಆತ್ಮನು 
(ಪಾರಮಾರ್ಥಿಕಸತ್‌ ಆಗಿದ್ದಾನೆ) ಅನಿರ್ವಚನೀಯ ಅಲ್ಲ. ಸತ್‌ ಆದ್ದರಿಂದ 
ಬಾಧ್ಯನೂ ಅಲ್ಲ. ಅರ್ಥಾತ್‌ ಆತ್ಮನಲ್ಲಿ ಅನಿರ್ವಚನೀಯತ್ವ ಎಂಬ ಸಾಧ್ಯವೂ 
ಇಲ್ಲ (ಸಾಧ್ಯಾ ಭಾವವೂ ಇದೆ) ಬಾಧ್ಯತ್ವಎಂಬ ಹೇತುವೂ ಇಲ್ಲ (ಹೇತ್ತಭಾವವೂ 
ಇದೆ). ಪ್ರಕೃತದಲ್ಲಿ ಪಕ್ಷವಾದ ಶುಕ್ಕಿರಜತಾದಿಗಳು 'ನೇದಂ ರಜತಂ' 
ಇತ್ಯಾದಿಯಾಗಿ ಬಾಧ್ಯವಾಗುವುದರಿಂದ ಅನಿರ್ವಚನೀಯವಾಗಿವೆ. 


ಹೀಗೆ ಬಾಧ್ಯತ್ವಹೇತುವಿನಿಂದ ಶುಕ್ಷಿರಜತಾದಿಗಳು ಅನಿರ್ವಚನೀಯ ಎಂದು 
ಸಿದ್ಧವಾಗುತ್ತದೆ ಎಂಬುದಾಗಿ ಶಂಕೆ ಬಂದರೆ, ಅದಕ್ಕೆ ಆಚಾರ್ಯರು ಹೇಳುತ್ತಾರೆ- 
(ಅನುಮಾನವನ್ನು ಆಚಾರ್ಯರು ನಿರಾಕರಿಸುತ್ತಾರೆ -) 


ಮೂಲ :- ಅನುಮಾನಸ್ಯ ಚಾಪ್ರಸಿದ್ದವಿಶೇಪಣ: ಪಕ್ಷ । 
ಮೂಲಾರ್ಥ :- ಅನುಮಾನದ ಪಕ್ಷವು ಅಪ್ರಸಿದ್ದವಾದ ವಿಶೇಷಣ ಉಳ್ಳದ್ದಾಗಿದೆ. 
ಅನುಮಾನಕ್ಕೆ ಅಪ್ರಸಿದ್ದವಿಕೇಪಣತಾ ಸಾದ್ಯಾಪ್ರಸಿದ್ದಿ ದೋಷ ಬರುತ್ತದೆ. 


೧. ಶುಕ್ತಿರಜತಾದಿಗಳು ಅದ್ದೈತಮತದ ಪ್ರಕಾರ ಅನಿರ್ವಚನೀಯವಾಗಿವೆ. ದ್ವೈತಮತದ 
ಪ್ರಕಾರ ಅನಿರ್ವಚನೀಯ ಅಲ್ಲ. (ಅಸತ್‌ ಆಗಿವೆ.) ಹಾಗಾಗಿ 'ಅನಿರ್ವಚನೀಯವಾಗಿ 
ವೆಯೋ? ಇಲ್ಲವೋ ?' ಎಂಬ ಎವಾದಕ್ಕೆ ಶುಕ್ತಿರಜತಾದಿಗಳು ಆಸ್ಪದವಾದ್ದರಿಂದ (ಸಂಶಯಕ್ಕೆ 
ಧರ್ಮಿಯಾದ್ದರಿಂದ) ಅಂತಹ ಶುಕ್ತಿರಜತಾದಿಗಳು ಪ್ರಕೃತ “ವಿವಾದಪದಂ' ಎಂಬ ಪದದಿಂದ 
ವಿವಕ್ಷಿತವಾಗಿವೆ. 


ತತ್ನೋದ್ಯೋತ 


ಹೌದು, ಆಚಾರ್ಯರು ಮೂಲದಲ್ಲಿ 'ಅನುಮಾನಸ್ಯ ಚ' ಎಂಬುದಾಗಿ ಚ 
ಶಬ್ದಇಟ್ಟಿದ್ದಾರೆ. ಚಶಬ್ದವು ಸಮುಚ್ಚಾಯಕವಾಗಿರುತ್ತದೆ. ಪ್ರಕೃತ ಅನುಮಾನಕ್ಕೂ 
ದೃವಿಶೇಷಣತಾ ಬರುತ್ತದೆ ಎಂದು ಹೇಳಿದರೆ, ಅನುಮಾನಕ್ಕೆ 
ದ್ದವಿಶೇಷಣತಾ ಹೇಳಿದಂತೆ ಬೇರೆಯದಕ್ಕೂ ಅಪ್ರಸಿದ್ಧವಿಶೇಷಣತಾ 
ಹೇಳಿದಂತಾಗುತ್ತದೆ. ಆದರೆ ಅನುಮಾನ ಬಿಟ್ಟು ಬೇರೆಯದಕ್ಕೆ ಅಪ್ರಸಿದ್ಧ 
ವಿಶೇಷಣತಾ ಹೇಳಿಲ್ಲವಾದ್ದರಿಂದ ಸಮುಚ್ಚಾಯಕವಾದ ಚಶಬ್ದವನ್ನು 
ಆಚಾರ್ಯರು ಹೇಗೆ ಇಟ್ಟರು ? 


ಡ್‌ 2 
ಬ್ರಗಿ 
ಷ್‌ 
ಬ್ರಿ 


ಈ ಪ್ರಶ್ನೆಗೆ ಸಮಾಧಾನ ಇಷ್ಟುಃ- ಚಶಬ್ದವು ಸಮುಚ್ಚಾಯಕವಾಗಿದೆ 
ಎನ್ನುವುದು ನಿಜವೇ. ಆದರೆ ಅದು ಅನುಮಾನ ಬಿಟ್ಟು ಬೇರೆಯದಕ್ಕೆ 
ಅಪ್ರಸಿದ್ಧವಿಶೇಷಣತಾವನ್ನು ಸಮುಚ್ಚಯ ಮಾಡುತ್ತಿಲ್ಲ. ಕಿಂತು ಅನಿರ್ವಚನೀಯ 
ವಸ್ತುವಿಷಯದಲ್ಲಿ ಅನುಮಾನಪ್ರಮಾಣವನ್ನು ನಿರಾಕರಿಸುವ ಈ ಪ್ರಸಂಗದಲ್ಲಿ 
ಪ್ರತ್ಯಕ್ಷಪ್ರಮಾಣದ ನಿರಾಕರಣೆಯನ್ನು ಸಮುಚ್ಚಯ ಮಾಡುತ್ತಿದೆ. 

ಅನಿರ್ವಚನೀಯವಸ್ತುವಿಷಯದಲ್ಲಿ ಪ್ರತ್ಯಕ್ಷವು ಪ್ರಮಾಣವಾಗುವುದಿಲ್ಲ 
ಎಂದಷ್ಟೇ ಅಲ್ಲ. ಕಿಂತು ಅಪ್ರಸಿದ್ದವಿಶೇಷಣತಾ ಬರುವುದರಿಂದ ಅನುಮಾನವೂ 
ಪ್ರಮಾಣವಾಗುವುದಿಲ್ಲ ಎಂಬುದಾಗಿ ಸಮುಚ್ಚಯ ಮಾಡುತ್ತಿದೆ ಚಶಬ್ದ ಎಂದು 
ಅಭಿಪ್ರಾಯ. 


ಅವತಾರಿಕೆ :- ಅನುಮಾನಕ್ಕೆ ಅಪ್ರಸಿದ್ದೆವಿಶೇಷಣತಾ ದೋಷವನ್ನು 
ಉಪಪಾದನೆ ಮಾಡುತ್ತಾರೆ - 


ಟೀಕಾ: ಏತದನುಮಾನಪ್ರವೃತ್ತೇಃ ಪ್ರಾಗನಿರ್ವಚನೀಯಸ್ಯ ಕ್ವಾಪ್ಯಪ್ರಸಿದ್ಧ- 
ತ್ವೇನಾಯಮನುಮಾನಸ್ಯ ಪಕ್ಪೋ (ತಪ್ರಸಿದ್ಧವಿಶೇಷಣೋ ಭವತಿ । 


ನನು ವಿಶಿಷ್ಟಸ್ಯ ಪಕ್ಚತ್ಚಮ್‌ । ತತ್ಕಥಮಪ್ರಸಿದ್ಧವಿಶೇಷಣಃ ಪಕ್ಷ ಇತಿ 
ನಿರ್ದೇಶಃ ಸ್ಯಾತ್‌ 1 ನಹಿ ತದ್ದಿಶಿಷ್ಟಷ್ಯ ತದ್ದಿಶೇಷಣಂ ಭವತಿ । 
ಆತ್ಮಾಶ್ರಯಪ್ರಸಂಗಾತ್‌ | 


ಸತ್ಯಮ್‌ 1 ಪಕ್ಷಪದೇನ ತದೇಕದೇಶೋ ಧರ್ಮೀ ಲಕ್ಷ್ಯತ 
ಇತ್ಯದೋಷಃ 1 ಯದ್ದಿಶೇಷಣೇನಾಯಂ ಪಕಸ್ತದಪ್ರಸಿದಮಿತಿ 

ವ ಲ್‌ೆ [2 
ವಾಟ 


ಅನಿರ್ವಚನೀಯವಸ್ತುವಿಷಯದಲ್ಲಿ ಅನುಮಾನಪ್ರಮಾಣ ನಿರಾಕರಣೆ 5೫೬೨) 


ಅನುವಾದ :- ಪಕ್ಷದಲ್ಲಿ ಸಾಧ್ಯವನ್ನು ಸಾಧಿಸುವಾಗ ಪಕ್ಷದಲ್ಲಿ ಸಾಧ್ಯವು 
ಸಂದಿಗ್ಗವಾಗಿರಬೇಕು, ಅನ್ಯತ್ರ  ಪ್ರಸಿದ್ಧವಾಗಿರಬೇಕು ಅನುಮಾನವು 
ಪ್ರವೃತ್ತವಾಗುವುದಕ್ಕಿಂತ ಪೂರ್ವದಲ್ಲಿ ಸಪಕ್ಷದಲ್ಲಿ ಸಿದ್ಧವಾಗಿರಬೇಕು ಎಂದು 
ನಿಯಮ. ಉದಾ- ಪರ್ವತದಲ್ಲಿ ವಹ್ಲಿಯನ್ನು ಸಾಧಿಸುವಾಗ ವಹ್ನಿಯು 
ಪರ್ವತದಲ್ಲಿ ಸಂದಿಗ್ಗವಾಗಿದೆ. ಮತ್ತು ಅನುಮಾನ ಮಾಡುವ ಮುಂಚೆ ಅನ್ಯತ್ರ 
ಸಪಕ್ಕವಾದ ಮಹಾನಸದಲ್ಲಿ ಸಿದ್ಧವಾಗಿದೆ. ಅನ್ಯತ್ರ ಪ್ರಸಿದ್ಧವಾದ ವಬ್ನಯನ್ನೇ 
ಪಕ್ಕದಲ್ಲಿ ಸಾಧಿಸಲು ಹೊರಟರುತ್ತಾರೆ ಎಂದು ಭಾವ. 

ಪ್ರಕೃತದಲ್ಲಿ ಪಕ್ಷವಾದ ಶುಕ್ಮಿರಜತಾದಿಗಳಲ್ಲಿ ಬಾಧ್ಯತ್ನಹೇತುವಿನಿಂದ 
ಅನಿರ್ವಚನೀಯತ್ನವನ್ನು ಸಾಧಿಸಬೇಕಾದರೆ, ಅನಿರ್ವಚನೀಯತ್ತ ಸಾಧ್ಯವು 
ಅನುಮಾನಕ್ಕಿಂತ ಪೂರ್ವದಲ್ಲಿ ಅನ್ಯತ್ರ ಪಕ್ಷ ಬಿಟ್ಟು ಬೇರೆ ಎಲ್ಲಿಯಾದರೂ 
ಪ್ರಸಿದ್ಧವಾಗಿರಬೇಕು. ಆದರೆ ಅನುಮಾನಕ್ಕಿಂತ ಪೂರ್ವದಲ್ಲಿ ಅನಿರ್ವಚನೀಯತ್ವ- 
ಸಾಧ್ಯವು ಬೇರೆ ಎಲ್ಲಿಯೂ ಪ್ರಸಿದ್ಧವಾಗಿಲ್ಲವಾದ್ದರಿಂದ, ಅನುಮಾನದ ಪಕ್ಷವು 
ಅಪ್ರಸಿದ್ದವಾದ ವಿಶೇಷಣ ಸಾಧ್ಯ ಉಳ್ಳದ್ದಾಗಿದೆ. (ಅನುಮಾನಕ್ಕೆ 


ಅಪ್ಪಸಿದ್ಧವಿಶೇಷಣತಾ ದೋಷ ಬರುತ್ತದೆ. ) 
ಹೌದು, 'ಸಾಧ್ಯಧರ್ಮವಿಶಿಷ್ಠಃ ಪಕ್ಚಃ' ಎಂದು ಹೇಳಿದ್ದರಿಂದ ಸಾಧ್ಯದಿಂದ 


ವಿಶಿಷ್ಟವಾದ ಧರ್ಮಿಗೆ ಪ ಪಕ್ಷ ದು ಕರೆಯುತ್ತಾರೆ. ಅಂದಮೇಲೆ ಪಕ್ಷವು 
ಪ್ರಸಿದ್ದವಾದ ವಿಶೇಷಣ ಉಳ್ಳದ್ದಾಗಿದೆ ಎಂದು ಹೇಳುವುದು ಹೇಗೆ? 
ಸಾಧ್ಯ ವಿಶಿಷ್ಠವಾದ ಧರ್ಮಿಗೆ ಸಾಧ್ಯವು ವಿಶೇಷಣ ಆಗಲು ಸಾಧ್ಯವಿಲ್ಲ. 
ಉದಾಃ- ದಂಡವಿಶಿಷ್ಟನಾದ ದೇವದತ್ತನಿಗೆ ದಂಡವು ವಿಶೇಷಣವಾಗಲು 
ಸಾಧ್ಯವಿಲ್ಲ. ಹಾಗಾಗುವುದಾದರೆ ಆತ್ಮಾಶ್ರಯದೋಷ ಬರುತ್ತದೆ. ಏಕೆಂದರೆ - 
ದಂಡವು ವಿಶೇಷಣ. ಯಾರಿಗೆ ವಿಶೇಷಣ? ದಂಡವಿಶಿಷ್ಠದೇವದತ್ತನಿಗೆ. 
ವಿಶೇಷಣಕ್ಕಿಂತ ಪೂರ್ವದಲ್ಲಿ ವಿಶೇಷ್ಯ ಇರಬೇಕು. ಹೀಗಾಗಿ ದಂಡಕ್ಕಿಂತ 
ಪೂರ್ವದಲ್ಲಿ ದೇವದತ್ತ ಇರಬೇಕು. ಪ್ರಕೃತ ದಂಡವು ಕೇವಲ ದೇವದತ್ತನಿಗೆ 
ವಿಶೇಷಣ ಅಲ್ಲ, ಕಿಂತು ದಂಡವಿಶಿಷ್ಟದೇವದತ್ತನಿಗೆ ವಿಶೇಷಣ. ಹಾಗಾಗಿ 
ವಿಶೇಷಣವಾದ ದಂಡಕ್ಕಿಂತ ಪೂರ್ವದಲ್ಲಿ ವಿಶೇಷ್ಯ ದಂಡವಿಶಿಷ್ಟದೇವದತ್ತ 
ಇರಬೇಕು. ಅರ್ಥಾತ್‌ (ದೇವದತ್ತ ದಂಡವಿಶಿಷ್ಠನಾಗಬೇಕಾದರೆ ದಂಡವು 


ಇರಲೇಬೇಕಾದ್ದರಿಂದ) ದಂಡಕ್ಕಿಂತ ಪೂರ್ವದಲ್ಲಿದಂಡ ಇರಬೇಕಾಗುವುದರಿಂದ 
""ಸ್ವಾಪೇಕ್ಚಯಾ ಸ್ವಸ್ಯ ಪೂರ್ವವೃತ್ತಿತ'' 


ಗ್‌ 


116) ತತ್ತೋದ್ಯೋತ 


ತನಗಿಂತ ಮೊದಲು ತಾನು ಇರಬೇಕಾದ ಕಾರಣ ಆತ್ಮಾಶ್ರಯದೋಷ 
ಬರುತ್ತದೆ. ಅಂದಮೇಲೆ ""ಪಕ್ಚವು ಸಾಧ್ಯವಿಶಿಷ್ಟಧರ್ಮಿಯು ಅಪ್ರಸಿದ್ಧಸಾಧ್ಯ 
ಉಳ್ಳದ್ದಾಗಿದೆ'' ಎಂಬುದಾಗಿ ಹೇಳುವುದು ಹೇಗೆ ? "ಅಪ್ರಸಿದ್ಧವಿಶೇಷಣಃ 
ಪಕ್ಷಃ' ಎಂಬ ಆಚಾರ್ಯರ ವಾಕ್ಯಪ್ರಯೋಗ ಸರಿ ಅಲ್ಲ ಅಲ್ಲವೇ ? 


ಈ ರೀತಿಯಾಗಿ ಶಂಕೆ ಬಂದರೆ, ಅದಕ್ಕೆ ಎರಡು ರೀತಿಯಿಂದ ಸಮಾಧಾನ 
ಹೇಳುತ್ತಾರೆ - 


ಸಮಾಧಾನ 1) 


ನಿಜವೇ. "ಸಾಧ್ಯಧರ್ಮವಿಶಿಷ್ಟಃ ಪಕ್ಷೂ' ಎಂದು ಹೇಳಿದಂತೆ 
ಸಾಧ್ಯವಿಶಿಷ್ಟಧರ್ಮಿಗೇ ಪಕ್ಷ ಎಂದು ಹೆಸರು. ಪಕ್ಕಪದಕ್ಕೆ ರೂಢಿವೃತ್ತಿಯಿಂದ 
ಸಾಧ್ಯವಿಶಿಷ್ಟದರ್ಮೀ ಎಂದು ಅರ್ಥ ಇರುವುದು ಸತ್ಯವೇ. ಆದರೆ ಪ್ರಕೃತದಲ್ಲಿ 
ಪಕ್ಪಶಬ್ದದಿಂದ ಸಾಧ್ಯವಿಶಿಷ್ಟಧರ್ಮೀ ಎಂಬ ವಿಶಿಷ್ಟಭಾಗದಲ್ಲಿ ಏಕದೇಶವಾದ 
ಧರ್ಮಿಯನ್ನು ಮಾತ್ರ ಲಕ್ಷಣಾವೃತ್ತಿಯಿಂದ ವಿವಕ್ಷಿಸುತ್ತೇವೆ. ಅಂತಹ ಕೇವಲ 
ಧರ್ಮಿಗೆ ಸಾಧ್ಯವು ವಿಶೇಷಣವಾಗಬಹುದಾದ್ದರಿಂದ (ಕೇವಲ ಧರ್ಮಿಗೆ 
ಸಾಧ್ಯವು ವಿಶೇಷಣವಾಗಿದೆ ಎಂದು ಹೇಳಿದರೆ ಆತ್ಮಾಶ್ರಯ ಬರುವುದಿಲ್ಲ- 
ವಾದ್ದರಿಂದ) "““ಅಪ್ರಸಿದ್ಧವಿಶೇಷಣಃ ಪಕ್ಚಃ'' ಎಂಬ ಪ್ರಯೋಗ ("'ಅಪ್ರಸಿದ್ದಂ 
ವಿಶೇಷಣಂ ಸಾಧ್ಯಂ, ಯಸ್ಯ ಧರ್ಮಿಣಃ ಸಃ ಅಪ್ರಸಿದ್ಧವಿಶೇಷಣಃ'' 
ಎಂಬುದಾಗಿ ಷಷ್ಟೀಬಹುವ್ರೀಹಿ ಸಮಾಸವು) ಸಮಂಜಸವೇ ಆಗಿದೆ. 


ಸಮಾಧಾನ 2) 


ಅಥವಾ, ಪಕ್ಷಶಬ್ಬಕ್ಕೆ ರೂಢಿವೃತ್ತಿಯಿಂದ ಸಾಧ್ಯವಿಶಿಷ್ಟಧರ್ಮೀ ಎಂದು 
ಮುಖ್ಯಾರ್ಥವನ್ನೇ ಇಟ್ಟುಕೊಳ್ಳುತ್ತೇವೆ. ಆದರೆ ""ಅಪ್ರಸಿದ್ದಂ ವಿಶೇಷಣಂ 
ಯಸ್ಯ'' ಎಂಬುದಾಗಿ ಷಷ್ಠೀಬಹುವ್ರೀಹಿಯನ್ನು ಮಾಡುವುದಿಲ್ಲ. 

ಕಿಂತು ""ಅಪ್ರಸಿದ್ಧಂ ವಿಶೇಷಣಂ ಸಾಧ್ಯಂ, ಯಸ್ಸಿನ್‌ ವಿಶಿಷ್ಟೇ ಸಃ 
ಅಪ್ರಸಿದ್ಧವಿಶೇಷಣಃ'' ಎಂಬುದಾಗಿ ಸಪ್ತಮೀಬಹುವ್ರೀಹಿಯನ್ನು ಮಾಡುತ್ತೇವೆ. 
ಅಂದರೆ ಸಾಧ್ಯ ವಿಶಿಷ್ಠಧರ್ಮೀ ಎಂಬ ಯಾವ ವಿಶಿಷ್ಠಭಾಗದಲ್ಲಿ ವಿಶೇಷಣವಾದ 
ಸಾಧ್ಯವು ಅಪ್ರಸಿದ್ಧವಾಗಿದೆಯೋ ಅಂತಹ ವಿಶಿಷ್ಟಭಾಗವು ಅಪ್ರಸಿದ್ಧವಿಶೇಷಣ- 
ವಾಗಿದೆ (ಅಪ್ರಸಿದ್ದವಾದ ವಿಶೇಷಣ ಉಳ್ಳದ್ದಾಗಿದೆ) ಎಂದು ವಿವಕ್ತಿಸುತ್ತೇವೆ. 


ಅನಿರ್ವಚನೀಯವಸ್ತುವಿಷಯದಲ್ಲಿ ಅನುಮಾನಪ್ರಮಾಣ ನಿರಾಕರಣೆ 


ಈ ರೀತಿಯಾಗಿಯೂ ""ಅಪ್ರಸಿದ್ಧವಿಶೇಷಣಃ ಪಕ್ಚಃ'' ಎಂಬ ಪ್ರಯೋಗ 
ಸಮಂಜಸ ಎಂದು ಅಭಿಪ್ರಾಯ. 


ಅವತಾರಿಕೆ ಃ- ''ವಿವಾದಪದಂ ಅನಿರ್ವಚನೀಯಂ ಬಾಧ್ಯತ್ವಾತ್‌'” ಎಂಬ 
ಅನುಮಾನಕ್ಕೆ ಅಪ್ರಸಿದ್ಧವಿಶೇಷಣತಾದೋಷ ಹೇಳಿದ್ದರ ಮೇಲೆ ಶಂಕೆ 
ಮಾಡಿಕೊಂಡು ಸಮಾಧಾನ ಹೇಳುತ್ತಾರೆ - 


ಟೀಕಾ: ಅಥ ಕಥಮಪ್ರ ಸಿದ್ಧವಿಶೇಷಣತ್ಚಮಸಾಧಕತ್ಟೇ ಹೇತು: । ವ್ಯಾಪ್ತಿ- 
ಪಕ್ತಧರ್ಮತಾವಿರಹಾತ್‌ । ನ ಹ್ಯಪ್ರತೀತೇನ ಕಸ್ಕಾಪಿ 
ವ್ಯಾಪ್ತಿಶಕ್ಕಗ್ರಹಾ । ಸಂದಿಗ್ಗಸಾಧ್ಯಧರ್ಮವಾಂಶ್ವ ಪಕ್ಷ: । ನ 
ಚಾಪ್ರಸಿದ್ಧವಿಶೇಷಣೋಲ್ಲೇಖೀ ಸಂದೇಹೋ ಯುಜ್ಯತೇ । 

ಅನುವಾದ :- ಅನಿರ್ವಚನೀಯಸಾಧಕವಾದ ಅನುಮಾನಕ್ಕೆ "ಅನುಮಾನಸ್ಯ 

ಚಾಪ್ರಸಿದ್ಧವಿಶೇಷಣಃ ಪಕ್ಷಃ' ಎಂಬುದಾಗಿ ಅಪ್ರಸಿದ್ಧವಿಶೇಷಣತಾ ದೋಷವನ್ನು 

ಹೇಳಿದಿರಿ. ಆದರೆ ಈ ಅಪ್ರಸಿದ್ಧವಿಶೇಷಣತಾ ಎನ್ನುವುದು ವ್ಯಭಿಚಾರ-ಅಸಿದ್ದಿ 

ಮೊದಲಾದ ಹೇತ್ವಾಭಾಸಗಳಂತೆ ಪ್ರತ್ಯೇಕ ಹೇತ್ವಾಭಾಸವಾಗಿಲ್ಲವಾದ್ದರಿಂದ 

ಇದು ಅಸಾಧಕತ್ವಕ್ಕೆ ಹೇಗೆ ಕಾರಣವಾಗುತ್ತದೆ ? 


ಇದಕ್ಕೆ ಸಮಾಧಾನ ಇಷ್ಟು - ಅನುಮಾನದಲ್ಲಿ ಸಾಧ್ಯವು ಅಪ್ರಸಿದ್ಧವಾದರೆ 
(ಅಪ್ರ ಸಿದ್ಧವಿಶೇಷಣತಾ ಬಂದರೆ) ವ್ಯಾಪ್ತಿ -ಪಕ್ಷಧರ್ಮತಾಗಳು ಸಿದ್ದಿಸುವುದಿಲ್ಲ. 


ಅರ್ಥಾತ್‌ ವ್ಯಾಪ್ತಿ-ಪಕ್ಷಧರ್ಮತಾವಿಘಟಕವಾಗಿ ಅಪ್ರಸಿದ್ಧವಿಶೇಷಣತಾ 
ದೋಷವಾಗುತ್ತದೆ. 
ಅದು ಹೇಗೆಂದರೆ 8- ಹೇತುವು ವ್ಯಾಪ್ಯವಾಗಿಡುತ್ತದೆ ವ್ಯಾಪ್ತಿ 


ಉಳ್ಳದ್ದಾಗಿರುತ್ತದೆ. ಅರ್ಥಾತ್‌ ಸಾಧ್ಯನಿರೂಪಿತವ್ಯಾಪ್ತಿ (ಸಾಧ್ಯದ ಜೊತೆಗೆ 
ವ್ಯಾಪ್ತಿ) ಉಳ್ಳದ್ದಾಗಿರುತ್ತದೆ. ಪ್ರಕೃತ ಸಾಧ್ಯವು ಅಪ್ರಸಿದ್ದವಾದ್ದರಿಂದ ಸಾಧ್ಯದ 
ಜೊತೆಗೆ ವ್ಯಾಪ್ತಿಯನ್ನು ಹೇತುವಿಗೆ ಹೇಳಲು ಸಾಧ್ಯವಿಲ್ಲ. ಅಂದರೆ 
ಸಾಧ್ಯನಿರೂಪಿತವ್ಯಾಪ್ತಿಜ್ಞಾನ ಆಗುವುದಿಲ್ಲ. ಹೀಗೆ ವ್ಯಾಷ್ಟಿವಿಘಟಕವಾಗಿ 
ಅಪ್ರಸಿದ್ದವಿಶೇಷಣತಾ ದೋಷವಾಗುತ್ತದೆ. 

ಮತ್ತು ಸಂದಿಗ್ಗವಾದ ಸಾಧ್ಯಧರ್ಮ ಉಳ್ಳದ್ದು ಪಕ್ಷ. ಹಾಗಾಗಿ ಸಾಧ್ಯವು 
ಸಂದಿಗ್ಗವಾಗಿರಬೇಕು. ಅಂದರೆ ಸಾಧ್ಯ -ತದಭಾವಕೋಟಿಕವಾದ (ಸಾಧ್ಯ - 
ಸಾಧ್ಯಾ ಭಾವಗಳು ಕೋಟಿಗಳಾಗಿ ಉಳ್ಳ) ಸಂಶಯಕ್ಕೆ ಸಾಧ್ಯವು ವಿಷಯವಾಗಿರ- 


ಗ್‌ ತತ್ತೋದ್ಯೋತ 


ಬೇಕು (ಕೋಟಿಯಾಗಿರಬೇಕು). ಸಂಶಯ ಬರಬೇಕಾದರೆ ಎರಡು ಕೋಟಿಗಳೂ 
ಪ್ರಸಿದ್ಧವಾಗಿರಬೇಕು. ಪ್ರಕೃತ ಸಾಧ್ಯವು ಅಪ್ರಸಿದ್ಧವಾದರೆ ಒಂದು ಕೋಟಿಯು 
ಅಪ್ರಸಿದ್ಧವಾಗುವುದರಿಂದ ಸಂಶಯ ಬರುವುದಿಲ್ಲ. ಸಂಶಯ ಬರದಿದ್ದರೆ 
ಸಾಧ್ಯವು ಸಂದಿಗ್ಗವಾಗದ ಕಾರಣ ಧರ್ಮಿಗೆ ಪಕ್ಷತ್ತ ಕೂಡುವುದಿಲ್ಲ. ಪಕ್ಷತ್ರ 
ಕೂಡದಿದ್ದರೆ ಪಕ್ಷಧರ್ಮತ್ವಕೂಡುವುದಿಲ್ಲ. ಹೀಗೆ ಪಕ್ಷಧರ್ಮತಾ ವಿಘಟಕವಾಗಿ 


ಅಪ್ರಸಿದ್ಧವಿಶೇಷಣತಾ ದೋಷವಾಗುತ್ತದೆ. 


ಅವತಾರಿಕೆ ಃ- ಅನುಮಾನಕ್ಕೆ ಹೇಳಿದ ಅಪ್ರಸಿದ್ಧವಿಶೇಷಣತಾ ದೋಷವನ್ನು 
ಪರಿಹರಿಸಿಕೊಳ್ಳಲು ಪ್ರಯತ್ನಿಸುತ್ತಾರೆ - 


ಕೇವಲವ್ಯತಿರೇಕಿ ಅನುಮಾನದಲ್ಲಿ ಅಪ್ರಸಿದ್ಧ, ವಿಶೇಷಣತ್ಸವ 
ದೋಷವಾಗುವುದಿಲ್ಲ ಎಂಬ ಶಂಕೆ, ಅದರ ನಿರಾಕರಣೆ 


ಟೀಕಾ: ನ ಚ ವಾಚ್ಯಂ ಕೇವಲವ್ಯತಿರೇಕಿಣೋ ನಾಪ್ರಸಿದ್ಧವಿಶೇಷಣತ್ನಂ 
ದೂಷಣಮಿತಿ । ತಥಾ ಸತ್ಯನ್ಯತ್ರಾಸಂಭವೇನ ತತ್ಮಥಾಯಾ ಏವ 
ವೃಥಾತ್ನಾಪಾತಾತ್‌ | ದೂಷಣತ್ತೋಪಯುಕ್ತಪ್ರಕಾರಾನಿರಾಸೇ ಚ 
ಕೇವಲವ್ಯತಿರೇಕಿತಾಮಾತ್ರಸ್ಕಾನುಪಯೋಗಿತ್ತಾತ್‌ । 


ವ್ಯತಿರೇಕವ್ಯಾಪ್ತಿಸ್ತತ್ರ ಗೃಹೀಷ್ಯತ ಇತಿ ಚೇನ್ನ । ಪ್ರತಿಯೋಗಿ- 

ಪ್ರತೀತಿಮಂತರೇಣ ವೃತಿರೇಕಸ್ಯಾಪಿ ಪ್ರತ್ಯೇತುಮಶಕ್ಕತ್ವಾಶ್‌ । 

ಏವಂ ಸತಿ ಕೇವಲವೃತಿರೇಕಿಭಂಗಃ ಸ್ಯಾದಿತಿ ಚೇನ್ನ I ಸಾಮಾನ್ಯ- 

ಪ್ರಸಿದ್ಧ್ಯಾ ತತ್ವವೃತ್ತಿಸಂಭವಾತ್‌ । ತದಭಾವೇ ತದ್ಭಂಗಸ್ಯೇಷ್ಟ- 

ತ್ವಾತ್‌ I 

ಅನುವಾದ :- ಹಿಂದೆ ಹೇಳಿದಂತೆ 'ವಿವಾದಪದಂ ಅನಿರ್ವಚನೀಯಂ 

ಬಾಧ್ಯತ್ವಾತ್‌' ಎಂಬ ಅನುಮಾನದಲ್ಲಿ ಅನ್ವಯವ್ಯಾಪ್ತಿ ಇಲ್ಲದ ಕಾರಣ 
(ಅನ್ವಯವ್ಯಾಪ್ತಿಗೆ ದೃಷ್ಟಾಂತ ಇಲ್ಲದ ಕಾರಣ) ಆತ್ಮನನ್ನು ದೃಷ್ಟಾಂತ 
ಮಾಡಿಕೊಂಡು ವ್ಯತಿರೇಕವ್ಯಾಪ್ತಿಯನ್ನು ಮಾತ್ರ ಹೇಳುತ್ತಿದ್ದೇವೆ. ಅರ್ಥಾತ್‌ ಈ 
ಅನುಮಾನವು ಕೇವಲವ್ಯತಿರೇಕಿ ಆಗಿದೆ. ಈ ಬಾಧ್ಯತ್ವಾನುಮಾನವು 
ಕೇವಲವ್ಯತಿರೇಕಿಯಾದ್ದರಿಂದ, ಕೇವಲವ್ಯತಿರೇಕಿ ಅನುಮಾನದಲ್ಲಿ ಸಾಧ್ಯವು 
ಅಪ್ರಸಿದ್ಧವೇ ಆಗಿರುವ ಕಾರಣ ನಮ್ಮ ಈ ಅನುಮಾನಕ್ಕೆ ಅಪ್ರಸಿದ್ಧವಿಶೇಷಣತಾವು 
ದೋಷವಾಗುವುದಿಲ್ಲ ಅಲ್ಲವೇ ಇ 


ಕೇವಲವ್ಯ ತಿರೇಕಿ ಅನುಮಾನದಲ್ಲಿ ಅಪ್ರಸಿದವಿಶೇಷಣತವು.. ಕಾ 


ಛು £3 


ಈ ರೀತಿಯಾಗಿ ಶಂಕಿಸುವುದು ಸರಿಯಲ್ಲ. ಏಕೆಂದರೆ - ಕೇವಲವ್ಯತಿರೇಕಿ 
ಬಿಟ್ಟು ಬೇರೆ ಅನುಮಾನ ಅಂದರೆ ಅನ್ವಯವ್ಯತಿರೇಕಿ ಹಾಗೂ ಕೇವಲಾನ್ಹಯಿ 
ಅನುಮಾನಗಳಲ್ಲಿ ಸಪಕ್ಷ ಇರುತ್ತದೆಯಾದ್ದರಿಂದ ('ಯತ್ರ ಹೇತುಃ ತತ್ರ 
ಸಾಧ್ಯಂ' ಎಂಬ ಅನ್ವಯವ್ಯಾಪ್ತಿ ಹೇಳಲು ದೃಷ್ಟಾಂತ ಇರುತ್ತದೆಯಾದ್ದರಿಂದ) 
ಸಾಧ್ಯವು ಪ್ರಸಿದ್ಧವೇ ಆಗಿರುತ್ತದೆ. ಹೀಗಾಗಿ ಅನ್ವಯವ್ಯತಿರೇಕಿ - ಕೇವಲಾನ್ವಯಿ 
ಅನುಮಾನಗಳಲ್ಲಿ ಅಪ್ರಸಿದ್ಧವಿಶೇಷಣತಾ ದೋಷವಾಗುವುದಿಲ್ಲ. ಕೇವಲ- 
ವ್ಯತಿರೇಕಿ ಅನುಮಾನದಲ್ಲಿ ಮಾತ್ರವೇ ಅಪ್ರಸಿದ್ಧವಿಶೇಷಣತಾ ದೋಷವಾಗಲು 
ಪ್ರಸಕ್ಕಿ ಇರುವುದು. ಆದರೆ ಪ್ರಕೃತ ಕೇವಲವ್ಯ ತಿರೇಕಿ ಅನುಮಾನದಲ್ಲಿಯೂ 

ಪ್ರಸಿದ್ಧ ವಿಶೇಷಣತಾ ದೋಷವಾಗುವುದಿಲ್ಲ ಎಂದು ಹೇಳುವುದಾದರೆ, 
ಅಪ್ರಸಿದ್ಧವಿಶೇಷಣತಾ ಎಂಬ ದೋಷವೇ ಜಗತ್ತಿನಲ್ಲಿ ಇಲ್ಲ ಎಂದಾಗಿ 

ಪ್ರಸಿ ಸವಿಶೇಷಣತಾ ದೋಷವನ್ನೇ ಕೈಬಿಡಬೇಕಾದ ಅತಿಪ್ರಸಂಗ ಬರುತ್ತದೆ. 


ಮತ್ತು ಅನುಮಾನಕ್ಕೆ ಅಪ್ರಸಿದ್ಧವಿಶೇಷಣತಾದೋಷ ಬಂದರೆ ವ್ಯಾಪ್ತಿ- 
ಪಕ್ಚ್ಷಧರ್ಮತಾಗಳು ಉಪಪನ್ನವಾಗುವುದಿಲ್ಲ ಎಂದು ಹೇಳಿದ್ದೇವೆ. ಕೇವಲ- 
ವ್ಯತಿರೇಕಿ ಅನುಮಾನದಲ್ಲಿ ಅಪ್ರಸಿದ್ದವಿಶೇಷಣತಾ ದೋಷವಾಗುವುದಿಲ್ಲ 
ಎಂದು ಹೇಳುತ್ತಿರುವ ನೀವು ದೂಷಣತ್ವಕ್ಕೆ ಉಪಯುಕ್ತವಾದ ವ್ಯಾಪ್ನಾದಿರಾಹಿತ್ಯ 
ಎಂಬ ಪ್ರಕಾರವನ್ನು ನಿರಾಕರಿಸಬೇಕು. ವ್ಯಾಪ್ಲಾದಿಗಳು ಇವೆ ಎಂಬುದಾಗಿ 
ಉಪಪಾದನೆ ಮಾಡಬೇಕು ಎಂದರ್ಥ. ಆದರೆ ಅದನ್ನು ಮಾಡದೇ 
'ಕೇವಲವ್ಯತಿರೇಕಿ ಆದ್ದರಿಂದ ದೋಷವಲ್ಲ' ಎಂದಷ್ಟೇ ಹೇಳುವುದು ಪ್ರಕೃತ 


ಅನುಪಯುಕ್ತವೂ ಆಗಿದೆ. 


ಹೌದು, ದೂಷಣತ್ತಕ್ಷೆ ಉಪಯುಕ್ತವಾದ ವ್ಯಾಪ್ತಾದಿರಾಹಿತ್ಯ ಎನ್ನುವುದು 
ಅಸಿದ್ಧವಾಗಿದೆ. ಅರ್ಥಾತ್‌ ವ್ಯಾಪ್ಲಾದಿಗಳು ಇವೆ. ಹೇಗೆಂದರೆ - ಸಾಧ್ಯವು 
ಅಪ್ರಸಿದ್ಧವಾದ್ದರಿಂದ "ಯತ್ರ ಹೇತುಃ ತತ್ರ ಸಾಧ್ಯಂ' ಎಂದು ಅನ್ವಯವ್ಯಾಪ್ತಿ 
ತಿಳಿಯಲು ಅಶಕ್ಯವಾದರೂ ಸಹ, "ಯತ್ರ ಸಾಧ್ಯಾಭಾವಃ ತತ್ರ ಹೇತ್ತಭಾವಃ' 
ಎಂದು ವ್ಯತಿರೇಕವ್ಯಾಪ್ತಿಯನ್ನು ತಿಳಿಯಬಹುದಾಗಿದೆ. ಅಂದರೆ ಆತ್ಮನು 
ದೃಷ್ಟಾಂತನಾಗಿ ಇರುವುದರಿಂದ ವ್ಯತಿರೇಕವ್ಯಾಪ್ತಿಯನ್ನು ಹೇಳಲು ಬರುತ್ತದೆ. 
ಈ ವ್ಯತಿರೇಕವ್ಯಾಪ್ತಿಯಲ್ಲಿ ಸಾಧ್ಯಾಭಾವ-ಸಾಧನಾಭಾವಗಳು ಮಾತ್ರವೇ 
ಸಂಬಂಧಿಸುವುದರಿಂದ ವ್ಯಾಪ್ತಿಜ್ಞಾನವು ಸಾಧ್ಯಾಭಾವ-ಸಾಧನಾಭಾವಗಳ 
ಜ್ಞಾನಾಧೀನವಾದರೂ, ಸಾಧ್ಯ -ಸಾಧನಗಳು ಸಂಬಂಧಿಸದ ಕಾರಣ 


20 ತತ್ತೋದ್ಯೋತ 


ವ್ಯಾಪ್ತಿಜ್ಞಾನವು ಸಾಧ್ಯ -ಸಾಧನಗಳ ಜ್ಞಾನಾಧೀನವಾಗುವುದಿಲ್ಲವಾದ್ದರಿಂದ, 
ಸಾಧ್ಯವು ಅಪ್ರಸಿದ್ದವಾದರೂ ಸಹ ವ್ಯತಿರೇಕವ್ಯಾಪ್ತಿಜ್ಞಾನ ಆಗಬಹುದಾಗಿದೆ. 
ಹೀಗಾಗಿ ವ್ಯಾಪ್ತಿ ಇಲ್ಲ ಎಂದು ಹೇಳುವುದು ಸರಿಯಲ್ಲ. 


ಮತ್ತು ಸಾಧ್ಯವು ಸಂದೇಹಘಟಿತವಾದ್ದರಿಂದ ಸಾಧ್ಯವು ಅಪ್ರಸಿದ್ಧವಾದರೆ 
ಸಾಧ್ಯಕೋಟಕಸಂದೇಹ ಬರಲು ಸಾಧ್ಯವಿಲ್ಲದಿದ್ದರೂ ಸಹ, ಪಕ್ಚಧರ್ಮತಾ 
ಎನ್ನುವುದು ಸಂದೇಹಘಟಿತವಾಗದ ಕಾರಣ, ಸಾಧ್ಯ ಅಪ್ರಸಿದ್ಧವಾಗಿ ಸಂದೇಹ 
ಬರದಿದ್ದರೂ ಪಕ್ಚಧರ್ಮತಾ ಉಪಪನ್ನವಾಗಬಹುದಾಗಿದೆ. ಆದ್ದರಿಂದ 


ವ್ಯಾಪ್ತಿ-ಪಕ್ಚಧರ್ಮತಾಗಳು ಇಲ್ಲ ಎಂದು ಹೇಳುವುದು ಸರಿಯಲ್ಲ? 


ಈ ರೀತಿಯಾಗಿ ಶಂಕಿಸಿದರೆ, ಅದು ಸಮಂಜಸವಲ್ಲ ಏಕೆಂದರೆ 
ವ್ಯತಿರೇಕವ್ಯಾಪ್ತಿ ಎಂದರೆ "ಯತ್ರ ಸಾಧ್ಯಾಭಾವಃ ತತ್ರ ಸಾಧನಾಭಾವಃ' 
ಎಂಬುದಾಗಿ ಸಾಧ್ಯಾಭಾವದಲ್ಲಿ ಸಾಧನಾಭಾವದಿಂದ ವ್ಯಾಪ್ತಿ ಎಂದರ್ಥ. 
ಸಾಧ್ಯಾ ಭಾವದಲ್ಲಿ ಸಾಧನಾಭಾವನಿರೂಪಿತವ್ಯಾಪ್ತಿಯ ಜ್ಞಾನ ಯಾವಾಗ 
ಆಗುತ್ತದೆ ? ಸಾಧ್ಯಾಭಾವದ ಜ್ಞಾನ ಆಗುತ್ತಿದ್ದರೆ, ಆಗ ಸಾಧ್ಯಾಭಾವದಲ್ಲಿ 
ಸಾಧನಾಭಾವದಿಂದ ವ್ಯಾಪ್ತಿಯ ಜ್ಞಾನ ಆಗಲು ಸಾಧ್ಯ. ಆದರೆ ಸಾಧ್ಯವು 
ಅಪ್ರಸಿದ್ಧವಾದರೆ ಸಾಧ್ಯದ ಜ್ಞಾನವೇ ಆಗದ ಕಾರಣ 


"ಸದ್ಭಾ 25 ಅಧಿಕರಣಪ್ರತಿಯೋಗಿಭ್ಯಾಂ ಅಭಾವೋ ನಿರೂಪ್ಯತೇ' 


ಎಂಬ ನಿಯಮಾನುಸಾರ ಪ್ರತಿಯೋಗಿಜ್ಞಾನವೇ ಇಲ್ಲದೇ ಸಾಧ್ಯಾಭಾವ- 
ಜ್ಞಾನವೇ ಆಗುವುದಿಲ್ಲ. ಸಾಧ್ಯಾ ಭಾವಜ್ಞಾನವೇ ಆಗದ ಕಾರಣ ಸಾಧ್ಯಾಭಾವ- 
ದಲ್ಲಿ ಸಾಧನಾಭಾವನಿರೂಪಿತವ್ಯಾಪ್ತಿಯ ಜ್ಞಾನವೂ ಆಗುವುದಿಲ್ಲವಾದ್ದರಿಂದ 


ವ್ಯತಿರೇಕವ್ಯಾಪ್ತಿಯನ್ನು ಹೇಳಲು ಬರುವುದಿಲ್ಲ. 


ಹಾಗಾದರೆ ಕೇವಲವ್ಯತಿರೇಕಿ ಅನುಮಾನದಲ್ಲಿಸಪಕ್ಷ ಇರುವುದಿಲ್ಲವಾದ್ದರಿಂದ 
ಅಪ್ರಸಿದ್ಧವಿಶೇಷಣತಾ ದೋಷ ಬಂದೇ ಬರುವ ಕಾರಣ ಎಲ್ಲ ಕೇವಲವ್ಯತಿರೇಕಿ 
ಅನುಮಾನಗಳಲ್ಲಿಯೂ ವ್ಯಾಪ್ತಿ-ಪಕ್ಷಧರ್ಮತಾಗಳ ಅಭಾವ ನಿಶ್ಚಿತವಾಗಿರುತ್ತದೆ. 
ಹೀಗಾಗಿ ಎಲ್ಲ ಕೇವಲವ್ಯತಿರೇಕಿ ಅನುಮಾನಗಳೂ ಭಗ್ಗವಾಗಬೇಕಾದ 
ಅತಿಪ್ರಸಂಗ ಬರುತ್ತದೆಯಲ್ಲವೇ ? 


ಈ ವಿಧವಾದ ಶಂಕೆ ಸರಿಯಲ್ಲ. ಏಕೆಂದರೆ- ಕೇವಲವ್ಯತಿರೇಕಿ 
ಅನುಮಾನಗಳಲ್ಲಿ ಸಾಧ್ಯವು ಸಾಮಾನ್ಯತಃ ಪ್ರಸಿದ್ಧವಾಗಿರುತ್ತದೆ. ಉದಾ - 


ಕೇವಲವ್ಯತಿರೇಕಿ ಅನುಮಾನದಲ್ಲಿ ಅಪ್ರಸಿದ್ಧವಿಶೇಷಣತ್ಪವು.. 721 


““ಜೀವಚ್ಚರೀರಂ ಸಾತ್ನಕಂ ಪ್ರಾಣಾದಿಮತಾತ್‌'' 
ಬ e ವ 
ಎಂಬ ಅನುಮಾನವು ಕೇವಲವ್ಯತಿರೇಕಿ ಅನುಮಾನಕ್ಕೆ ಪ್ರಸಿದ್ಧ ದೃಷ್ಟಾಂತ. 


ಎ ಲ 


ಇಲ್ಲಿ ಸಾತ್ಮಕತ್ವಸಾಧ್ಯವು ಪಕ್ಷವಾದ ಜೀವಚ್ಚರೀರ ಬಿಟ್ಟು ಬೇರೆಡೆ ಇಲ್ಲ. 
ಅಂತೆಯೇ ಅದು ಅಪ್ರಸಿದ್ದ. ಆದರೆ ಅದು ಪೂರ್ಣವಾಗಿ ಅಪ್ರಸಿದ್ಧವಾಗಿಲ್ಲ. 
ಕಿಂತು 


*“ನಿರಾತ್ಮಕತ್ವಂ ಕಿಂಚಿನ್ನಿಷ್ಠಾತ್ಯಂತಾಭಾವಪ್ರತಿಯೋಗಿ ವ್ಯತಿರೇಕಿಧರ್ಮತ್ವಾತ್‌ 
ಘಟವತ್‌'' 


ಎಂಬ ಅನುಮಾನದಿಂದ ಸಾಮಾನ್ಯತಃ "ಪ್ರಸಿದ್ಧವಾಗಿದೆ. ಸಾತ್ಮಕತ್ವವು 
ಸಾಮಾನ್ಯತಃ ಪ್ರಸಿದ್ಧವಾದ್ದರಿಂದ ಸಾತ್ಮಕತ್ವದ ಜ್ಞಾನ ಆಗಬಹುದಾಗಿದೆ. 
ಪ್ರತಿಯೋಗಿಜ್ಞಾನ ಇರುವ ಕಾರಣ ಸಾತೃಕತ್ವಾಭಾವ(ಸಾಧ್ಯಾ ಭಾವ) ಜ್ಞಾನವೂ 
ಆಗಬಹುದಾಗಿದೆ. ಹೀಗಾಗಿ 


“ಜೀವಚ್ಛರೀರಂ ಸಾತ್ಗಕಂ ಪ್ರಾಣಾದಿಮತ್ಪಾತ್‌' 
ಲ e ವ 


ಎಂಬ ಅನುಮಾನದಲ್ಲಿ "ಯತ್ರ ಸಾತ್ಮಕತ್ನಾಭಾವಃ ತತ್ರ ಪ್ರಾಣಾದಿ- 
ಮತ್ತಾಭಾವಃ' ಎಂದು ವ್ಯತಿರೇಕವ್ಯಾಪ್ತಿ ಹೇಳಲು ಬರುತ್ತದೆ. 


ಹೀಗೆ ಉಳಿದ ಕೇವಲವ್ಯತಿರೇಕಿ ಅನುಮಾನಗಳಲ್ಲಿ ಸಾಧ್ಯವು ಸಾಮಾನ್ಯತಃ 
ಪ್ರಸಿದ್ಧವಾಗಿರುತ್ತದೆಯಾದ್ದರಿಂದ ವ್ಯಾಪ್ತಿಜ್ಞಾನ ಉಪಪನ್ನ. ಇನ್ನು ಎಲ್ಲಿ (ಯಾವ 
ಅನುಮಾನದಲ್ಲಿ) ಸಾಧ್ಯವು ಸಾಮಾನ್ಯತಃವೂ ಪ್ರಸಿದ್ಧವಾಗಿರುವುದಿಲ್ಲ ಅಂತಹ 
ಅನುಮಾನಗಳಲ್ಲಿಕೇವಲವ್ಯತಿರೇಕಿತ್ವಭಂಗ ಇಷ್ಟವೇ ಆಗಿದೆ. ಅನ್ನುವುದಕ್ಕಾಗಿಯೇ 


“ಭೂಃ ಶಶವಿಷಾಣೋಲ್ಲಿಖತಾ ..........' 


ಇತ್ಯಾದಿಗಳಲ್ಲಿ ಸಾಧ್ಯವು ಸಾಮಾನ್ಯತಃವೂ ಪ್ರಸಿದ್ದವಾಗಿಲವಾ ರಿಂದ 


ಣ ಎ 


ಅಲ್ಲಿ ಕೇವಲವೃತಿರೇಕಿತ್ವ ಅಂಗೀಕೃತವಾಗಿಲ್ಲ ಎಂದು ಅಭಿಪ್ರಾಯ. 


೧ ಘಟವು ವ್ಯತಿರೇಕಿಧರ್ಮವಾದರಿಂದ ಅದರ ಅಭಾವವು ಒಂದು ಕಡೆ ಇದೆ ಎಂದು 
ಹೇಳುವಂತೆ, ನಿರಾತ್ಮಕತ್ತವೂ ವ್ಯತಿರೇಕಿಧರ್ಮವಾದ್ದರಿಂದ ಅದರ ಅಭಾವವೂ ಒಂದು ಕಡೆ 
ಇದೆ ಎಂದು ಈ ಅನುಮಾನದಿಂದ ಹೇಳಿದಂತಾಗುತ್ತದೆ. ನಿರಾತ್ಮಕತ್ತದ ಅಭಾವ ಎಂದರೆ 
ಸಾತ್ಯಕತ್ವ. ಆ ಸಾತ್ಯಕತ್ವವು ಒಂದು ಕಡೆ ಇದೆ ಎಂಬುದಾಗಿ ಸಾಧಿಸಿದಂತಾಗುತ್ತದೆ. ಹೀಗೆ ಈ 
ಅನುಮಾನದಿಂದ ಸಾತ್ಮಕತ್ತವು ಸಾಮಾನೃತಃ ಪ್ರಸಿದ್ಧವಾಗಿದೆ ಎಂದು ಅಭಿಪ್ರಾಯ. 


122 ತತ್ತೋದ್ಯೋತ 


ಅವತಾರಿಕೆ ಃ- "ಸಾಧ್ಯವು ಅಪ್ರಸಿ ವಾದ್ದರಿಂದ ವ್ಯಾಷ್ತಿಗ್ರಹ ಸಾಧ್ಯವಿಲ್ಲ' 
ಎಂಬುದಾಗಿ ನಾವು ದೋಷ ಹೇಳಿದ್ದರ ಮೇಲೆ 'ಕೇವಲವ್ಯತಿರೇಕಿ 
ಅನುಮಾನದಲ್ಲಿ ವ್ಯಾಪ್ತಿಗ್ರಹ ಸುಶಕವಾಗಿದೆ' ಎಂಬುದಾಗಿ ಕೆಲವರು 
ಅಭಿಪ್ರಾಯಪಡುತ್ತಾರೆ. ಅವರ ಅಭಿಪ್ರಾಯವನ್ನು ಅನುವಾದ ಮಾಡಿ, 


ಟೀಕಾಕೃತ್ಟಾದರು ಅದನ್ನು ನಿರಾಕರಿಸುತ್ತಾರೆ - 


ಟೀಕಾ : ಅಭಾವಃ ಕೇವಲವೃತಿರೇಕಿಣಾ ಸಾಧ್ಯ: । ತಥಾ ಸತ್ಯಭಾವಾಭಾವೋ 
ಭಾವ ಏವೇತಿ ಸುಶಕೋ ವ್ಯಾಪ್ತಿಗ್ರಹ ಇತಿ ಕಶ್ಚಿತ್‌ । 


ತದಸತ್‌ 1 ಅಭಾವಾಭಾವಸ್ಯ ಭಾವತ್ತೇ$ಪಿ ಪ್ರತಿಷೇಧಾಕಾರ- 
ಬುದ್ಧೇರನಿವಾರಣಾತ್‌ 1 ಪ್ರತಿಷೇಧಸ್ಯ ಚ ಪ್ರತಿಯೋಗಿ- 
ಸಾಪೇಕ್ಚತಾನಿಯಮಾತ್‌ | 


ಅನುವಾದ ೩- ಭಾವಸಾಧ್ಯಕವಾದದ್ದು ಅಭಾವಸಾಧ್ಯಕವಾದದ್ದು 
ಎಂಬುದಾಗಿ ಕೇವಲವ್ಯತಿರೇಕಿ ಅನುಮಾನ ಎರಡುವಿಧವಾಗಿದೆ. (ಕೆಲವು 
ಕೇವಲವ್ಯತಿರೇಕಿ ಅನುಮಾನಗಳಲ್ಲಿ ಭಾವಪದಾರ್ಥ ಸಾಧ್ಯವಾಗಿರುತ್ತದೆ. 
ಇನ್ನು ಕೆಲವು ಕೇವಲವ್ಯತಿರೇಕಿ ಅನುಮಾನಗಳಲ್ಲಿ ಅಭಾವಪದಾರ್ಥ 
ಸಾಧ್ಯವಾಗಿರುತ್ತದೆ ಎಂದು ಭಾವ.) ಭಾವಸಾಧ್ಯಕಸ್ಥಳದಲ್ಲಿ ಸಾಧ್ಯಪ್ರಸಿದ್ಧಿ 
ಇಲ್ಲದೇ ವ್ಯಾಪ್ತಿಗ್ರಹ ಸಾಧ್ಯವಿಲ್ಲದ ಕಾರಣ ಅಲ್ಲಿ (ಸಾಧ್ಯಪ್ರಸಿದ್ಧಿ ಆವಶ್ಯಕ) 
ಸಾಧ್ಯಾಪ್ರಸಿದ್ಧಿ ದೋಷವಾಗುತ್ತದೆ. ಆದರೆ ಅಭಾವಸಾಧ್ಯಕಸ್ಥಳದಲ್ಲಿ ಮಾತ್ರ 
"'ಅಭಾವಾಭಾವಃ ಭಾವ ಏವ' ಎಂಬ ನಿಯಮದಂತೆ ಸಾಧ್ಯಾಭಾವವು 
ಭಾವರೂಪವೇ ಆಗುವುದರಿಂದ ಅಂತಹ ಸಾಧ್ಯಾ ಭಾವಕ್ಕೆ ಭಾವಪದಾರ್ಥಕ್ಕೆ 
ಹೇತ್ವಭಾವದಿಂದ ವ್ಯಾಪ್ತಿಯು ಸುಲಭವಾಗಿ ಗ್ರಾಹ್ಯವಾಗಿದೆ. 


ಉದಾಹರಣೆಗೆ ಃ- 
"“ಇದಂ ಜ್ಞಾನಂ ಅಪ್ರಮಾಣಂ ಅಸಮರ್ಥಪ್ರವೃತ್ತಿಜನಕತ್ವಾತ್‌'' 


ಎನ್ನುವಲ್ಲಿ ಅಪ್ರಾಮಾಣ್ಯವು ಸಾಧ್ಯವಾಗಿದೆ. ಇದು ಅಭಾವರೂಪ. 
(ಪ್ರಾಮಾಣ್ಯಾ ಭಾವರೂಪ.) ಸಾಧ್ಯಾ ಭಾವ ಎಂದರೆ (ಅಪ್ರಾಮಾಣ್ಯಾ ಭಾವ) 
ಪ್ರಾಮಾಣ್ಯ. ಇದು ಭಾವಪದಾರ್ಥ. ಅಭಾವಜ್ಞಾನವಾಗುವುದಕ್ಕೆ ಪ್ರತಿಯೋಗಿ- 
ಜ್ಞಾನ ಅಪೇಕ್ಷಿತ. ಹೊರತು ಭಾವಜ್ಞಾನಕ್ಕಾಗಿ ಪ್ರತಿಯೋಗಿಜ್ಞಾನ ಅಪೇಕ್ಷಿತವಲ್ಲ. 


ಕೇವಲವ್ನತಿರೇಕಿ ಅನುಮಾನದಲ್ಲಿ ಅಪ್ರಸಿದವಿಶೇಷಣತವು.. 
ಬ ಸದಬ ಸಲ್ಲ ಕೆ 123 


ಹಾಗಾಗಿ ಪ್ರಾಮಾಣ್ಯಜ್ಞಾನಕ್ಕಾಗಿ ಪ್ರತಿಯೋಗಿಜ್ಞಾನ ಅಪೇಕ್ಷಿತವಲ್ಲವಾದ್ದರಿಂದ 
ಇಂತಹ ಅಭಾವಸಾಧ್ಯಕಸ್ಥಳದಲ್ಲಿ ಸಾಧ್ಯಾಭಾವಕ್ಕೆ ಪ್ರಾಮಾಣ್ಯಕ್ಕೆ ಹೇತ್ತಭಾವ- 
ದಿಂದ ವ್ಯಾಪ್ತಿಯು ಸುಲಭಗ್ರಾಹ್ಯವೇ ಆಗಿದೆ. 


ಅದರಂತೆ "ವಿವಾದಪದಂ ಅನಿರ್ವಚನೀಯಂ ಬಾಧ್ಯತ್ವಾತ್‌' ಎಂಬ ಪ್ರಕೃತ 
ಅನುಮಾನದಲ್ಲಿಯೂ ಸಹ ಸ ಸಾಧ್ಯವಾದ ಅನಿರ್ವಚನೀಯತ್ನವು ಅಭಾವರೂಪ- 
ವಾಗಿದೆ. ಸದಸದ್ವೈಲಕ್ಷಣ್ಯ ಸದಸದ್ಭೇದ ರೂಪವಾಗಿದೆ. ಸಾಧ್ಯಾಭಾವ ಎಂದರೆ 
ಸದಸದ್ಭೇದಾಭಾವ ಸದಸತ್ವ ಸತ್ವಾಸತ್ವ. ಇದು ಭಾವರೂಪವಾಗಿದೆ. ಹೀಗಾಗಿ 
ಸಾಧ್ಯವು ಅಪ್ರಸಿದ್ದವಾದರೂ ಸಹ (ಸಾಧ್ಯ ಜ್ಞಾನವಾಗದಿದ್ದರೂ ಸಹ) 
ಭಾವಜ್ಞಾನಕ್ಕೆ ಪ್ರತಿಯೋಗಿಜ್ಞಾನ ಆವಶ್ಯ ಕವಲ್ಲವಾದ್ದರಿಂದ ಭಾವರೂಪವಾದ 
ಸಾಧ್ಯಾ ಭಾವಕ್ಕೆ ಸತ್ವಾಸ ಸತ್ವಗಳಿಗೆ ಹೇತ್ತಭಾವದಿಂದ ವ್ಯಾಪ್ತಿಯು ಸುಲಭವಾಗಿ 
ಗ್ರಾಹ್ಮವಾಗಿದ. 

ಆದ್ದರಿಂದ ಅಭಾವಸಾಧ್ಯಕವಾದ ಕೇವಲವ್ಯತಿರೇಕಿ ಅನುಮಾನದಲ್ಲಿ 

ಪ್ರಸಿದ್ದವಿಶೇಷಣತಾ ದೋಷವಾಗುವುದಿಲ್ಲ ಎಂಬುದಾಗಿ ಕೆಲವರು 
ಅಭಿಪ್ರಾಯಪಡುತ್ತಾರೆ. 


ಆದರೆ ಅದು ಸರಿಯಲ್ಲ. ಏಕೆಂದರೆ- ಅಭಾವಸಾಧ್ಯಕಸ್ಥಳದಲ್ಲಿ 
""ಅಭಾವಾಭಾವಃ ಭಾವ ಏವ'' ಎಂಬ ನಿಯಮದಂತೆ ಸಾಧ್ಯಾ ಭಾವವು 
ಭಾವರೂಪವೇ ಆಗುತ್ತದೆ ಸತ್ಯವೇ. ಆದರೆ ಘಟ-ಘಟಾಭಾವಾಭಾವ ಎರಡೂ 
ಒಂದೇ ಆದರೂ ಸಹ ಘಟತ್ವೇನ ಘಟಜ್ಞಾನವಾಗಬೇಕಾದರೆ ಪ್ರತಿಯೋಗಿಜ್ಞಾನ 
ಆವಶ್ಯಕವಾಗದಿದ್ದರೂ ಸಹ ಘಟಾಭಾವಾಭಾವತ್ವೇನ ಘಟಜ್ಞಾನವಾಗಬೇಕಾದರೆ 
ಪ್ರತಿಯೋಗಿಜ್ಞಾನ (ಘಟಾಭಾವಜ್ಞಾನ) ಆವಶ್ಯಕವೇ ಆಗುತ್ತದೆ. ಅದರಂತೆ 
ಪ್ರಕೃತದಲ್ಲಿಯೂ ಸಹ ಸಾಧ್ಯಾಭಾವವು ಭಾವರೂಪವಾದರೂ, ಭಾವತ್ತೇನ 
ಸಾಧ್ಯಾ ಭಾವಜ್ಞಾನವಾಗಬೇಕಾದರೆ ಪ್ರತಿಯೋಗಿಜ್ಞಾನ ಆವಶ್ಯಕವಾಗದಿದ್ದರೂ 
ಸಾಧ್ಯಾ ಭಾವತ್ವೇನ ಸಾಧ್ಯಾ ಭಾವಜ್ಞಾನವಾಗಬೇಕಾದರೆ ಪ್ರತಿಯೋಗಿಜಾನ 
ಆವಶ್ಯಕವೇ. ಪ್ರಕೃತ ಸಾಧ್ಯ ಅಪ್ರಸಿದ್ಧವಾದ್ದರಿಂದ ಸಾಧ್ಯಾ ಭಾವಜ್ಞಾನ ಆಗದ 
ಕಾರಣ ಸಾಧ್ಯಾ ಭಾವಕ್ಕೆ ಹೇತ್ವಭಾವನಿರೂಪಿತವ್ಯಾಷ್ಠಿ ಹೇಳಲು ಬರುವುದಿಲ್ಲ. 
ಆದ್ದರಿಂದ ""ವ್ಯಾಪ್ತಿವಿಘಟಕವಾಗಿ ಅಪ್ರಸಿದ್ಧವಿಶೇಷಣತಾ ದೋಷವಾಗುತ್ತದೆ'' 
ಎಂಬುದಾಗಿ ಹೇಳಿದ್ದು ಸಮಂಜಸವೇ ಆಗಿದೆ ಎಂದು ಭಾವ. 


ಣಾ ತತ್ತೋದ್ಯೋತ 


ಅವತಾರಿಕೆ ಃ- ""ಕೇವಲವ್ಯತಿರೇಕಿ ಅನುಮಾನಗಳಲ್ಲಿ ಸಾಧ್ಯವು ಅಪ್ರಸಿದ್ಧವೇ 
ಆಗಿರುವುದರಿಂದ (ಎಲ್ಲ ಕೇವಲವ್ಯತಿರೇಕಿ ಅನುಮಾನಗಳಲ್ಲಿಯೂ ಅಪ್ರಸಿದ್ಧ- 
ವಿಶೇಷಣತಾದೋಷ ಬರುವುದರಿಂದ) ಕೇವಲವ್ಯತಿರೇಕಿ ಅನುಮಾನಗಳೇ 
ಭಗ್ಗವಾಗಬೇಕಾಗುತ್ತದೆ'' ಎಂಬ ಆಕ್ಷೇಪಕ್ಕೆ ಟೀಕಾಕೃತ್ತಾದರು ಸಮಾಧಾನ 
ಹೇಳಿದರು- ""ಸಾತ್ಮಕತ್ವಸಾಧ್ಯ ದಂತೆ ಬಹಳ ಕೇವಲವ್ಯ ತಿರೇಕಿ ಅನುಮಾನಗಳಲ್ಲಿ 
ಸಾಧ್ಯವು ಸಾಮಾನ್ಯ ಪ ್ರಸಿದ್ದವೇ ಆಗಿರುವುದರಿಂದ ಅಲ್ಲೆಲ್ಲ ) ದೋಷವಾಗುವು- 
ದಿಲ್ಲ. ಎಲ್ಲಿ ಸಾಧ್ಯ ವ ಸಾಮಾನ್ಯ ತಃನೂ ಪ್ರಸಿದ್ಧವಾಗಿರುವುದಿಲ್ಲ ಅಲ್ಲಿ 
ಅಪ್ರಸಿದ್ಧವಿಶೇಷಣತಾ ದೋಷವಾಗುತ್ತದೆ'' ಎಂದು. 


ಇಲ್ಲಿ ಸಾತ್ಮಕತ್ವಸಾಧ್ಯ ದಂತೆ ಅನಿರ್ವಚನೀಯತ್ವಸಾಧ್ಯವೂ ಸಾಮಾನ್ಯತಃ 
ಪ್ರಸಿ ವೇ ಆಗಿರುವುದರಿಂದ ನಮ್ಮ ಈ ಬಾಧ್ಯ ತ್ವಾನುಮಾನದಲ್ಲಿಯೂ 
ಅಪ್ರಸಿ ದೃವಿಶೇಷಣತಾ ದೋಷವಾಗುವುದಿಲ್ಲ ಎಂಬುದಾಗಿ ಪ್ರತಿವಾದಿಗಳು 
ಶಂಕಿಸುತ್ತಾರೆ - 


ಸಾಮಾನ್ಯತ: ಅನಿರ್ವಚನೀಯತ್ಪಸಾಧಕಾನುಮಾನನಿರಾಕರಣೆ 


ಟೀಕಾಃ ಸತ್ನಾಸತ್ವೇ ಏಕಧರ್ಮಿನಿಷ್ಠಾತ್ಯಂತಾಭಾವಪ್ರತಿಯೋಗಿನೀ 
ಧರ್ಮತ್ವಾತ್‌ ರೂಪರಸವದಿತ್ಯನುಮಾನೇನ ಸಾಮಾನ್ಯತೋತ- 
ನಿರ್ವಚನೀಯತ್ನಪ್ರಸಿದ್ಧಾಶುಕ್ತಿರಜತಾದಿಧರ್ಮಿವಿಶೇಷಾಶ್ರಯತಾ 
ತಸ್ಯ ಕೇವಲವ್ಯತಿರೇಕಿಣಾ ಸಾಧ್ಯತೇ 1 ಅತೋ ನ ದೋಷ ಇತಿ 
ಚೇನ್ನ। 


ಅಭಿಧೇಯತ್ಹಾದೌ ವ್ಯಭಿಚಾರಾತ್‌ | ತಸ್ಯಾಪಿ ಪಕ್ನತುಲ್ಯತ್ತೇ 
ವ್ಯಾಘಾತಾತ್‌ । ಅಭಿಧೇಯತ್ವಾದಿಕಂ ಕಿಂಚಿನ್ನಿಷ್ಠಾತ್ಯಂತಾಭಾವ- 
ಪ್ರತಿಯೋಗೀತೃತ್ರ ತಸ್ಯ ಕಿಂಚಿದಾದಿಶಬ್ದಾಭಿಧೇಯತ್ವಾತ್‌ I 


ಅನುವಾದ :- 'ವಿವಾದಪದಂ ಅನಿರ್ವಚನೀಯಂ ಬಾಧ್ಯತ್ವಾತ್‌' ಎಂಬ 
ಅನುಮಾನದಲ್ಲಿ ಅನಿರ್ವಚನೀಯತ್ವ ಸಾಧ್ಯವು ಪೂರ್ಣವಾಗಿ ಅಪ್ರಸಿದ್ದವಾಗಿದೆ 
ಎಂದು ಹೇಳುವುದಿಲ್ಲ. ಕಿಂತು - 


ಸತ್ವಾಸತ್ವೇ ಏಕಧರ್ಮಿನಿಷ್ಠಾತ್ಕಂತಾಭಾವಪ್ರತಿಯೋಗಿನೀ 
ಧರ್ಮತ್ವಾತ್‌ ರೂಪರಸವತ್‌ । 


ಸಾಮಾನ್ಯತಃ ಅನಿರ್ವಚನೀಯತ್ನಸಾಧಕಾನುಮಾನನಿರಾಕರಣೆ ಗ್ರಾ 


ರೂಪ-ರಸಗಳು ಧರ್ಮವಾದ್ದರಿಂದ ಅವುಗಳ ಅಭಾವ ಒಂದುಕಡೆ 
ವಾಯುವಿನಲ್ಲಿ ಇದೆ. (ಅರ್ಥಾತ್‌ ರೂಪರಸಗಳು ವಾಯುನಿಷ್ಠಾಭಾವಕ್ಕೆ 
ಪ್ರತಿಯೋಗಿಗಳಾಗಿವೆ.) ಅದರಂತೆ ಸತ್ವ-ಅಸತ್ವಗಳೂ ಧರ್ಮವಾದ್ದರಿಂದ 
ಅವುಗಳ ಅಭಾವವೂ ಒಂದುಕಡೆ ಇದೆ. ಯಾವ ಧರ್ಮಿಯಲ್ಲಿ ಸತ್ವ-ಅಸತ್ವಗಳ 
ಅಭಾವ ಇದೆಯೋ ಅದೇ ಅನಿರ್ವಚನೀಯ ಪದಾರ್ಥ. 


ಈ ವಿಧವಾದ ಅನುಮಾನದಿಂದ ಅನಿರ್ವಚನೀಯತ್ನವು ಸಾಮಾನ್ಯತಃ 
ಪ್ರಸಿದ್ಧವಾಗಿದೆ. (ಅನಿರ್ವಚನೀಯತ್ತವು ಒಂದು ವಸ್ತುವಿನಲ್ಲಿ ಇದೆ ಎಂದು 
ಸಾಮಾನ್ಯತಃ ಸಿದ್ದವಾಗಿದೆ.) 


ಅನಿರ್ವಚನೀಯತ್ಪವು ಯಾವ ವಸ್ತುವಿನಲ್ಲಿ ಇದೆ ? ಎಂಬುದಾಗಿ ಜಿಜ್ಞಾಸೆ 
ಬಂದಾಗ, ""ವಿವಾದಪದಂ ಅನಿರ್ವಚನೀಯಂ ಬಾಧೃತ್ವಾತ್‌'' ಎಂಬ ಕೇವಲ- 
ವ್ಯತಿರೇಕಿ ಅನುಮಾನದಿಂದ ಶುಕ್ತಿರಜತಾದಿಧರ್ಮಿವಿಶೇಷದಲ್ಲಿ ಅನಿರ್ವಚ- 
ನೀಯತ್ವ ಇದೆ ಎಂದು ಸಾಧಿಸುತ್ತೇವೆ. 


ಆದ್ದರಿಂದ ಸಾತ್ಮಕತ್ವಸಾಧ್ಯವು ""ನಿರಾತ್ಮಕತ್ವಂ ಕಿಂಚೆನ್ನಿಷ್ಠ...'' ಎಂಬ 
ಅನುಮಾನದಿಂದ ಸಾಮಾನ್ಯತಃ ಸಿದ್ಧವಾಗುವಂತೆ, ಪ್ರಕೃತ ಅನಿರ್ವಚನೀಯತ್ತ- 
ಸಾಧ್ಯವೂ ""ಸತ್ವಾಸತ್ವೇ ಏಕಧರ್ಮಿನಿಷ್ಠ....'' ಎಂಬ ಅನುಮಾನದಿಂದ 
ಸಾಮಾನ್ಯತಃ ಸಿದ್ಧವಾಗುವುದರಿಂದ ನಮ್ಮ ಅನುಮಾನಕ್ಕೆ ಅಪ್ರಸಿದ್ಧವಿಶೇಷಣತಾ 
ದೋಷವಾಗುವುದಿಲ್ಲ ಎಂಬುದಾಗಿ ಪ್ರತಿವಾದಿಗಳ ಆಕ್ಷೇಪ. 


ಈ ರೀತಿಯಾಗಿ ಶಂಕೆ ಬಂದರೆ, ಅದು ಸರಿಯಲ್ಲ. ಏಕೆಂದರೆ ಅನಿರ್ವ- 
ಚನೀಯತ್ನವನ್ನು ಸಾಮಾನ್ಯತಃ ಸಾಧಿಸುವ ""ಸತ್ವಾಸತ್ವೇ ಏಕಧರ್ಮಿನಿಷ್ಠ್ಯ...'' 
ಎಂಬ ಅನುಮಾನ ನಿರ್ದುಷ್ಟವಾಗಿದ್ದರೆ. ಆಗ ಈ ಅನುಮಾನದಿಂದ 
ಅನಿರ್ವಚನೀಯತ್ನವು ಸಾಮಾನ್ಯತಃ ಸಿದ್ದವಾಗುತ್ತಿತ್ತು. ಆದರೆ ಈ 
ಅನುಮಾನವೇ ನಿರ್ದುಷ್ಟವಾಗಿಲ್ಲ. 


ಕಾರಣ ಈ ಅನುಮಾನಕ್ಕೆ ಅಭಿಧೇಯತ್ವಾದಿಗಳಲ್ಲಿ ವ್ಯಭಿಚಾರ ಬರುತ್ತದೆ. 
ಅಭಿಧೇಯತ್ವಾದಿಗಳು ಧರ್ಮವಾದ್ದರಿಂದ ಧರ್ಮತ್ನಹೇತು ಅಲ್ಲಿ ಇದೆ. ಆದರೆ 
ಅಭಿಧೇಯತ್ವಾದಿಗಳು ಕೇವಲಾನ್ವಯಿಧರ್ಮವಾದ್ದರಿಂದ ಅವುಗಳ ಅಭಾವ 
ಎಲ್ಲೂ ಇಲ್ಲದ ಕಾರಣ ಅಲ್ಲಿ ಏಕಧರ್ಮಿನಿಷ್ಠಾತ್ಯಂತಾಭಾವಪ್ರತಿಯೋಗಿತ್ತ 
ಸಾಧ್ಯ ಇಲ್ಲ. .ಸಾಧ್ಯ ಇಲ್ಲದೇ ಹೇತು ಇರುವ ಕಾರಣ ಅನುಮಾನಕ್ಕೆ 
ಅಭಿಧೇಯತ್ವಾದಿಗಳಲ್ಲಿ ವ್ಯಭಿಚಾರ ಬರುತ್ತದೆ. 


ಣಾ ತತ್ತೋದ್ಯೋತ 


ಹಾಗಲ್ಲ, ಸತ್ವಾಸತ್ವಗಳಲ್ಲಿಏಕಧರ್ಮಿನಿಷ್ಠಾತ್ಯ ತಾಭಾವಪ್ರ ತಿಯೋಗಿತ್ತವನ್ನು 
ಸಾಧಿಸುವಂತೆ ಅಭಿಧೇಯತ್ವಾದಿಗಳಲ್ಲಿಯೂ ಏಕಧರ್ಮಿನಿಷ್ಠಾತ್ಕಾಂತಾಭಾವ- 
ಪ್ರತಿಯೋಗಿತ್ತವನ್ನು ಸಾಧಿಸುವ ಉದ್ದೇಶವಿದೆ. ಅರ್ಥಾತ್‌ ಸತ್ವಾಸತ್ವಗಳು 

ವ ಇ ದಿ 

ಪಕ್ಷವಾದಂತೆ ಅಭಿಧೇಯತ್ವಾದಿಗಳೂ ಪಕ್ಷತುಲ್ಯವಾಗಿವೆ. 'ನ ಹಿ ಪಕ್ಷೇ 
ಪಕ್ಷಸದೃಶೇ ವಾ ವ್ಯಭಿಚಾರಃ' ಎಂಬ ನಿಯಮದಂತೆ ಪಕತುಲ್ಯ ದಲ್ಲಿ ವ್ಯಭಿಚಾರ 
ಹೇಳಲು ಬರುವುದಿಲ್ಲ. ಆದ್ದರಿಂದ ನಮ್ಮ ಅನುಮಾನಕ್ಕೆ ಅಭಿಧೇಯತ್ವಾದಿಗಳಲ್ಲಿ 
ವ್ಯಭಿಚಾರ ಬರುವುದಿಲ್ಲ ಎಂಬುದಾಗಿ ಶಂಕೆ ಬಂದರೆ, ಅದು ಸರಿಯಲ್ಲ. 


ಏಕೆಂದರೆ- ಅಭಿಧೇಯತ್ವಾದಿಗಳಲ್ಲಿ ಏಕಧರ್ಮಿನಿಷ್ಠಾತ್ಯಾಂತಾಭಾವ- 
ಪ್ರತಿಯೋಗಿತ್ತವನ್ನು ಸಾಧಿಸಲು ಹೊರಟರೆ ವ್ಯಾಹತಿ ಬರುತ್ತದೆ. ಅಭಿಧೇಯ- 
ತ್ತಾದಿಗಳು ಕಿಂಚಿನ್ನಿಷ್ಠಾತ್ಯಂತಾಭಾವಪ್ರತಿಯೋಗಿಯಾಗಿವೆ (ಅಭಿಧೇಯತ್ಹಾದಿ- 
ಗಳು ಕಿಂಚಿತ್‌(ಒಂದು)ಪದಾರ್ಥದಲ್ಲಿ ಇಲ್ಲ) ಎಂದು ಹೇಳಿದರೆ ಆ ಕಿಂಚಿತ್‌ 
ಪದಾರ್ಥಗಳು ಕಿಂಚಿತ್‌ಪದಾರ್ಥಶಬ್ದದಿಂದಲೇ ಅಭಿಧೇಯ (ವಾಚ್ಯ) 
ವಾಗಿರುವುದರಿಂದ, ಕಿಂಚಿತ್‌ಪದಾರ್ಥಶಬ್ದದಿಂದಲೇ ಅಭಿಧೇಯತ್ತವನ್ನು ಒಪ್ಪಿ 


ಮತ್ತೆ ಅಲ್ಲಿ ಅಭಿಧೇಯತ್ವ ಇಲ್ಲ ಎನ್ನುವುದಾದರೆ ವ್ಯಾಹತಿ ಬರುತ್ತದೆ. 


ಆದ್ದರಿಂದ ಅಭಿಧೇಯತ್ಹಾದಿಗಳಲ್ಲಿ ಏಕಧರ್ಮಿನಿಷ್ಠಾತ್ಯಂತಾಭಾವ- 
ಪ್ರತಿಯೋಗಿತ್ವವನ್ನು ಸಾಧಿಸಲು ಬರುವುದಿಲ್ಲ. ಅಂದರೆ ಅಭಿಧೇಯತ್ವಾದಿಗಳು 
ಪಕ್ಷತುಲ್ಯ ಎನ್ನಲು ಬರುವುದಿಲ್ಲ. ಹೀಗಾಗಿ ಅಭಿಧೇಯತ್ವಾದಿಗಳಲ್ಲಿ ಹೇಳಿದ 
ವ್ಯಭಿಚಾರ ಅಪರಿಹಾರ್ಯ ಎಂದು ಭಾವ. 


ಅವತಾರಿಕೆ ;- 'ಸತ್ವಾಸತ್ವೇ ಏಕಧರ್ಮಿನಿಷ್ಠ..... ' ಎಂಬ ಅನುಮಾನಕ್ಕೆ 
ವ್ಯಭಿಚಾರದೋಷವನ್ನು ಹೇಳಿ ನಿರಾಕರಿಸಿ, ಪ್ರಕೃತ ಇನ್ನೂ ಅನೇಕ 
ದೋಷಗಳನ್ನು ಹೇಳಿ ನಿರಾಕರಿಸುತ್ತಾರೆ - 


ಟೀಕಾ: ಕಿಂಚ ಸಕಲಧರ್ಮಾಣಾಂ ಯತ್ನಿಂಚಿನ್ನಿಷ್ಠಾತ್ಯಂತಾಭಾವ- 
ಪ್ರತಿಯೋಗಿತಾಸಾಧನೇ ಸಕಲಧರ್ಮಾತ್ಯಂತಾಭಾವಾಧಿಕರಣತ್ವೇ 
ವ್ಯಭಿಚಾರ: । ತಸ್ಯಾಪಿ ಪಕ್ಪತ್ತೇ ಸಕಲಧರ್ಮವತ್ನಂ ಕಸ್ಯಚಿದ್ದಿರುದ್ಧ- 
ಮಾಪದ್ಯೇತ। 


ಅವಿರುದ್ಧತ್ತಂ ಚೋಪಾಧಿಃ 1 ನಚ ಸತ್ವಾಸತ್ವೇ ಅಪಿ ನ ವಿರುದ್ಧೇ | 
ಅನಿರ್ವಚನೀಯಾರ್ಥಪ್ರತೀತೇಃ ಪ್ರಾಗವಿರೋಧಾಪ್ರತೀತೇಃ ॥ 


ಸಾಮಾನ್ಯತಃ ಅನಿರ್ವಚನೀಯತ್ಪಸಾಧಕಾನುಮಾನನಿರಾಕರಣೆ 127 


ಅನುವಾದ - ಘಟತ್ತ-ಪಟತ್ವ ಮೊದಲಾದ ವ್ಯತಿರೇಕಿಧರ್ಮಗಳಂತೂ 
ಏಕಧರ್ಮಿನಿಷ್ಕಾಭಾವಪ್ರ ತಿಯೋಗಿಗಳಾಗಿವೆ, ಜೊತೆಗೆ ಈ ಹಿಂದೆ ಶಂಕಿಸಿದಂತೆ 
ಅಭಿಧೇಯತ್ತಾದಿ  ಕೇವಲಾನ್ವಯಿಧರ್ಮಗಳೂ ಏಕಧರ್ಮಿನಿಷ್ಠಾಭಾವ- 
ಪ್ರತಿಯೋಗಿ ಆಗಲಿ ಎಂಬ ಪಕ್ಷದಲ್ಲಿ ವ್ಯತಿರೇಕಿ-ಕೇವಲಾನ್ವಯಿ ಹೀಗೆ ಸಕಲ- 
ಧರ್ಮಗಳಿಗೂ ಏಕಧರ್ಮಿನಿಷ್ಠಾಭಾವಪ್ರತಿಯೋಗಿತ್ತವನ್ನು ಸಾಧಿಸಿದಂತಾಗುತ್ತದೆ. 
ಹಾಗೆ ಸಕಲಧರ್ಮಗಳಲ್ಲಿಯೂ ಏಕಧರ್ಮಿನಿಷ್ಠಾಭಾವಪ್ರ ತಿಯೋಗಿತ್ತವನ್ನು 
ಸಾಧಿಸುವಾಗ (ಅಭಿಧೇಯತ್ತಾದಿ ಕೇವಲಾನ್ವಯಿಧರ್ಮಗಳೂ ಪಕ್ಷವೇ 
ಆಗುವುದರಿಂದ) ಅಭಿಧೇಯತ್ವಾದಿಗಳಲ್ಲಿ ಹೇಗೆ ವ್ಯಭಿಚಾರ ಹೇಳುತ್ತೀರಿ ? 


ಈ ರೀತಿಯಾಗಿ ಶಂಕೆ ಬಂದರೆ, ಅದು ಸಮಂಜಸವಲ್ಲ. ಏಕೆಂದರೆ ಃ- 
ಸರ್ವೇ ಧರ್ಮಾಃ ಕಿಂಚಿನ್ನಿಷ್ಠಾತ್ಯಂತಾಭಾವಪ್ರತಿಯೋಗಿನಃ ಧರ್ಮತ್ವಾಶ್‌ । 


ಎಂಬುದಾಗಿ ಸಕಲಧರ್ಮಗಳಿಗೂ ಏಕಧರ್ಮಿನಿಷ್ಠಾಭಾವಪ್ರತಿಯೋಗಿತ್ವ- 
ವನ್ನು ಸಾಧಿಸುವುದಾದರೆ, (ಸಕಲಧರ್ಮಗಳ ಅಭಾವವನ್ನು ಒಂದು 
ಧರ್ಮಿಯಲ್ಲಿ ಹೇಳುವುದಾದರೆ) ಯಾವ ಧರ್ಮಿಯಲ್ಲಿ ಸಕಲಧರ್ಮಗಳ 
ಅಭಾವ ಹೇಳುತ್ತೀರಿ ಅಲ್ಲಿ ಸರ್ವಧರ್ಮಾಭಾವಾಧಿಕರಣತ್ವ ಎಂಬ ಧರ್ಮ 
ಇರುವುದರಿಂದ, ಆ ಸರ್ವಧರ್ಮಾಭಾವಾಧಿಕರಣತ್ವ ಎಂಬ ಧರ್ಮದಲ್ಲಿಯೇ 
ಧರ್ಮತ್ವಾನುಮಾನಕ್ಕೆ ವ್ಯಭಿಚಾರ ಬರುತ್ತದೆ. ಸರ್ವಧರ್ಮಾಭಾವಾಧಿಕರಣತ್ವ 
ಏನಿದೆ ಅದರ ಅಭಾವ ಇಲ್ಲವಾದ್ದರಿಂದ, ಆ ಸರ್ವಧರ್ಮಾಭಾವಾಧಿ 
ಕರಣತ್ತದಲ್ಲಿ ಸಾಧ್ಯ ಏಕಧರ್ಮಿನಿಷ್ಠಾಭಾವಪ್ರತಿಯೋಗಿತ್ವ ಇಲ್ಲ. ಆದರೆ 
ಧರ್ಮತ್ವ ಹೇತು ಇದೆ. ಹೀಗಾಗಿ ಸರ್ವಧರ್ಮಾಭಾವಾಧಿಕರಣತ್ವದಲ್ಲಿಯೇ 
ವ್ಯಭಿಚಾರ ಬರುತ್ತದೆ. 


ಹಾಗಲ್ಲ, ಘಟತ್ತ-ಪಟತ್ವ ಮೊದಲಾದ ಧರ್ಮಗಳು ಪಕ್ಷವಾಗಿರುವಂತೆ 
ಸರ್ವಧರ್ಮಾಭಾವಾಧಿಕರಣತ್ವ ಎಂಬ ಧರ್ಮವೂ ಪಕ್ಷವೇ ಆಗಿದೆ. ಅರ್ಥಾತ್‌ 
ಘಟತ್ತದ ಅಭಾವ, ಪಟತ್ಹದ ಅಭಾವ ಒಂದುಕಡೆ ಇದೆ ಎಂದು ಸಾಧಿಸುವಂತೆ 
ಸರ್ವಧರ್ಮಾಭಾವಾಧಿಕರಣತ್ವದ ಅಭಾವವೂ ಒಂದುಕಡೆ ಇದೆ ಎಂದು ಸಾಧಿ 
ಸುತ್ತೇವೆ. ಆದ್ದರಿಂದ (ಸರ್ವಧರ್ಮಾಭಾವಾಧಿಕರಣತ್ವವೂ ಪಕ್ಷವೇ ಆದ್ದರಿಂದ) 
ಸರ್ವಧರ್ಮಾಭಾವಾಧಿಕರಣತ್ತದಲ್ಲಿ ವ್ಯಭಿಚಾರ ಬರುವುದಿಲ್ಲ ಎಂಬುದಾಗಿ 
ಶಂಕಿಸಿದರೆ ಅದೂ ಸರಿಯಲ್ಲ. 


ನ್ರ್ಯಾ್ಯಾ ತತ್ನೋದ್ಯೋತ 


ಏಕೆಂದರೆ - ಸರ್ವಧರ್ಮಾಭಾವಾಧಿಕರಣತ್ವದ ಅಭಾವವನ್ನು ಒಂದುಕಡೆ 
ಹೇಳುವುದಾದರೆ "ಅಭಾವಾಭಾವಃ ಭಾವ ಏವ' ಎಂಬ ನಿಯಮಾನುಸಾರವಾಗಿ 
ಸರ್ವಧರ್ಮಾಧಿಕರಣತ್ವವನ್ನು ಅಲ್ಲಿ ಹೇಳಿದಂತಾಗುತ್ತದೆ. ಅಂದರೆ ಭಾವತ್ವ- 
ಅಭಾವತ್ವ, ನಿತ್ಯತ್ವ-ಅನಿತ್ಯತ್ವ, ಚೇತನತ್ವ-ಅಚೇತನತ್ತ ಮೊದಲಾದ ಎಲ್ಲ 
ವಿರುದ್ಧ ಧರ್ಮಗಳನ್ನೂ ಒಂದುಕಡ ಅಂಗೀಕರಿಸಬೇಕಾಗುತ್ತದೆ. ಅದು ವಿರುದ್ಧ. 
ಆದ್ದರಿಂದ ಸರ್ವಧರ್ಮಾಭಾವಾಧಿಕರಣತ್ತದ ಅಭಾವವನ್ನು ಸಾಧಿಸಲು 
ಬರುವುದಿಲ್ಲ. ಅದು ಪಕ್ಷಭಿನ್ನವೇ. ಹಾಗಾಗಿ ಅಂತಹ ಸರ್ವಧರ್ಮಾಭಾವಾಧಿ 
ಕರಣತ್ವದಲ್ಲಿ ಹೇಳಿದ ವ್ಯಭಿಚಾರ ಅಪರಿಹಾರ್ಯ ಎಂದು ಭಾವ. 


ಹಾಗಲ್ಲ, "ಧರ್ಮತ್ನಾತ್‌' ಎಂಬುದಾಗಿ ಕೇವಲ ಧರ್ಮತ್ವವನ್ನು ಹೇತು 
ಮಾಡುವುದಾದರೆ ಆಗ ಅಭಿಧೇಯತ್ತಾದಿಗಳಲ್ಲಿ ವ್ಯಭಿಚಾರ ಬರಬಹುದು. 
ಆದರೆ ನಾವು ಕೇವಲ ಧರ್ಮತ್ವವನ್ನು ಹೇತು ಮಾಡುವುದಿಲ್ಲ. ಕಿಂತು 
"ವ್ಯತಿರೇಕಿಧರ್ಮತ್ವಾತ್‌' ಎಂಬುದಾಗಿ ಹೇತು ಮಾಡುತ್ತೇವೆ. ಅಭಿಧೇಯತ್ವಾದಿ- 
ಗಳು ಕೇವಲಾನ್ವಯಿಧರ್ಮವಾದ್ದರಿಂದ ಅಲ್ಲಿ ವ್ಯತಿರೇಕಿಧರ್ಮತ್ವ ಎಂಬ ಹೇತು 
ಇಲ್ಲದ ಕಾರಣ ಅಭಿಧೇಯತ್ವಾದಿಗಳಲ್ಲಿ ವ್ಯಭಿಚಾರ ಬರುವುದಿಲ್ಲ ಎಂಬುದಾಗಿ 
ಶಂಕೆ ಬಂದರೆ, ಅದಕ್ಕೆ ಟೀಕಾಕೃತ್ಪಾದರು ಉಪಾಧಿದೋಷವನ್ನು ಹೇಳಿ 
ನಿರಾಕರಿಸುತ್ತಾರೆ. 


ಸತ್ವಾಸತ್ವೇ ಏಕಧರ್ಮಿನಿಷ್ಕಾಭಾವಪ್ರತಿಯೋಗಿನೀ ವೃತಿರೇಕಿಧರ್ಮತ್ವಾತ್‌ 


ಎಂಬುದಾಗಿ ವ್ಯತಿರೇಕಿಧರ್ಮತ್ವವನ್ನು ಹೇತು ಮಾಡಿ ವ್ಯಭಿಚಾರ 
ಪರಿಹರಿಸಿಕೊಳ್ಳುವುದಾದರೆ ನಿಮ್ಮ ಅನುಮಾನಕ್ಕೆ ಅವಿರುದ್ದತ್ತ ಎಂಬ ಉಪಾಧಿ 
ದೋಷ ಬರುತ್ತದೆ. 


ಉಪಾಧಿ ಆಗಬೇಕಾದರೆ ಸಾಧ್ಯ ವ್ಯಾಪಕವಾಗಿ ಸಾಧನಾವ್ಯಾಪಕವಾಗಬೇಕು. 
ಪ್ರಕೃತ "ಯತ್ರ ಯತ್ರ ಏಕಧರ್ಮಿನಿಷ್ಠಾತ್ಯ ಂತಾಭಾವಪ್ರತಿಯೋಗಿತ್ವಂ ತತ್ರ 
ತತ್ರ ಅವಿರುದ್ಧತ್ವಂ' ಎಂಬ ವ್ಯಾಪ್ತಿಯು ದೃಷ್ಟಾಂತವಾದ ರೂಪ-ರಸಗಳಲ್ಲಿ 
ಕಂಡಿದೆ. ರೂಪ-ರಸಗಳ ಅಭಾವ ವಾಯುವಿನಲ್ಲಿ ಇರುವುದರಿಂದ ರೂಪ- 
ರಸಗಳಲ್ಲಿ ಏಕಧರ್ಮಿ(ವಾಯು)ನಿಷ್ಠಾತ್ಯಂತಾಭಾವಪ್ರತಿಯೋಗಿತ್ತ ಇದೆ. 
ಮತ್ತು ಒಂದೇ ಹಣ್ಣಿನಲ್ಲಿ ರೂಪ-ರಸ ಎರಡೂ ಇರುವುದರಿಂದ ಅವು 
ವಿರುದ್ಧವಲ್ಲ, ಅವುಗಳಲ್ಲಿ ಅವಿರುದ್ಧತ್ತವೂ ಇದೆ. ಹೀಗಾಗಿ ಅವಿರುದ್ಧತ್ವವು 
ಸಾಧ್ಯವ್ಯಾಪಕವಾಗಿದೆ. 


ಸಾಮಾನ್ಯತಃ ಅನಿರ್ವಚನೀಯತ್ನಸಾಧಕಾನುಮಾನನಿರಾಕರಣೆ ಣಾ 


ಇನ್ನು "ಯತ್ರ ಯತ್ರ ವ್ಯತಿರೇಕಿಧರ್ಮತ್ತಂ ತತ್ರ ತತ್ರ ಅವಿರುದ್ದತ್ತಂ' ಎಂಬ 
ವ್ಯಾಪ್ತಿಯು ಇಲ್ಲ. ಪಕವಾದ ಸತ್ವಾಸತ್ತಗಳಲ್ಲಿ ವ್ರ ತಿರೇಕಿಧರ್ಮತವಿದರೂ 

ಇ ಡಾ ಬು ವ ಣ "ಕ ಇ ತಡ ದ 
ಅವಿರುದ್ಧತ್ತ ಇಲ್ಲ. (ಸತ್ವಾಸತ್ವಗಳು ಒಂದು ಕಡೆ ಇಲ್ಲದ ಕಾರಣ ವಿರುದ್ಧವಾಗಿವೆ. 
ವಿರುದ್ಧವಾದ್ದರಿಂದ ವಿರುದ್ಧತ್ವವೇ ಇದೆ, ಅವಿರುದ್ದತ್ತ ಇಲ್ಲ.) ಹೀಗಾಗಿ 
ಅವಿರುದ್ದತ್ತವು ಸಾಧನಾವ್ಯಾ ಪಕವಾಗಿದೆ. ಹೀಗೆ ಸಾಧ್ಯವ್ಯಾಪಕವಾಗಿ ಸಾಧನಾ- 
ವ್ಯಾಪಕವಾದ್ದರಿಂದ ನಿಮ್ಮ ಅನುಮಾನಕ್ಕೆ ಅವಿರುದ್ದತ್ತವು ಉಪಾಧಿಯಾಗುತ್ತದೆ. 


ಹಾಗಲ್ಲ, ರೂಪ-ರಸಗಳು ಒಂದೇ ಹಣ್ಣಿನಲ್ಲಿ ಇರುವ ಕಾರಣ ಅವು 
ಅವಿರುದ್ಧ ಹೇಗೋ ಅದರಂತೆ ಅನಿರ್ವಚನೀಯವಸ್ತು ಅಂಗೀಕರಿಸುವ ನನ್ನ 
ಮತದಲ್ಲಿ ಸತ್ವ-ಅಸತ್ವಗಳು ಪರಸ್ಪರವಿರಹರೂಪವಾಗಿಲ್ಲ. ಅಂದರೆ - 
ಅನಿರ್ವಚನೀಯ ಎಂಬ ಮೂರನೇ ಕೋಟಿಯನ್ನು ಒಪ್ಪಿದ್ದರಿಂದ ಸತ್ವದ 
ಅಭಾವವೇ ಅಸತ್ವ, ಅಸತ್ವದ ಅಭಾವವೇ ಸತ್ವ ಅಲ್ಲ. (ಅನಿರ್ವಚನೀಯದಲ್ಲಿ 
ಸತ್ವದ ಅಭಾವ ಇದ್ದರೂ ಅದು ಅಸತ್‌ ಅಲ್ಲ. ಅಸತ್ವದ ಅಭಾವ ಇದ್ದರೂ 
ಅದು ಸತ್‌ ಅಲ್ಲ.) ಹೀಗೆ ಸತ್ವ-ಅಸತ್ವಗಳು ವಿರುದ್ಧವಲ್ಲ. ಅವಿರುದ್ಧವೇ 
ಆಗಿವೆ. ಅರ್ಥಾತ್‌ ಪಕ್ಷವಾದ ಸತ್ವಾಹತ್ವಗಳಲ್ಲಿ ವ್ಯತಿರೇಕಿಧರ್ಮತ್ವಹೇತು 
ಹಾಗೂ ಅವಿರುದ್ದತ್ವ ಉಪಾಧಿ ಎರಡೂ ಇರುವುದರಿಂದ (ಯತ್ರ ವ್ಯತಿರೇಕಿ- 
ಧರ್ಮತ್ವಂ ತತ್ರ ಅವಿರುದ್ಧತ್ತಂ ಎಂಬ ವ್ಯಾಪ್ತಿಯೇ ಸಮನ್ವಯವಾಗುವುದರಿಂದ) 
ಅವಿರುದ್ಧತ್ತವು ಸಾಧನವ್ಯಾಪಕವೇ ಆಗುತ್ತದೆ. ಹೊರತು ಸಾಧನಾವ್ಯಾಪಕ- 
ವಾಗುವುದಿಲ್ಲ. ಆದ್ದರಿಂದ ಅವಿರುದ್ದತ್ತವು ಉಪಾಧಿಯಾಗುವುದಿಲ್ಲ 
ಎಂಬುದಾಗಿ ಶಂಕಿಸಿದರೆ, ಅದು ಸಮಂಜಸವಲ್ಲ. 


ಏಕೆಂದರೆ- ಈ ರೀತಿಯಾಗಿ ಯಾವಾಗ ಶಂಕಿಸಬಹುದಿತ್ತು? 
ಅನಿರ್ವಚನೀಯವಾದ ವಸ್ತು ಸಿದ್ದವಾಗಿದ್ದರೆ ಆಗ ಈ ರೀತಿ ಶಂಕಿಸಬಹುದಿತ್ತು. 
ಆದರೆ ಈವರೆಗೂ ಅನಿರ್ವಚನೀಯವಾದ ವಸ್ತುವೇ ಸಿದ್ಧವಾಗಿಲ್ಲವಾದ್ದರಿಂದ, 
ಅನಿರ್ವಚನೀಯವಸ್ತು ಸಿದ್ಧವಾಗುವ ಮುನ್ನ ಸತ್ವಾಸತ್ವಗಳು ವಿರುದ್ಧವೇ 
(ಪರಸ್ಪರವಿರಹರೂಪವೇ) ಆಗಿದ್ದರಿಂದ, ಪಕ್ಷವಾದ ಸತ್ವಾಸತ್ವಗಳಲ್ಲಿ 
ವ್ಯತಿರೇಕಿಧರ್ಮತ್ವಹೇತು ಇದ್ದರೂ ಅವಿರುದ್ಧತ್ತ ಇಲ್ಲದ ಕಾರಣ ಅವಿರುದ್ಧತ್ತವು 
ಸಾಧನಾವ್ಯಾಪಕವೇ ಆಗುತ್ತದೆ. ಸಾಧ್ಯವ್ಯಾಪಕವಾಗಿ ಸಾಧನಾವ್ಯಾಪಕ 
ಆಗುವುದರಿಂದ ನಿಮ್ಮ ಅನುಮಾನಕ್ಕೆ ಅವಿರುದ್ಧತ್ತ ಉಪಾಧಿ ಬಂದೇ ಬರುತ್ತದೆ. 
ಸೋಪಾಧಿಕವಾದ್ದರಿಂದ ನಿಮ್ಮ ಅನುಮಾನ ಅಸಾಧಕ. 


730 ತತ್ತೋದ್ಯೋತ 


*"ಸತ್ವಾಸತ್ತೇ ಏಕಧರ್ಮಿನಿಷ್ಠ... .'' ಎಂಬ ಅನುಮಾನ ದುಷ್ಟ(ಅಸಾಧಕ) 
ವಾದ್ದರಿಂದ, ಈ ಅನುಮಾನದಿಂದ ಅನಿರ್ವಚನೀಯತ್ನಸಾಧ್ಯವು ಸಾಮಾನ್ಯ ತಃನೂ 
ಪ್ರಸಿದ್ದವಾಗದ ಕಾರಣ 

'"ವಿವಾದಪದಂ ಅನಿರ್ವಚನೀಯಂ ಬಾಧ್ಯತ್ವಾತ್‌'' ಎಂಬ ನಿಮ್ಮ ಮೂಲ 
ಅನುಮಾನಕ್ಕೆ ಅಪ್ರಸಿದ್ಧವಿಶೇಷಣತಾದೋಷ ಬಂದೇ ಬರುತ್ತದೆ. ಹೀಗೆ 
ಅಪ್ರಸಿದ್ಧವಿಶೇಷಣತಾದೋಷ ಬರುವುದರಿಂದ ಈ ಬಾಧ್ಯತ್ವಾನುಮಾನವು 
ಅನಿರ್ವಚನೀಯವಸ್ತುವಿಷಯದಲ್ಲಿ ಪ್ರಮಾಣವಾಗುವುದಿಲ್ಲ ಎಂದು 
ಸಿದ್ಧವಾಗುತ್ತದೆ. 


ಟೀಕಾ: ತದಿದಮಪ್ರಸಿದ್ಧವಿಶೇಷಣತ್ವಂ ಪರಸಿದ್ಧಮಿತಿ ಜ್ಞಾತವ್ಯಮ್‌ । 
ಅನ್ಯತ್ರ ತದದೂಷಣತ್ವಸ್ಯಾಚಾರ್ಯೈೆರೇವೋಪಪಾದಿತತ್ವಾತ್‌ । 
ಸ್ವಮತೇನ ತು ಸ್ವವ್ಯಾಘಾತಾದಿದೂಷಣಮೂಹನೀಯಮ್‌ | 


ಅನುವಾದ ಃ- ಅನಿರ್ವಚನೀಯವಸ್ತುವನ್ನು ಸಾಧಿಸಲು ಉದಾಹರಿಸಿದ 
"ವಿವಾದಪದಂ ಅನಿರ್ವಚನೀಯಂ ಬಾಧ್ಯತ್ವಾತ್‌' ಎಂಬ ಅನುಮಾನಕ್ಕೆ 
""ಅನುಮಾನಸ್ಯ ಚಾಪ್ರಸಿದ್ಧವಿಶೇಷಣಃ ಪಕ್ಚಃ'' 
[2 ಇ 


ಎಂಬುದಾಗಿ ಅಪ್ರಸಿದ್ಧವಿಶೇಷಣತಾದೋಷವನ್ನು ಹೇಳಿ ನಿರಾಕರಿಸಿದರು 
ಆಚಾರ್ಯರು. ಬಾಧ್ಯತ್ವಾನುಮಾನಕ್ಕೆ ಈ ಅಪ್ರಸಿದ್ಧವಿಶೇಷಣತಾ ಎಂಬ 
ದೋಷವನ್ನು ಏನು ಹೇಳಿದ್ದಾರೆ ಅದು ಪರಮತರೀತ್ಕಾ ಹೇಳಿದ್ದು. ಅಂದರೆ 
ಅಪ್ರಸಿದ್ಧವಿಶೇಷಣತಾವನ್ನು ದೋಷವನ್ನಾಗಿ ಪರರು ಅಂಗೀಕರಿಸಿದ್ದರಿಂದ, 
ಪರಮತಪ್ರಕಾರವಾಗಿ ಅಪ್ರಸಿದ್ಧವಿಶೇಷಣತಾದೋಷ ಹೇಳಿದ್ದು ಎಂದು 
ತಿಳಿಯಬೇಕು. 


ಈ ಅಪ್ರಸಿದ್ದವಿಶೇಷಣತಾ ಸ್ವಮತರೀತ್ಕಾ ದೋಷವಲ್ಲವೇ ? ಎಂದರೆ, 


ಆಶ್ರಯವ್ಯಾಶ್ರಾಯಾಸಿದ್ಧೀ ಸಾಧ್ಯಾಸಿದ್ಧಿಶ್ಚದೂಷಣಮ್‌ । 
ಕೇಷಾಂಚಿನ್ನ ಚತೇ ದೋಷಾ ವ್ಯಾಪ್ತೌ ಸತ್ಯಾಂ ಕಥಂಚನ ॥ 


ಎಂಬುದಾಗಿ ಅನುವ್ಯಾಖ್ಯಾನದಲ್ಲಿ ಹಾಗೂ 


""ಆಶ್ರಯಸಾಧ್ಯವ್ಯಧಿಕರಣಾಸಿದ್ದಯೋ ನ ದೂಷಣಮ್‌'' 


ಸಾಮಾನ್ಯತಃ ಅನಿರ್ವಚನೀಯತ್ಸಸಾಧಕಾನುಮಾನನಿರಾಕರಣೆ 


ಎಂಬುದಾಗಿ ಪ್ರಮಾಣಲಕ್ಷಣದಲ್ಲಿ ಆಚಾರ್ಯರೇ 'ಅಪ್ರಸ 
ದೋಷವಲ್ಲ' ಎಂದು ಸ್ಪಷ್ಟಪಡಿಸಿದ್ದಾರೆ. ಹಾಗಾಗಿ ಅಪ್ರಸಿ ಕೀಡ 
ಸ್ವಮತರೀತ್ಯಾ ಹೇಳಿದ ದೋಷವಲ್ಲ. 


ಹಾಗಾದರೆ ಬಾಧ್ಯತ್ವಾನುಮಾನಕ್ಕೆ ಸ್ವಮತರೀತ್ಯಾ ದೋಷವೇನು ? ಎಂದರೆ, 
ಸ್ವಮತರೀತ್ಯಾ ಸ್ಪವ್ಯಾಘಾತ ಮೊದಲಾದ ದೋಷಗಳನ್ನು ತಿಳಿಯಬೇಕು. 


ಅದು ಹೇಗೆಂದರೆ - ಅನಿರ್ವಚನೀಯತ್ವ ಎಂದರೆ ನಿರ್ವಚನಾನರ್ಹತ್ವ 
ಎಂದು ಅರ್ಥವೋ ? ಅಥವಾ ಸದಸದ್ದಿಲಕ್ಷಣತ್ವ ಎಂದು ಅರ್ಥವೋ ? 


ಅನಿರ್ವಚನೀಯತ್ತ ಎಂದರೆ ನಿರ್ವಚನಾನರ್ಹತ್ವ ಎಂದು ಹೇಳುವುದಾದರೆ 
ಆಗ 'ವಿವಾದಪದಂ' ಎಂಬ ಪದದಿಂದಲೇ ಶುಕ್ತಿರೂಪ್ಯವನ್ನು ನಿರ್ವಚನ 
ಮಾಡುತ್ತಿರುವುದರಿಂದ, "ಎವಾದಪದ'ಪದದಿಂದ ನಿರ್ವಚನ ಮಾಡಿ ಪುನಃ 
ನಿರ್ವಚನಾನರ್ಹ ಎನ್ನುವುದಾದರೆ ವ್ಯಾಘಾತದೋಷ ಬರುತ್ತದೆ. ಒಂದುವೇಳೆ 
ಶುಕ್ತಿರೂಪ್ಯವು ವಿವಾದಪದ ಎಂಬ ಪದದಿಂದಲೂ ನಿರ್ವಚನ ಮಾಡಲು 
ಅನರ್ಹ ಎಂದರೆ 'ವಿವಾದಪದಂ ಅನಿರ್ವಚನೀಯಂ..... ' ಎಂದು 
ಅನುಮಾನವನ್ನೂ ಪ್ರಯೋಗಿಸದೇ ಮೂಕರಾಗಿ ಇರಬೇಕಾದೀತು ! 


ಅನಿರ್ವಚನೀಯತ್ವ ಎಂದರೆ ಸದಸದ್ವಿಲಕ್ಷಣತ್ವ ಎಂದು ಹೇಳುವುದಾದರೆ, 
ಸದ್ವಿಲಕ್ಷಣ ಎಂದು ಹೇಳಿದಾಗ ಅಸತ್ವವು ಸ್ವತಃ ಪ್ರಾಪ್ತವಾಗಿ ಪುನಃ ಅಸದ್ವಿಲಕ್ಷಣ 
ಎಂದು ಹೇಳಿದರೆ ವ್ಯಾಘಾತ ಬರುತ್ತದೆ. ಇದರಂತೆಯೇ ಅಸದ್ವಿಲಕ್ಷಣ ಎಂದು 
ಹೇಳಿದಾಗ ಸತ್ವವು ಸ್ವತಃ ಪ್ರಾಪ್ತವಾಗಿ ಪುನಃ ಸದ್ವಿಲಕ್ಷಣ ಎಂದು ಹೇಳಿದರೆ 
ವ್ಯಾಘಾತ ಬರುತ್ತದೆ. ಹೀಗೆ ಅನಿರ್ವಚನೀಯತ್ವ ಸಾಧ್ಯ ಮಾಡಿದರೆ 
ಸ್ವಮತರೀತ್ಯಾ ವ್ಯಾಘಾತದೋಷ ಬರುತ್ತದೆ ಎಂದು ತಿಳಿಯಬೇಕು. 


ಆದಿಶಬ್ದದಿಂದ ಸಿದ್ಧಸಾಧನತಾದೋಷವನ್ನು ಸಂಗ್ರ ಹಿಸಬೇಕು. ಅನಿರ್ವಚ- 
ನೀಯತ್ವ ಎಂದರೆ ಸದಸದ್ವಿಲಕ್ಜಣತ್ವ ಎಂದು ಹೇಳಿದಾಗ, ದೃಷ್ಟಾಂತವಾದ 
ಶುಕ್ಮ್ಕಿರಜತಾದಿಗಳಲ್ಲಿ ಸದ್ವಿಲಕ್ಷಣತ್ವ ಸಾಧ್ಯ ವು ನಮಗೆ ಸಿದ್ದವೇ ಆಗಿರುವುದರಿಂದ 
ಸಿದ್ಧವಾದದ್ದನ್ನೇ ಸಾಧಿಸಿದರೆ. ಸಿದ್ಧಸಾಧನತಾದೋಷ ಬರುತ್ತದೆ ಎಂಬುದಾಗಿ 


[a] 


ಸಿದಸಾಧನತಾ ದೋಷವನ್ನು ಆದಿಪದದಿಂದ ತೆಗೆದುಕೊಳ್ಳಬೇಕು. 


೧ 
ಅವತಾರಿಕೆ :- ಅನಿರ್ವಚನೀಯತ್ತವನ್ನೇ ಸಾಧ್ಯ ಮಾಡಿಕೊಂಡು ಬಾಧ್ಯತ್ವ- 
ಹೇತುವಿನಿಂದ ಅನಿರ್ವಚನೀಯವಸ್ತುವನ್ನು ಸಾಧಿಸಲು ಹೊರಟಾಗ ಅಪ್ರಸಿದ್ಧ- 


732 ತತ್ನೋದ್ಯೋತ 


ವಿಶೇಷಣತಾ ಮೊದಲಾದ ದೋಷಗಳನ್ನು ಹೇಳಿ ಅನುಮಾನವನ್ನು ನಿರಾಕರಿಸಿದರು. 
ಪ್ರಕೃತ ಬೇರೊಂದು ಅನುಮಾನದಿಂದ (ಅನಿರ್ವಚನೀಯತ್ತವನ್ನು ಸಾಧ್ಯ 
ಮಾಡದೇ ಮಿಥ್ಯಾತ್ತವನ್ನು ಸಾಧ್ಯ ಮಾಡಿಕೊಂಡು ಬಾಧ್ಯತ್ವ ಹೇತುವಿನಿಂದ) 
ಅನಿರ್ವಚನೀಯವಸ್ತುವನ್ನು ಸಾಧಿಸುತ್ತೇವೆ ಎಂದು ಶಂಕಿಸಿಕೊಂಡು, ಆ 
ಬೇರೊಂದು ಅನುಮಾನವನ್ನೂ ನಿರಾಕರಿಸುತ್ತಾರೆ - 


ಅನಿರ್ವಚನೀಯವಸ್ತುವಿಷಯದಲ್ಲಿ ಬಾಧ್ಯತ್ವಾನುಮಾನನಿರಾಕರಣೆ 
ಟೀಕಾ: ಅಸ್ತು ತರಿ ವಿವಾದಪದಂ ಮಿಥ್ಯಾ ಬಾಧ್ಯತಾದಿತನುಮಾನಂ 


ಶೆ 1 ಛೆ 
ಶುಕ್ತಿರಜತಾದೇರನಿರ್ವಚನೀಯತ್ಹೇಮಾನಮ್‌ 1 ಮಿಥ್ಯಾತ್ತಸ್ಕಾಸತಿ 
ಪ್ರಸಿದ್ಧತೇನಾಪ್ರಸಿದ್ದವಿಶೇಷಣತಾನವಕಾಶಾತ್‌ | ನ ಚೈವಮ- 
ದ ಛಿ ಬ್ರ 
ನಿರ್ವಚನೀಯತ್ವಾಹಿದ್ಧಿಃ 1 ಸಮಾನಂ ಖಲು ಸತ್ಯವಿವೇಕಲಕ್ಷಣಂ 
ಮಿಥ್ಯಾತ್ಪಮಸತ್ಯನಿರ್ವಚನೀಯೇ ಚ । ತಸ್ಮಿನ್ನನೇನಾನುಮಾನೇನ 
ಸಿದ್ದೇ ನಿರ್ವಿಶೇಷಸ್ಯ ಸಾಮಾನ್ಯಸ್ಯ ಪ್ರತಿಪತ್ತುಮಶಕೃತ್ವೇನ 
ನೇದಮಸತ್‌ ಪ್ರತೀತತ್ವಾದಿತ್ಯನೇನಾಸತ್ವೇ ಪ್ರತಿಕ್ಟಿಪ್ರೇನನಿರ್ವಚ- 
ನೀಯತ್ನಸ್ಕ ಪ್ರಸಿದ್ದೇರಿತ್ಯತ ಆಹ - 
ಎಳೆ [ಗ ಜೆ 


ಮೂಲಃ- ನ ಚ ಧೂಮತ್ತವನ್ನಿಥ್ಯಾತ್ತಮಿತ್ಯುಭಯಸಂಪ್ರತಿಪನ್ನಂ 
ಸಾಮಾನ್ಯಮಸ್ತಿ | 


ಚಶಬ್ದೋ5ನುಮಾನಾಂತರದೂಷಣಸಮುಚ್ಚಯಾರ್ಥಃ 1 ಅತಿ- 
ಶಬ್ದೋ ನಿರ್ದೇಶಾರ್ಥೋ ಮಿಥ್ಯಾತ್ವಾಖ್ಯಮಿತಿ । 


ಅನುವಾದ :- "'ವಿವಾದಪದಂ ಅನಿರ್ವಚನೀಯಂ ಬಾಧ್ಯತ್ವಾತ್‌'' ಎಂಬ 
ಅನುಮಾನಕ್ಕೆ ಅಪ್ರಸಿದ್ಧವಿಶೇಷಣತಾದೋಷ ಬರುವುದರಿಂದ ಅನಿರ್ವಚನೀಯ 
-ವಸ್ತುವಿಷಯದಲ್ಲಿ ಈ ಅನುಮಾನವು ಪ್ರಮಾಣವಾಗದೇ ಹೋದರೂ ಸಹ, 
"ವಿವಾದಪದಂ ಮಿಥ್ಕಾ ಬಾಧ್ಯತ್ವಾತ್‌' (ವಿವಾದಗ್ರಸ್ತವಾದ ಶುಕ್ತಿರಜತಾದಿಗಳು, 
ಮಿಥ್ಯೆ ಯಾಗಿವೆ, "ನೇದಂ ರಜತಂ' ಎಂಬ ಬಾಧಜ್ಞಾನದಿಂದ ಬಾಧ್ಯವಾದ್ದರಿಂದ) 


ಎಂಬ ಅನುಮಾನವು 'ಶುಕ್ತಿರಜತಾದಿಗಳು ಅನಿರ್ವಚನೀಯವಾಗಿವೆ' 
ಎಂಬ ವಿಷಯದಲ್ಲಿ ಪ್ರಮಾಣವಾಗುತ್ತದೆ. 


ಅನಿರ್ವಚನೀಯವಸ್ತುವಿಷಯದಲ್ಲಿ ಬಾಧ್ಯತ್ವಾನುಮಾನನಿರಾಕರಣೆ 


ಹಿಂದಿನ ಅನುಮಾನದಲ್ಲಿ ಅನಿರ್ವಚನೀಯತ್ವವನ್ನೇ ಸಾಧ್ಯ ಮಾಡಿದ್ದರಿಂದ 
ಅನುಮಾನಕ್ಕಿಂತಲೂ ಪೂರ್ವದಲ್ಲಿ ಅನಿರ್ವಚನೀಯತ್ತವು ಸಿದ್ದವಾಗದ ಕಾರಣ 
ಅಪ್ರಸಿದ್ದವಿಶೇಷಣತಾದೋಷ ಬರುತ್ತದೆ. ಎಂಬುದಾಗಿ ಶಂಕಿಸಿದಂತೆ, ಈ 
ಅನುಮಾನದಲ್ಲಿ ಅಪ್ರಸಿದ್ಧವಿಶೇಷಣತಾದೋಷಶಂಕೆಗೆ ಅವಕಾಶವಿಲ್ಲ. 
ಏಕೆಂದರೆ- ಈ ಅನುಮಾನದಲ್ಲಿ ಅನಿರ್ವಚನೀಯತ್ತವನ್ನು ಸಾಧ್ಯ ಮಾಡದೇ 
ಮಿಥ್ಯಾತ್ವವನ್ನು ಸಾಧ್ಯವನ್ನಾಗಿ ಮಾಡಿದ್ದೇವೆ. ಆ ಸಾಧ್ಯವಾದ ಮಿಥ್ಯಾತವು 
(ಸದ್ವಿವಿಕ್ತತ್ತವು) ಪ್ರತಿವಾದಿಗಳಾದ ನಿಮ್ಮ ಮತಪ್ರಕಾರ ಅತ್ಯಂತಾಸತ್‌ ಆದ 
ಶಶವಿಷಾಣಾದಿಗಳಲ್ಲಿ ಪ್ರಸಿದ್ಧ(ಅಂಗೀಕೃತ)ವೇ ಆಗಿದ್ದರಿಂದ ಅಪ್ರಸಿದ್ಧ- 
ವಿಶೇಷಣತಾದೋಷಕ್ಕೆ ಅವಕಾಶವಿಲ್ಲ. 


ಹಾಗಾದರೆ ಇಲ್ಲಿ ಮಿಥ್ಯಾತ್ತವನ್ನು ಸಾಧ್ಯ ಮಾಡಿದ್ದರಿಂದ ಶುಕ್ತಿರಜತಾದಿಗಳು 
ಮಿಥೈಯಾಗಿವೆ ಎಂದಷ್ಟೇ ಈ ಅನುಮಾನದಿಂದ ಸಿದ್ದವಾಗುತ್ತದೆ, ಹೊರತು 
ಶುಕ್ಷಿರಜತಾದಿಗಳು ಅನಿರ್ವಚನೀಯವಾಗಿವೆ ಎಂದು ಸಿದ್ಧವಾಗುವುದಿಲ್ಲ 
ಅಲ್ಲವೇ ? 


ಈ ರೀತಿಯಾಗಿ ಶಂಕೆ ಬಂದರೆ, ಅದು ಸರಿಯಲ್ಲ. ಶುಕ್ತಿರಜತಾದಿಗಳಿಗೆ 
ಅನಿರ್ವಚನೀಯತ್ತವು ಪರಿಶೇಷಪ್ರಮಾಣದಿಂದ ಸಿದ್ಧವಾಗುತ್ತದೆ. ಅದು 
ಹೇಗೆಂದರೆ ;- ಸತ್ಯವಿವೇಕ ಸದ್ವಿದಿಕ್ಛತ್ವ (ಸತ್ಟದಾರ್ಥಭಿನ್ನತ್ರ್ರ್ವ ರೂಪವಾದ 
ಮಿಥ್ಯಾತ್ಸವು ಅಸತ್‌ ಹಾಗೂ ಅನಿರ್ವಚನೀಯ ಎರಡರಲ್ಲಿಯೂ 
ಅಂಗೀಕೃತವಾಗಿದೆ. ಅರ್ಥಾತ್‌ ಮಿಥ್ಯಾತ್ತವು ಅಸತ್‌-ಅನಿರ್ವಚನೀಯ 


ಗ 


ಎರಡರಲ್ಲಿಯೂ ಸಾಧಾರಣ(ಸಮಾನ)ವಾಗಿದೆ. 
ಅಸತ್‌ ಅನಿರ್ವಚನೀಯ 


ಮಿಠ್ಯಾತ್ವ 
'ವಿವಾದಪದಂ ಮಿಥ್ಯಾ ಬಾಧ್ಯತ್ವಾತ್‌' ಎಂಬ ಈ ಅನುಮಾನದಿಂದ 
ಅಸತ್‌-ಅನಿರ್ವಚನೀಯ ಎರಡರಲ್ಲಿ ಸಾಧಾರಣವಾದ ಮಿಥ್ಯಾತ್ತವು 
ಶುಕ್ತಿರೂಪ್ಯಾದಿಗಳಿಗೆ ಸಿದ್ದವಾಯಿತೆಂದರೆ, ಧರ್ಮಿವಿಶೇಷವಿಲ್ಲದೇ ಸಾಧಾರಣ- 
ಧರ್ಮ ಇರಲು ಸಾಧ್ಯ ವಿಲ್ಲವಾದ್ದರಿಂದ (ಸಾಧಾರಣಧರ್ಮವು ಯಾವುದಾದರೂ 
ಒಂದು ಧರ್ಮಿಯಲ್ಲಿಇರಲೇಬೇಕಾದ್ದರಿಂದ) ಶುಕ್ತಿರೂಪ್ಯಾದಿಗಳು ಮಿಥ್ಯೆ ಯಾಗಿವೆ 
ಎಂದರೆ ಒಂದು ಅಸತ್‌ ಆಗಬೇಕು ಅಥವಾ ಅನಿರ್ವಚನೀಯವಾಗಬೇಕು. 


134 ತತ್ತೋದ್ಯೋತ 


"ಇದಂ (ಶುಕ್ತಿರೂಪ್ಯಾ ದಿಕಂ) ನ ಅಸತ್‌ ಪ್ರತೀತತ್ವಾತ್‌'' ಎಂಬ 
ಅನುಮಾನದಿಂದ 'ಶುಕ್ತಿರೂಪ್ಯಾದಿಗಳು ಪ್ರತೀತವಾಗುವ ಕಾರಣ ಅಸತ್‌ 
ಅಲ್ಲ' ಎಂಬುದಾಗಿ ಶುಕ್ತಿರೂಪ್ಯಾದಿಗಳಿಗೆ ಅಸತ್ವ ಎಂಬ ಒಂದುಕೋಟ 
ನಿಷಿದ್ದವಾದಾಗ ಪರಿಶೇಷತಃ ಅನಿರ್ವಚನೀಯತ್ತವೇ ಸಿದ್ಧಿಸುತ್ತದೆ. 


ಆದ್ದರಿಂದ ಶುಕ್ರಿರೂಪ್ಯಾದಿಗಳು ಅನಿರ್ವಚನೀಯವಾಗಿವೆ ಎಂಬ 
ವಿಷಯದಲ್ಲಿ ಪರಿಶೇಷದ ಮೂಲಕ "ಎವಾದಪದಂ ಮಿಥ್ಯಾ ಬಾಧ್ಯತ್ವಾತ್‌' ಎಂಬ 
ಅನುಮಾನ ಪ್ರಮಾಣವಾಗುತ್ತದೆ ಎಂಬುದಾಗಿ ಶಂಕೆ ಬಂದರೆ, ಅದಕ್ಕಾಗಿ 
ಆಚಾರ್ಯರು ಹೇಳುತ್ತಾರೆ (ಅದನ್ನು ಆಚಾರ್ಯರು ನಿರಾಕರಿಸುತ್ತಾರೆ) - 

ಮೂಲ: ನ ಚ ಧೂಮತ್ತವನ್ನಿಧ್ಯಾತ್ವಮಿತ್ಯುಭಯಸಂಪ್ರತಿಪನ್ನಂ 

ಸಾಮಾನ್ಯಮಸ್ತಿ । 

ಮೂಲಾರ್ಥ :- ಭಾಷ್ಟಾರೋಪಿತಧೂಮ-ಮಹಾನಸೀಯಧೂಮ ಇವುಗಳಲ್ಲಿ 
ಅನುಗತವಾದ, ಇಬ್ಬರಿಗೂ ಸಮ್ಮತವಾದ ಧೂಮತ್ವ ಎಂಬ ಧರ್ಮ ಹೇಗೆ ಇಲ್ಲವೋ 
ಅದರಂತೆಯೇ ಅಸತ್‌-ಅನಿರ್ವಚನೀಯ ಎರಡರಲ್ಲಿಯೂ ಅನುಗತಮದ, 
ಇಬ್ಬರಿಗೂ ಸಮ್ಮತವಾದ ಮಿಥ್ಯಾತ್ವ ಎಂಬ ಧರ್ಮವೂ ಇಲ್ಲ. 


"ವಿವಾದಪದಂ ಅನಿರ್ವಚನೀಯಂ ಬಾಧ್ಯಾತ್ವಾತ್‌' ಎಂಬ ಹಿಂದಿನ 
ಅನುಮಾನ ಮಾತ್ರ ದುಷ್ಟ ಎಂದಲ್ಲ. ಕಿಂತು "ವಿವಾದಪದಂ ಮಿಥ್ಯಾ 
ಬಾಧ್ಯತ್ವಾತ್‌' ಎಂಬ ಈ ಅನುಮಾನವೂ ದುಷ್ತವೇ ಆಗಿದೆ ಎಂಬುದನ್ನು 
ಸಮುಚ್ಚಯ ಮಾಡುವುದಕ್ಕಾಗಿ "ನ ಚ ಧೂಮತ್ಪವತ್‌ ....' ಎಂಬುದಾಗಿ 
ಮೂಲದಲ್ಲಿ 'ಚ'ಶಬ್ದ ಇಟ್ಟಿದ್ದಾರೆ ಆಚಾರ್ಯರು. 


'ಮಿಥ್ಯಾತ್ವಮಿತಿ' ಎಂಬುದಾಗಿ ಮೂಲದಲ್ಲಿ "ಇತಿ'ಶಬ್ದವು ನಿರ್ದೇಶಾರ್ಥ- 
ವಾಗಿದೆ. 'ಮಿಥ್ಯಾತ್ತ ಎಂಬ ಸಾಧಾರಣಧರ್ಮ' ಎಂಬುದಾಗಿ ನಿರ್ದೇಶ 
ಮಾಡುತ್ತಿದ್ದಾರೆ ಎಂದರ್ಥ. 


ಅವತಾರಿಕೆ ॥- ಆಚಾರ್ಯರ (ಮೂಲದ) ಅಭಿಪ್ರಾಯವನ್ನು 
ಟೀಕಾಕೃತ್ಟಾದರು ವಿವರಿಸುತ್ತಾರೆ - 


ಟೀಕಾ; ಸ್ಯಾದೇತದೇವಮ್‌ 1 ಯದಿ ಮಿಫ್ಯಾತ್ತಂ ನಾಮ ಸಾಮಾನ್ಯಮ- 
ಸದನಿರ್ವಚನೀಯಯೋರುಭಯವಾದಿಸಂಪ್ರ ತಿಪನ್ನಂ ಸ್ಯಾತ್‌ I 


ಸುವಿಷ ನ 
ಅನಿರ್ವಚನೀಯವಸ್ತುವಿಷಯದಲ್ಲಿ ಬಾಧ್ಯತ್ವಾನುಮಾನನಿರಾಕರಣೆ 


ನೈತದಸ್ತಿ | ಪ್ರಾಗಿತೋತನಿರ್ವಚನೀಯಸ್ಯೆ ಅನಾಪ್ರಸಿದ್ದತ್ತಾತ್‌ । ನ 
ಚಾಶ್ರಯಾಸಿದ್ಧಾ ಸಾಮಾನ್ಯಂ ಸಿದ್ಧಂ ಭವತಿ । ಭಾಷ್ಟಾರೋಪಿತ- 
ಧೂಮಸ್ಯೆ ಆವಾಪ್ರಸಿದ್ಧತ್ತೇನ ತತ್ರ ಧೂಮಾಂತರೇ ಚ ಧೂಮತ್ವ- 
ಸಾಮಾನ್ಯಸಿದ್ಧಿವತ್‌ । ಅನ್ಯಥಾ ತತ್ರಾಪಿ ಪ್ರಸಜ್ಯೇತ । ಅತೋ 
ಮಿಥ್ಯಾತ್ತೇ ಸಾಧಿತೇತಸತ್ತಸ್ಯೆ ಎವ ಪ್ರತಿಪತ್ತೌ ಸತ್ಯಾಂ 
ಪುನಸ್ತನ್ನಿಷೇಧೇ ಸತ್ವತಿಪಕ್ಷತಯಾ ದ್ಹಯೋರಪ್ರಾ ಮಾಣ್ಯಾಪತ್ತಿ: | 
ಅಸತ್ತತೀತೇರುಪಪಾದಯಿಷ, ಮಾಣತಾದಸತಪ್ರತಿಕೇಪಾ- 
ಅ | ಪ ವರ್‌ ಬು 
ನುಪಪತ್ತಿಶ್ಚ | 


ಅನುವಾದ :- ಈ ರೀತಿಯಾಗಿ ಪರಿಶೇಷದ ಮೂಲಕ 'ವಿವಾದಪದಂ 
ಮಿಥ್ಯಾ ಬಾಧ್ಯತ್ಹಾತ್‌' ಎಂಬ ಅನುಮಾನದಿಂದ ಶುಕ್ತಿರೂಪ್ಯಾದಿಗಳಿಗೆ 
ಅನಿರ್ವಚನೀಯತ್ನವು ಸಿದ್ದವಾಗುತ್ತಿತ್ತು. ಯಾವಾಗ? ಅಸತ್‌-ಅನಿರ್ವಚನೀಯ 
ಎರಡರಲ್ಲಿ ಅನುಗತವಾದ, ಉಭಯವಾದಿಸಮ್ಮತವಾದ ಮಿಥ್ಯಾತ್ವ ಎಂಬ 
ಸಾಧಾರಣಧರ್ಮ ಇರುತ್ತಿದ್ದರೆ ಆಗನೀವು ಹೇಳಿದಂತೆ ಬಾಧ್ಯತ್ವಾನುಮಾನದಿಂದ 
ಸಾಧಾರಣವಾದ ಮಿಥ್ಯಾತ್ತ ಸಿದ್ದವಾಗಿ ಪ್ರತೀತತ್ವಯುಕ್ತಿಯಿಂದ ಅಸತ್ವ 
ನಿಷಿದ್ದವಾದಾಗ ಪರಿಶೇಷತಃ ಅನಿರ್ವಚನೀಯತ್ಪವು ಸಿದ್ದವಾಗಬಹುದಿತ್ತು. 
ಆದರೆ ಅಸತ್‌-ಅನಿರ್ವಚನೀಯ ಎರಡರಲ್ಲಿ ಅನುಗತವಾದ ಮಿಥ್ಯಾತ್ವ ಎಂಬ 
ಸಾಧಾರಣಧರ್ಮವೇ ಇಲ್ಲ. ಏಕೆಂದರೆ, ಎರಡರಲ್ಲಿ ಅನುಗತವಾದ 
ಸಾಧಾರಣಧರ್ಮ ಇರಬೇಕಾದರೆ ಆ ಸಾಧಾರಣಧರ್ಮಕ್ಕೆ ಆಶ್ರಯವಾದ 
ಎರಡು ಧರ್ಮಿಗಳು ಇರಬೇಕು. ಪ್ರಕೃತ ಅಸತ್‌-ಅನಿರ್ವಚನೀಯ ಎರಡು 
ಧರ್ಮಿಗಳೂ ಇರಬೇಕು. ಆದರೆ ಈ ಅನುಮಾನಕ್ಕಿಂತಲೂ ಪೂರ್ವದಲ್ಲಿ 
ಅನಿರ್ವಚನೀಯವಸ್ತುವೇ ಸಿದ್ಧವಾಗಿಲ್ಲವಾದ್ದರಿಂದ, ಮಿಥ್ಯಾತ್ತಕ್ಕೆ ಆಶ್ರಯ- 
ವಾಗಬೇಕಾದ ಅಸತ್‌-ಅನಿರ್ವಚನೀಯ ಎಂಬ ಎರಡು ಧರ್ಮಿಗಳೇ ಇಲ್ಲ. 
ಧರ್ಮಿಗಳೇ ಇಲ್ಲದೇ ಸಾಧಾರಣಧರ್ಮ ಸಿದ್ದವಾಗಲು ಸಾಧ್ಯವಿಲ್ಲ. 


ಭಾಷ್ಟಾರೋಪಿತಧೂಮ- ಮಹಾನಸೀಯಧೂಮ ಇವುಗಳಲ್ಲಿ ಅನುಗತವಾದ 
ಧೂಮತ್ವ ಎಂಬ ಸಾಧಾರಣಧರ್ಮವೇ ಇಲ್ಲ. ಯಾಕೆ ? ಅಲ್ಲಿ ಧೂಮತ್ವ 
ಎಂಬ ಸಾಧಾರಣಧರ್ಮಕ್ಕೆ ಆಶ್ರಯವಾಗಬೇಕಾದ (ಮಹಾನಸೀಯಧೂಮ 
ಪ್ರಸಿದ್ಧವಾಗಿದ್ದರೂ) ಭಾಷ್ಟಾರೋಪಿತಧೂಮ ಎಂಬ ಧರ್ಮಿಯೇ ಅಪ್ರಸಿದ್ಧ- 
ವಾದ್ದರಿಂದ, ಭಾಷ್ಟಾರೋಪಿತಧೂಮ-ಮಹಾನಸೀಯಧೂಮಗಳಲ್ಲಿ 


136 ತತ್ಹೋದ್ಯೋತ 


ಸಾಧಾರಣವಾದ ಧೂಮತ್ತ ಇಲ್ಲ. ಅದರಂತೆಯೇ ಪ್ರಕೃತ ಮಿಧ್ಯಾತ್ಸಕ್ಕೆ 
ಆಶ್ರಯವಾಗಬೇಕಾದ (ಅಸತ್‌ ಪ್ರಸಿದ್ಧವಾಗಿದ್ದರೂ) ಅನಿರ್ವಚನೀಯ ಎಂಬ 
ಧರ್ಮಿಯೇ  ಅವ್ರಸಿದ್ದವಾದ್ದರಿಂದ, ಅಸತ್‌-ಅನಿರ್ವಚನೀಯಗಳಲ್ಲಿ 
ಅನುಗತವಾದ ಮಿಥ್ಯಾತ್ವ ಎಂಬ ಸಾಧಾರಣಧರ್ಮವೇ ಇಲ್ಲ. 


ಧರ್ಮಿ ಅಪ್ರಸಿದ್ಧವಾದರೂ ಸಾಧಾರಣಧರ್ಮ ಇರಬಹುದು ಎನ್ನುವುದಾದರೆ 
ಭಾಷ್ಟಾರೋಪಿತಧೂಮ ಅಪ್ರಸಿದ್ದವಾದರೂ ಭಾಷ್ಟಾರೋಪಿತಧೂಮ-ಮಹಾ 
ನಸೀಯಧೂಮಗಳಲ್ಲಿಅನುಗತವಾದ ಧೂಮತ್ವಎಂಬ ಸಾಧಾರಣಧರ್ಮವನ್ನು 
ಅಂಗೀಕರಿಸಬೇಕಾದ ಅತಿಪ್ರಸಂಗ ಬರುತ್ತದೆ. 


ಆದ್ದರಿಂದ ಮಿಥ್ಯಾತ್ತವು ಅಸತ್‌-ಅನಿರ್ವಚನೀಯಗಳಲ್ಲಿ ಅನುಗತ 
ಸಾಧಾರಣಧರ್ಮ ಅಲ್ಲ ಎಂದಮೇಲೆ, ಕೇವಲ ಅಸತ್‌ನಲ್ಲಿ ಮಾತ್ರ ಇರುವ 
ಧರ್ಮ ಎಂದೇ ಸಿದ್ಧವಾಗಿ, ""ವಿವಾದಪದಂ ಮಿಥ್ಯಾ ಬಾಧ್ಯತ್ವಾತ್‌'' ಎಂಬ 
ಅನುಮಾನದಿಂದ ಶುಕ್ತಿರೂಪ್ಯಾದಿಗಳಿಗೆ ಮಿಥ್ಯಾತ್ವ ಸಾಧಿಸಿದರೆ ಅಸತ್ವವನ್ನೇ 
ಸಾಧಿಸಿದಂತಾಗುತ್ತದೆ. "'ವಿವಾದಪದಂ ಅಸತ್‌ ಬಾಧ್ಯತ್ವಾತ್‌'' ಎಂಬುದಾಗಿ 
ಅಸತ್ವವನ್ನು ಸಾಧಿಸುವಾಗ ""ವಿವಾದಪದಂ ನ ಅಸತ್‌ ಪ್ರತೀತತ್ವಾತ್‌'' 
ಎಂಬುದಾಗಿ ಮತ್ತೆ ಪ್ರತೀತತ್ವಯುಕ್ತಿಯಿಂದ ಅಸತ್ವವನ್ನು ನಿಷೇಧಿಸಿದರೆ, 
""ವಿವಾದಪದಂ ಮಿಥ್ಯಾ(ಅಸತ್‌) ಬಾಧ್ಯತ್ವಾತ್‌'' ಎಂಬ ಅನುಮಾನಕ್ಕೆ 
"'ವಿವಾದಪದಂ ನ ಅಸತ್‌ ಪ್ರತೀತತ್ವಾತ್‌''. ಎಂಬ ಅನುಮಾನವು 
ಪ್ರತಿಪಕ್ಷಾನುಮಾನವಾಗುವುದರಿಂದ ಬಾಧ್ಯತ್ವಾನುಮಾನವು ಸತ್ವ ತಿಪಕ್ಷಃ ವಾಗುತ್ತದೆ. 
ಇದೇ ರೀತಿ ಬಾಧ್ಯತ್ವಾನುಮಾನಕ್ಕೆ ಪ್ರತೀತತ್ವಾನುಮಾನ ಪ್ರತಿಪಕ್ಷಾನುಮಾನ- 
'ವಾದರೆ, ಪ್ರತೀತತ್ವಾನುಮಾನಕ್ಕೆ ಬಾಧ್ಯತ್ವಾನುಮಾನ ಪ್ರತಿಪಕ್ಷಾನುಮಾನ- 
ವಾಗುತ್ತದೆ. ಹೀಗೆ ಎರಡು ಅನುಮಾನಗಳೂ ಸತ್ಪತಿಪಕ್ಷಾನುಮಾನವಾಗುವುದ 
ರಿಂದ ಎರಡು ಅನುಮಾನಗಳೂ ಅಪ್ರಮಾಣವಾಗಬೇಕಾಗುತ್ತದೆ. ಆದ್ದರಿಂದ 
ಬಾಧ್ಯತ್ವಾನುಮಾನದಿಂದ ಶುಕ್ತಿರೂಪ್ಯಾದಿಗಳಿಗೆ ಅನಿರ್ವಚನೀಯತ್ವವನ್ನು 
ಸಾಧಿಸಲು ಬರುವುದಿಲ್ಲ. 


ಮತ್ತು, ಮಿಥ್ಯಾತ್ತವು ಅಸತ್‌-ಅನಿರ್ವಚನೀಯಗಳಲ್ಲಿ ಸಾಧಾರಣಧರ್ಮ 
ಎಂದಾದಾಗ ""ವಿವಾದಪದಂ ನ ಅಸತ್‌ ಪ್ರತೀತತ್ಟಾತ್‌'' ಎಂದು ಪ್ರತೀತತ್ವ- 
ಯುಕ್ತಿಯಿಂದ ಅಸತ್ವವನ್ನು ನಿಷೇಧಿಸಿದಾಗ ಅನಿರ್ವಚನೀಯತ್ತವೇ ಸಿದ್ದಿಸುತ್ತದೆ 


ಅನಿರ್ವಚನೀಯವಸ್ತುವಿಷಯದಲ್ಲಿ ಬಾಧ್ಯತ್ನಾನುಮಾನನಿರಾಕರಣೆ 


ಎಂಬುದಾಗಿ ನೀವು ಹೇಳುವುದೂ ಸರಿಯಲ್ಲ. ಅರ್ಥಾತ್‌ ಪ್ರತೀತತ್ವಯುಕ್ತಿಯಿಂದ 
ಅಸತ್ವವನ್ನು ನಿಷೇಧಿಸುವ ಅಭಿಪ್ರಾಯವೇ ಸರಿಯಲ್ಲ. ಏಕೆಂದರೆ- ""ಅಸಚ್ಚೇನ್ನ 
ಪ್ರತೀಯೇತ'' ಅಸತ್‌ಗೆ ಪ್ರತೀತಿ ಇಲ್ಲ ಎಂಬ ನಿಯಮವನ್ನು ಇಟ್ಟುಕೊಂಡು, 
ಶುಕ್ಷಿರೂಪ್ಯಾ ದಿಗಳು ಪ್ರತೀತವಾಗುತ್ತಿವೆಯಾದ್ದರಿಂದ ಅಸತ್‌ ಅಲ್ಲ ಎಂಬುದಾಗಿ 
ಅಭಿಪ್ರಾಯಪಡುತ್ತಿದ್ದೀರಿ. ಆದರೆ "'ಅಸಚ್ಚೇನ್ನ ಪ್ರತೀಯೇತ'' (ಅಸತ್‌ಗೆ 
ಪ್ರತೀತಿ ಇಲ್ಲ) ಎಂಬ ನಿಮ್ಮ ನಿಯಮವೇ ಸರಿಯಲ್ಲ. ಮುಂದೆ - 


""ಅಸತಃ ಪ್ರತೀತಿಂ ವಿನಾನಸದ್ವೈ ಲಕ್ಷಣ್ಯಜ್ಞಾನಾನುಪಪತ್ತೇಃ'' 


ಎಂಬುದಾಗಿ ಅಸತ್‌ಗೂ ಪ್ರತೀತಿಯನ್ನು ಸಮರ್ಥಿಸುತ್ತಿರುವುದರಿಂದ, 
ಪ್ರತೀತವಾಗುವ ಕಾರಣ ಅಸತ್‌ ಅಲ್ಲ ಎಂಬುದಾಗಿ ಪ್ರತೀತತ್ವಯುಕ್ತಿಯಿಂದ 
ಅಸತ್ವವನ್ನು ನಿಷೇಧಿಸುವುದೂ ಅನುಪಪನ್ನವಾಗಿದೆ. 


ಆದ್ದರಿಂದ ““ವಿವಾದಪದಂ ಮಿಥ್ಯಾ ಬಾಧ್ಯತ್ವಾತ್‌'' ಎಂಬ ಅನುಮಾನವೂ 
ಅನಿರ್ವಚನೀಯವಸ್ತುವಿಷಯದಲ್ಲಿ  ಪ್ರಮಾಣವಾಗುವುದಿಲ್ಲ ಎಂದು 
ಅಭಿಪ್ರಾಯ. 


ಅವತಾರಿಕೆ ;- ಅಸತ್‌-ಅನಿರ್ವಚನೀಯಗಳಲ್ಲಿ ಅನುಗತವಾದ ಮಿಥ್ಯಾತ್ವ 
ಎಂಬ ಸಾಧಾರಣಧರ್ಮವೇ ಇಲ್ಲವಾದ್ದರಿಂದ 'ವಿವಾದಪದಂ ಮಿಥ್ಯಾ' 
ಎಂಬುದಾಗಿ ಶುಕ್ತಿರೂಪ್ಯಾದಿಗಳಿಗೆ ಮಿಥ್ಯಾತ್ತವನ್ನು ಹೇಳಿದರೆ ಅಸತ್ವವನ್ನೇ 
ಹೇಳಿದಂತಾಗಿ ""ವಿವಾದಪದಂ ನ ಅಸತ್‌ ಪ್ರತೀತತ್ವಾತ್‌'' ಎಂಬುದಾಗಿ ಪುನಃ 
ಅಸತ್ವವನ್ನು ನಿಷೇಧಿಸಿದರೆ ಸತ್ಛತಿಪಕ್ಷವಾಗುವುದರಿಂದ, ಬಾಧ್ಯತ್ವಹೇತುವಿನಿಂದ 
ಅನಿರ್ವಚನೀಯ(।ತ್ಪವು)ವಸ್ತು ಸಿದ್ದವಾಗುವುದಿಲ್ಲ ಎಂಬ ನಮ್ಮ ಅಭಿಪ್ರಾಯದ 
ಮೇಲೆ ಅತಿಪ್ರಸಂಗವನ್ನು ಶಂಕಿಸುತ್ತಾರೆ - 


ಟೀಕಾ: ನನು ಸರ್ವಜ್ಞಾಸರ್ವಜ್ಞಕತ್ತ್ಕೋಃ ಕರ್ತೃತ್ವಸಾಮಾನ್ಯಸ್ಯ 
ಪ್ರಾಗಸಿದ್ಧೇಃಕಾರ್ಯತ್ವಾದಿನಾಕ್ಷಿತ್ಯಾದಿಕರ್ತೃಮಾತ್ರಸಿದ್ಧಾವೀಶ್ಚರ- 
ಸಿದ್ಧಿರೇವಂ ಸತಿ ದುರ್ಲಭಾ ಸ್ಯಾತ್‌ | ನ ಸ್ಯಾತ್‌ (ನ ಹ ಕ್ಸಿತ್ಯಾದಿ- 
ಕರ್ತೃತಾವ್ಯತಿರಿಕ್ತಮೀಶ್ಚರತ್ವಂ ಸಿಷಾಧಯಿಷಿತಮ್‌ । ಯದರ್ಥಂ 
ಪುನರಾರಂಭೋ ಭವಿಷ್ಯತಿ I ಸರ್ವಜ್ಞತ್ವಾದೇರಪಿ 
ತದಂತರ್ಭಾವಾತ್‌ | 


138 ತತ್ತೋದ್ಯೋತ 


ಅನುವಾದ :- ನೀವು ಈ ರೀತಿಯಾಗಿ ಹೇಳುವುದಾದರೆ ಈಶ್ವರನೂ 
ಸಿದ್ದನಾಗದೇ ಹೋಗಬೇಕಾದ ಅತಿಪ್ರಸಂಗ ಬರುತ್ತದೆ. ಹೇಗೆಂದರೆ - 


""ಕಿತ್ನಾದಿಕಂ ಸಕರ್ತೃಕಂ ಕಾರ್ಯತಾತ್‌'' 
ಯ ರೆ p) ಎ 


ಎಂಬ ಅನುಮಾನದಿಂದ ಕಿತ್ಯಾದಿಗಳಿಗೆ ಒಬ್ಬ ಕರ್ತಾ ಇದ್ದಾನೆ ಎಂದಷ್ಟೇ 
ಸಿದ್ಧವಾದಾಗ, ಕರ್ತೃತ್ವವು ಸರ್ವಜ್ಞಕರ್ತಾ-ಅಸರ್ವಜ್ಞಕರ್ತಾ ಇಬ್ಬರಲ್ಲಿಯೂ 
ಅನುಗತವಾದ್ದರಿಂದ (ಈಶ್ವರರೂಪಸರ್ವಜ್ಞಕರ್ತೃವಿನಲ್ಲಿಯೂ ಕರ್ತ್ವತ್ವವಿದೆ, 
ಕುಲಾಲಾದಿ ಅಸರ್ವಜ್ಞಕರ್ತೃವಿನಲ್ಲಿಯೂ ಕರ್ತೃತ್ತದಿದೆ, ಹೀಗೆ ಕರ್ತೃತ್ವವು 
ಸರ್ವಜ್ಞಕರ್ತಾ-ಅಸರ್ವಜ್ಞಕರ್ತಾ ಇಬ್ಬರಲ್ಲಿಯೂ ಸಾಧಾರಣವಾಗಿದ್ದರಿಂದ) 
ಈ ಕ್ಲಿತ್ಯಾದಿಕರ್ತಾ ಸರ್ವಜ್ಞನೋ ? ಅಸರ್ವಜ್ಞನೋ ? ಎಂದು ವಿವಾದ 
ಉಂಟಾದಾಗ, 


"ಅಯಂ ಕರ್ತಾ, ಸರ್ವಜ್ಞಃ (ನ ಅಸರ್ವಜಃ), ಕಿತ್ನಾದಿಸರ್ವಕರ್ತೃತಾತ್‌, 
ಣಾ ಣಾ ಲ ಬಿ ಐ ವ 
ವೃತಿರೇಕೇಣ ದೇವದತ್ತವತ್‌'' 


ಎಂಬುದಾಗಿ ಪರಿಶೇಷದಿಂದ ಆ ಕ್ಲಿತ್ಯಾದಿಕರ್ತಾ ಈಶ್ವರ ಸರ್ವಜ್ಞನಾಗಿದ್ದಾನೆ 
ಎಂದು ಈ ರೀತಿಯಾಗಿ ಈಶ್ವರಸಿದ್ಧಿಯನ್ನು ಹೇಳಬೇಕು. ಆದರೆ ಈ ರೀತಿಯಾಗಿ 
ಹೇಳಲು ಬರುವುದಿಲ್ಲ. ಏಕೆಂದರೆ - ಈಶ್ವರ ಸಿದ್ಧನಾಗುವುದಕ್ಕಿಂತ ಪೂರ್ವದಲ್ಲಿ 
ಸರ್ವಜ್ಞಕರ್ತೃವೇ ಅಪ್ರಸಿದ್ಧನಾಗಿದ್ದಾನೆಯಾದ್ದರಿಂದ ಕರ್ತೃತ್ವವು ಸರ್ವಜ್ಞಕರ್ತಾ 
-ಅಸರ್ವಜ್ಞಕರ್ತಾ ಇಬ್ಬರಲ್ಲಿ ಅನುಗತವೇ ಆಗಿಲ್ಲ. (ಸರ್ವಜ್ಞಕರ್ತಾ- 
ಅಸರ್ವಜ್ಞಕರ್ತಾ ಇಬ್ಬರಲ್ಲಿ ಅನುಗತವಾದ ಕರ್ತೃತ್ವ ಸಾಮಾನ್ಯವೇ 
`ಸಿದ್ದವಾಗಿಲ್ಲ.) ಅಂದಮೇಲೆ 


““ಕ್ಲಿತ್ಯಾದಿಕಂ ಸಕರ್ತೃಕಂ ಕಾರ್ಯತ್ವಾತ್‌'' ಎಂಬ ಅನುಮಾನದಿಂದ 
ಕ್ಲಿತ್ಯಾದಿಗಳಿಗೆ ಒಬ್ಬ ಕರ್ತಾ ಇದ್ದಾನೆ ಎಂದು ಹೇಳಿದರೆ, ಅಸರ್ವಜ್ಞಕರ್ತೃವೇ 
ತೋರುವುದರಿಂದ ಪುನಃ "ಅಯಂ ಕರ್ತಾ, ನ ಅಸರ್ವಜ್ಞ, ಕ್ಷಿತ್ಯಾದಿ- 
ಸರ್ವಕರ್ತೃತ್ವಾತ್‌'' ಎಂಬುದಾಗಿ ಆ ಅಸರ್ವಜ್ಞತ್ತವನ್ನು ನಿಷೇಧಿಸಿದರೆ ಸರ್ವಜ್ಞ 
ಈಶ್ವರಸಾಧಕವಾದ ನಿಮ್ಮ ಅನುಮಾನವೂ ಸತೃತಿಪಕ್ಷವಾಗಬೇಕಾಗುತ್ತದೆ 
(ಈ ರೀತಿಯಾಗಿ ಸರ್ವಜ್ಞ ಈಶ್ವರಸಿದ್ದಿಯೂ ಆಗದೇ ಹೋಗಬೇಕಾಗುತ್ತದೆ) 
ಅಲ್ಲವೇ? 


ಅನಿರ್ವಚನೀಯವಸ್ತುವಿಷಯದಲ್ಲಿ ಬಾಧ್ಯತ್ವಾನುಮಾನನಿರಾಕರಣೆ 


ಈ ರೀತಿಯಾಗಿ ಅತಿಪ್ರ ಸಂಗಶಂಕೆ ಮಾಡಿದರೆ, ಅದು ಸರಿಯಲ್ಲ. 
ಅನಿರ್ವಚನೀಯವಸ್ತುಸಿದ್ದಿ - ಈಶ್ವರಸಿದ್ದಿ ಎರಡರಲ್ಲಿಯೂ ಪ್ರ ಮೇಯಸಾಮ್ಯ 
ಇರುತ್ತಿದ್ದರೆ ಆಗ ಈ ರೀತಿಯಾಗಿ ಪ ಪ್ರ ತಿಬಂಧಿ ಹೇಳುವುದು ಯುಕ್ತವಾಗುತ್ತಿತ್ತು. 
ಆದರೆ ಎರಡರಲ್ಲಿ ಪ್ರಮೇಯಸಾಮ್ಯ ಇಲ್ಲ. ಅರ್ಥಾತ್‌ ಅನಿರ್ವಚನೀಯ- 
ವಸ್ತುಸಿದ್ದಿ-ಈಶ್ವರಸಿದ್ದಿ ಎರಡರಲ್ಲಿಯೂ ಬಹಳ ವೈಷಮ್ಯವಿದೆ. 


ಏನು ವೈಷಮ್ಯ? ಎಂದರೆ, ನಿಮ್ಮ ಸಿದ್ಧಾಂತದಲ್ಲಿ ಅಸತ್ವ ಬೇರೆ, 
ಅನಿರ್ವಚನೀಯತ್ವ ಬೇರೆ. 'ವಿಮತಂ ಮಿಥ್ಯಾ' ಎನ್ನುವಲ್ಲಿ ಅಸತ್ವದಿಂದ 
ಭಿನ್ನವಾದ ಅನಿರ್ವಚನೀಯತ್ನವು ಸಾಧಿಸಲಡುತ್ತಿದೆ. ಹಾಗಾಗಿ ಅಸತ್ವವನ್ನು 
ನಿಷೇಧಿಸುವುದಕ್ಕಾಗಿ ""ಇದಂ, ನ ಅಸತ್‌, ಪ್ರತೀತತ್ವಾತ್‌'' ಎಂಬ ಮತ್ತೊಂದು 
ಪರಿಶೇಷಾನುಮಾನವು ಪುನಃ ಪ್ರವೃತ್ತವಾಗುವುದು ಯುಕ್ತ. ಆದರೆ ನಮ್ಮ 
ಸಿದ್ಧಾಂತದಲ್ಲಿಕ್ಟಿತ್ಯಾ ದಿಕರ್ತೃತ್ವ ಬೇರೆ, ಈಶ್ವರತ್ವಬೇರೆ ಅಲ್ಲ. ಕ್ಲಿತ್ಯಾದಿಕರ್ತೃತ್ವವೇ 
ಈಶ್ವರತ್ವ ಆಗಿದೆ. ಹಾಗಾಗಿ “'ಕಿತ್ಯಾದಿಕಂ ಸಕರ್ತೃಕಂ ಕಾರ್ಯತ್ವಾತ್‌'' ಎಂಬ 
ಅನುಮಾನದಿಂದ ಕ್ಲಿತ್ಕಾ ದಿಕರ್ತೃತ್ವವನ್ನು ಸಾಧಿಸಿದಾಗ ಈಶ್ವರತ್ವವನ್ನೇ ಸಾಧಿಸಿ- 
ದಂತಾಗುತ್ತದೆ. ಹೊರತು ಕಾರ್ಯತ್ಪಾನುಮಾನದಿಂದ ಕ್ಲಿತ್ಯಾ ದಿಕರ್ತೃತ್ವ 
ಸಿದ್ಧವಾಗಿ, ಆ ಕ್ಲಿತ್ಯಾ ದಿಕರ್ತಾ ಈಶ್ವರನಾಗಿದ್ದಾನೆ ಎಂದು ಸಾಧಿಸುವುದಕ್ಕಾಗಿ 
ಮತ್ತೊಂದು ಅನುಮಾನವನ್ನು ಮಾಡಬೇಕಾದ ಪ್ರಸಕ್ತಿ ಇಲ್ಲ. 


ಈ ರೀತಿಯಾಗಿ ಪ್ರಮೇಯವೈಷಮ್ಯ ಇರುವುದರಿಂದ ಪ್ರತಿಬಂಧೀಗ್ರಹಣ 
ಸರಿಯಲ್ಲ. 

ಹೌದು, ಈಶ್ವರಸಿದ್ದಿಗಾಗಿ ಪುನಃ ಮತ್ತೊಂದು ಅನುಮಾನ ಮಾಡುವುದು 
ಇಲ್ಲವಾದರೂ ಸಹ ಕಾರ್ಯತ್ಹಾನುಮಾನದಿಂದ ಒಬ್ಬ ಕರ್ತಾ ಇದ್ದಾನೆ 
ಎಂದಷ್ಟೇ ಸಿದ್ಧವಾದಾಗ, ಆ ಕರ್ತಾ ಅಸರ್ವಜ್ಞನಾಗಿರಬಹುದು ಎಂಬ ಶಂಕೆ 
ಬಂದಾಗ, ಆ ಕರ್ತಾ ಸರ್ವಜ್ಞನಾಗಿದ್ದಾನೆ ಎಂದು ಸಾಧಿಸಲು 

“ಅಯಂ ಕರ್ತಾ, ನ ಅಸರ್ವಜಃ, ಕಿತ್ತಾದಿಸರ್ವಕರ್ತ್ಸತ್ಹಾತ್‌, ವ್ಯತಿರೇಕೇಣ 

ಣೌ ಅ'`'ಟ FY 

ದೇವದತ್ತವತ್‌'' 

ಎಂಬುದಾಗಿ ಮತ್ತೊಂದು ಅನುಮಾನ ಮಾಡುವುದು ಆವಶ್ಯಕ. ಆದ್ದರಿಂದ 


ಎರಡು ಅನುಮಾನಗಳೂ ಪರಸ್ಪರ ಸತ್ವತಿಪಕ್ಷವಾಗಿ ಅಪ್ರ ್ರ ಮಾಣವಾಗಬೇಕಾದ 
ಪ್ರಸಂಗ ಬರುತ್ತದೆಯಲ್ಲವೇ ? ಎಂಬ ಶಂಕೆಯೂ ಸರಿಯಲ್ಲ. 


140 ತತ್ತೋ ೀದ್ಯೊ ತ 


ಏಕೆಂದರೆ- "ಕ್ಲಿತ್ಯಾದಿಕಂ ಸಕರ್ತ್ವಕಂ' ಎಂಬ ಅನುಮಾನದಿಂದ 
ಕೈಿತ್ಯಾದಿಕರ್ತೃತ್ವವು ಮಾತ್ರ ಸಿದ್ಧವಾಗಿ ಅವನ ಸಾರ್ವಜ್ಞಸಿದ್ಧಿಗಾಗಿ ಮತ್ತೊಂದು 
ಅನುಮಾನ ಮಾಡಬೇಕಾದ ಪ್ರಸಂಗವೇ ಇಲ್ಲ. 
""ಉಪಾದಾನಗೋಚರಾಪರೋಕಜಾನಚಿಕೀರ್ಷಾಕೃತಿಮತಂ ಕರ್ತೃತಮ್‌'' 
ಯಾ ಲ ವ ಲಿ ಚ 


ಉಪಾದಾನಕಾರಣವಿಷಯಕವಾದ ಅಪರೋಕ್ಷಜ್ಞಾನ, ಚಿಕೀರ್ಷಾ, ಕೃತಿ 
ಇವುಗಳು ಉಳ್ಳವನೇ ಕರ್ತಾ ಎನಿಸುತ್ತಾನೆ. ಪ್ರಕೃತ ಕಿತ್ಯಾ ದಿಸರ್ವಕರ್ತಾ 
ಆಗಬೇಕಾದರೆ ಕ್ಲಿತ್ಯಾ ದಿಸರ್ವವಿಷಯಕಜ್ಞಾನ ಇರಲೇಬೇಕಾದ್ದರಿಂದ ಕ್ಲಿತ್ಯಾದಿ- 
ಸರ್ವಕರ್ತಾ ಸರ್ವಜ್ಞನೇ ಆಗಿರಬೇಕು. ಹಾಗಾಗಿ ಕ್ಲಿತ್ಯಾದಿಕರ್ತಾ ಅಸರ್ವಜ್ಞ- 
ನಾಗಿರಬಹುದು ಎಂಬ ಶಂಕೆಯೇ ಅಸಮಂಜಸವಾದ್ದರಿಂದ, ಕಾರ್ಯತ್ಹಾನು- 
ಮಾನದಿಂದ ಕ್ಲಿತ್ಯಾದಿಕರ್ತೃತ್ವ ಸಿದ್ಧವಾದರೆ (ಕ್ವಿತ್ಯಾದಿಕರ್ತೃತ್ವದಲ್ಲಿಯೇ 
ಸರ್ವಜ್ಞತ್ವವು ಅಂತರ್ಭೂತವಾಗಿರುವ ಕಾರಣ) ಸರ್ವಜ್ಞತ್ವವೂ ಸಿದ್ಧವೇ 
ಆಗುವುದರಿಂದ ಸಾರ್ವಜ್ಞಸಿದ್ದಿಗಾಗಿ ಪುನಃ ಮತ್ತೊಂದು ಅನುಮಾನ 
ಮಾಡಬೇಕಾದ ಅವಶ್ಯಕತೆಯೇ ಇಲ್ಲ (ಎರಡು ಅನುಮಾನಗಳೇ ಇಲ್ಲ). 
ಹೀಗಾಗಿ ಎರಡು ಅನುಮಾನಗಳು ಪರಸ್ಪರ ಸತ್ಪತಿಪಕ್ಷವಾಗಿ ಅಪ್ರಮಾಣ- 
ವಾಗಬೇಕಾದ ಅತಿಪ್ರಸಂಗ ಬರುವುದಿಲ್ಲ. ಆದ್ದರಿಂದ ಕಾರ್ಯತ್ವಾನು- 
ಮಾನದಿಂದಲೇ ಈಶ್ವರಸಿದ್ದಿಯು ಸುಲಭವೇ ಆಗಿದೆ ಎಂದು ಭಾವ. 
ಅವತಾರಿಕೆ :- ''ಕ್ಲಿತ್ಯಾದಿಕರ್ತೃತ್ವವೇ ಈಶ್ವರತ್ವ. ಕ್ಲಿತ್ಯಾ ದಿಕರ್ತೃತ್ವದಲ್ಲಿಯೇ 
ಸರ್ವಜ್ಞತ್ವ ಅಂತರ್ಭೂತವಾಗಿದೆ. ಹೀಗಾಗಿ ಸರ್ವಜ್ಞತ್ವಸಾಧನೆಗಾಗಿ 
ಬೇರೊಂದು ಅನುಮಾನ ಮಾಡಬೇಕಾದ ಪ್ರಸಂಗ ಇಲ್ಲ. ಎರಡು 
ಅನುಮಾನಗಳೇ ಇಲ್ಲವಾದ್ದರಿಂದ ಪರಸ್ಪರ ಸತ್ವತಿಪಕ್ಷತಾ (ಅಪ್ರಾಮಾಣ್ಯ) 
ಇಲ್ಲ'' ಎಂಬ ನಮ್ಮ ಸಮಾಧಾನದ ಮೇಲೆ ಶಂಕೆ ಮಾಡಿಕೊಂಡು ಉತ್ತರ 
ನೀಡುತ್ತಾರೆ - 
ಟೀಕಾ: ಯೇ ತು ಕಾರ್ಯತ್ವಾದಿನಾ ಕರ್ತೃಮಾತ್ರಸಿದ್ಧಿಮಂಗೀಕೃತ್ಯ 
ಸಾರ್ವಜ್ಞಾದಿಸಿದ್ಧೌ ಪುನಃ ಪರಿಶೇಷೇಣ ಪ್ರಯತಂತೇ ತೇಷಾಂ 
ಕಥಮಿತಿ ಚೇನ್ನ 1 ಯತೋಪಸ್ವತ್ರ್ತ ಪ್ರಮೇಯವಿಶೇಷಃ 1 
ಯನ್ನಿಥ್ಯಾತ್ಸಸಾಧನೇ ಯಥಾನಸತ್ವಸ್ಯೆ ವ ಪ್ರತೀತಿರ್ನ ತಥಾ 
ಕರ್ತೃತ್ವಸಾಧನೇನಸಾರ್ವಜ್ಞಾದಿಪ್ರತೀತಿರ್ಯೇನ ಸತ್ವತಿಪಕ್ಟತಾ 
ಸ್ಯಾತ್‌ । 


ಅನಿರ್ವಚನೀಯವಸ್ತುವಿಷಯದಲ್ಲಿ ಬಾಧ್ಯತ್ವಾನುಮಾನನಿರಾಕರಣೆ 


ಯಃ ಕರ್ತಾ ನಾಸೌ ಸರ್ವಜ್ಞ ಇತೃಸ್ತ್ಯೇವೇತಿ ಚೇನ್ನ । ಪ್ರಕೃತೇ 
ಮಿಥ್ಯಾತ್ಪಸ್ಯೆ ಎವಾಸತ್ತೇನ ತೇನ ತದಸಾಧನಾತ್‌ । ಅಸ್ಯ 
ಚಾಶ್ರಯಾಸಿದ್ದಾ ದಿನಾ ನಿರಾಕರಣಾತ್‌ | 


ಅನುವಾದ :- ನೀವು "'ಕ್ಷಿತ್ಯಾದಿಕರ್ತ್ಯತ್ತವೇ ಈಶ್ವರತ್ವ. ಅದರಲ್ಲಿಯೇ 
ಸರ್ವಜ್ಞತ್ವ ಅಂತರ್ಭೂತವಾಗಿದೆ'' ಎಂದು ಅಂಗೀಕರಿಸಿದ ಕಾರಣ 
ಸರ್ವ ಜ್ಞತ್ವಸಾಧನೆಗಾಗಿ ಬೇರೊಂದು ಅನುಮಾನ ಮಾಡುವುದಿಲ್ಲವಾದ್ದರಿಂದ 
ನಿಮಗೆ ಸತೃತಿಪಕ್ಚತಾದೋಷ ಬರದಿದ್ದರೂ ಸಹ, ಯಾರು ಕರ್ತೃತ್ವದಲ್ಲಿ ಜ್ಞಾನದ 
ಪ್ರವೇಶ ಒಪ್ಪದೇ "ಪ್ರಯತ್ನವತ್ವಂ ಕರ್ತ್ನೃತ್ವಂ' ಎಂದು ಅಂಗೀಕರಿಸಿ, 

“ಕ್ಲಿತ್ಯಾದಿಕಂ ಸಕರ್ತೃಕಂ ಕಾರ್ಯತ್ನಾತ್‌'' ಎಂಬ ಅನುಮಾನದಿಂದ 
ಕ್ಲಿತ್ಯಾದಿಗಳಿಗೆ ಒಬ್ಬ ಕರ್ತಾ ಇದ್ದಾನೆಂದು ಸಿದ್ಧಿಸುತ್ತದೆ ಎಂದಷ್ಟೇ ಹೇಳಿ, ಆ 
ಕರ್ತಾ ಅಸರ್ವಜ್ಞಕರ್ತಾ ಆಗಿರಬಹುದೆಂಬ ಶಂಕೆ ಬಂದಾಗ 


"ಅಯಂ ಕರ್ತಾ, ನ ಅಸರ್ವಜ;, ಕಿತ್ಸಾದಿಸರ್ವಕರ್ತೃತಾತ್‌'' 
ಇಟ ಫೆ ೪ ವ 


ಎಂಬ ಪರಿಶೇಷಾನುಮಾನದಿಂದ ಕ್ಲಿತ್ಯಾದಿಕರ್ತೃವಿಗೆ ಸರ್ವಜ್ಞತ್ತವನ್ನು 
ಸಾಧಿಸಲು ಪ್ರಯತ್ನಿಸುತ್ತಾರೆ ಅವರಿಗೆ ಹೇಗೆ ? ಅವರು ಸಾರ್ವಜ್ಞಸಿದ್ದಿಗಾಗಿ 
ಎರಡನೇ ಅನುಮಾನವನ್ನು ಒಪ್ಪುವುದರಿಂದ ಎರಡು ಅನುಮಾನಗಳೂ ಪರಸ್ಪರ 
ಸತ್ಪತಿಪಕ್ಷಗಳಾಗಿ ಅಪ್ರಮಾಣವಾಗಬೇಕಾದ ಅತಿಪ್ರಸಂಗ (ಈಶ್ವರಸಿದ್ದಿ ಆಗದೇ 
ಹೋಗಬೇಕಾದ ಪ್ರಸಂಗ) ಅವರಿಗೆ ಬಂದೇ ಬರುತ್ತದೆಯಲ್ಲವೇ ? 

ಈ ರೀತಿಯಾಗಿ ಶಂಕೆ ಬಂದರೆ, ಅದು ಸರಿಯಲ್ಲ. ಯಾಕೆಂದರೆ ಇಲ್ಲಿ 
ಪ್ರಮೇಯವಿಶೇಷ (ಪ್ರಮೇಯವೈಷಮ್ಯ) ಇದೆ. ಏನದು ಪ್ರಮೇಯವೈಷಮ್ಯ? 
ಎಂದರೆ- 

'ವಿಮತಂ ಮಿಥ್ಯಾ' ಎಂಬುದಾಗಿ ಮಿಥ್ಯಾ ತ್ತವನ್ನು ಸಾಧಿಸಿದಾಗ (ಮಿಥ್ಯಾತ್ವ 
ಎಂದರೆ ಅಸತ್ವಎನ್ನುವುದು ಪ್ರಸಿದ್ಧವಾದ್ದರಿಂದ) ಅಸತ್ತವೇ ಪ್ರತೀತವಾಗುತ್ತಿರಲು, 

““ಇದಂ ನ ಅಸತ್‌ ಪ್ರತೀತತ್ವಾತ್‌'' ಎಂಬುದಾಗಿ ಪುನಃ ಅಸತ್ವವನ್ನು ನಿಷೇಧಿ 
ಸಿದರೆ, ಅಲ್ಲಿ ಸತ್ಛತಿಪಕ್ಷತಾ ಬಂದು, ಎರಡು ಅನುಮಾನಗಳಿಗೂ ಅಪ್ರಾಮಾಣ್ಯ 
ಬರುತ್ತದೆ. 


142 ತತ್ನೋದ್ಯೊ ತ 


ಆದರೆ ಈಶ್ವರವಿಷಯದಲ್ಲಿಹಾಗಲ್ಲ. 'ಕ್ಲಿತ್ಯಾದಿಕಂ ಸಕರ್ತೃಕಂ' ಎಂಬುದಾಗಿ 
ಕರ್ತೃತ್ವವನ್ನು ಸಾಧಿಸಿದಾಗ (ಈ ಪಕ್ಷದಲ್ಲಿ ಕರ್ತೃತ್ವದಲ್ಲಿ ಜ್ಞಾನವು ಸೇರದೇ 
ಪ್ರಯತ್ನವು ಮಾತ್ರ ಸೇರುವುದರಿಂದ) ಒಬ್ಬ ಕರ್ತಾ (ಪ್ರಯತ್ನವಿಶಿಷ್ಟನಾದ 
ಒಬ್ಬವ್ಯಕ್ತಿ) ಇದ್ದಾನೆ ಎಂದಷ್ಟೇ ಪ್ರತೀತವಾಗುತ್ತದೆ. ಹೊರತು ಅಸರ್ವಸ್ಞಕರ್ತಾ 
ಪ್ರತೀತನಾಗುವುದಿಲ್ಲ. ಒಂದುವೇಳೆ ಅಸರ್ವಜ್ಞಕರ್ತಾ ಪ್ರತೀತನಾಗುತ್ತಿದ್ದರೆ, 
ಮೊದಲನೇ ಕಾರ್ಯತ್ಹಾನುಮಾನದಿಂದ ಅಸರ್ವಜ್ಞಕರ್ತೃತ್ವವು ಪ್ರತೀತವಾಗಿ 
“ಅಯಂ ಕರ್ತಾ ನ ಅಸರ್ವಜ್ಞಃ' ಎಂಬುದಾಗಿ ಪುನಃ ಅಸರ್ವಜ್ಞಕರ್ತೃತ್ವವನ್ನು 
ನಿಷೇಧಿಸಿದರೆ ಎರಡೂ ಅನುಮಾನಗಳೂ ಪರಸ್ಪರ ಸತ್ಛತಿಪಕ್ಷವಾಗಿ 
ಅಪ್ರಮಾಣವಾಗಬೇಕಾಗುತ್ತಿತ್ತು. ಪ್ರಕೃತ ಕರ್ತೃತ್ತವು ಪ್ರಯತ್ನಮಾತ್ರ - 
ಘಟಿತವಾದ್ದರಿಂದ ಕಾರ್ಯತ್ವಾನುಮಾನದಿಂದ ಒಬ್ಬ ಕರ್ತಾ ಇದ್ದಾನೆ ಎಂದಷ್ಟೇ 
ಸಿದ್ಧವಾಗಿ, ಆ ಕರ್ತೃವಿಗೆ ಸಾರ್ವಜ್ಞಸಿದ್ದಿಗಾಗಿ 


"ಅಯಂ ಕರ್ತಾ, ನ ಅಸರ್ವಜಃ, ಕಿತ್ನಾದಿಸರ್ವಕರ್ತ್ಸತಾತ್‌'' 
ಇಬ ಕೆ ಲ ವ 


ಎಂಬುದಾಗಿ ಮತ್ತೊಂದು ಅನುಮಾನ ಮಾಡಿದರೆ (ಪರಸರ ಸಾಧ್ಯಾ ಭಾವ- 
ಸಾಧಕವಾಗದ ಕಾರಣ) ಸತ್ವತಿಪಕ್ಷತಾದೋಷಕ್ಕೆ ಅವಕಾಶವೇ ಇಲ್ಲ. ಹೀಗಾಗಿ 
ಈ ರೀತಿ ಎರಡು ಅನುಮಾನಗಳಿಂದ ಈಶ್ವರಸಿದ್ದಿಯು ಸುಲಭವೇ ಹೊರತು 
ದುರ್ಲಭವಲ್ಲ ಎಂದು ಅಭಿಪ್ರಾಯ. 


ಹೌದು, ಆದರೂ ಸಹ ಮತ್ತೆ ಈಶ್ವರಸಿದ್ದಿಯು ದುರ್ಲಭವೇ ಆಗುತ್ತದೆ. 
ಹೇಗೆಂದರೆ- ಕಾರ್ಯತ್ಹಹೇತುವಿನಿಂದ ಪ್ರಯತ್ನಮಾತ್ರಘಟಿತವಾದ 
ಕರ್ತೃತ್ವವನ್ನು ಸಾಧಿಸಿದಾಗ ಸಾರ್ವಜ್ಞವು ಪ್ರತೀತವಾಗದಿದ್ದರೂ ಸಹ, 
ಕಾರ್ಯತ್ನಾನುಮಾನದಿಂದ ಕೇವಲ ಕರ್ತೃತ್ತವು ಸಿದ್ದವಾದರೂ ಸಹ, 


""ವಿಮತಃ ಕರ್ತಾ, ನ ಸರ್ವಜ್ಞಃ, ಕರ್ತೃತ್ವಾತ್‌ । ಯಃ ಕರ್ತಾ ನಾಸೌ ಸರ್ವಜ್ಞಃ, 
ಯಥಾ ಕುಲಾಲ: ॥'' 


ಎಂಬ ಬೇರೆ ಅನುಮಾನದಿಂದ ಅಸರ್ವಜ್ಞಕರ್ತಾ ಪ್ರತೀತವಾಗುತ್ತಿರಲು, 
ಅನಂತರ ''ವಿಮತಃ ನ ಅಸರ್ವಜ್ಞಃ...... '' ಎಂಬುದಾಗಿ ಪರಿಶೇಷಾನುಮಾನ- 
ದಿಂದ ಅಸರ್ವಜ್ಞಕರ್ತೃತ್ವವನ್ನು ಮತ್ತೆ ನಿಷೇಧಿಸಿದರೆ ಸತೃತಿಪಕ್ಚತಾ ಉಂಟಾಗಿ 
ಎರಡು ಅನುಮಾನಗಳಿಗೂ ಅಪ್ರಾಮಾಣ್ಯಪ್ರಸಕ್ಕಿ ಬರುವುದರಿಂದ 
ಈಶ್ವರಸಿದ್ದಿಯು ದುರ್ಲಭವೇ ಆಗುತ್ತದೆಯಲ್ಲವೇ ? 


ಅನಿರ್ವಚನೀಯವಸ್ತುವಿಷಯದಲ್ಲಿ ಬಾಧ್ಯತ್ವಾನುಮಾನನಿರಾಕರಣೆ 


ಈ ವಿಧವಾದ ಶಂಕೆಗೆ ಅವಕಾಶವಿಲ್ಲ. ಏಕೆಂದರೆ ಮತ್ತೆ ಇಲ್ಲಿ ಪ್ರಮೇಯ- 
ವೈಷಮ್ಯ ಇದೆ. ಅದು ಏನೆಂದರೆ 1- “"ಕ್ವಿತ್ಯಾದಿಕಂ ಸಕರ್ತೃಕಂ ಕಾರ್ಯತ್ವಾತ್‌'' 
ಎಂಬ ಕಾರ್ಯತ್ಹಾನುಮಾನದಿಂದ ಸಾಮಾನ್ಯವಾಗಿ ಒಬ್ಬ ಕರ್ತಾ ಇದ್ದಾನೆ 
ಎಂದಷ್ಟೇ ಸಿದ್ದವಾದಾಗ, ಈ ಅನುಮಾನದಿಂದ ಸಿದ್ದವಾದ ಯಾವ ಕತ್ಛ ೯ತ್ತವಿದೆ 
ಅದೇ ಕತ್ಯ ೯ತ್ವೆವನ್ನೇ ಹೇತುವನ್ನಾಗಿ ಮಾಡಿಕೊಂಡು. 


"“ವಿಮತಃ ಕರ್ತಾ, ಸರ್ವಜ್ಞಃ, ಕ್ಲಿತ್ಯಾದಿಸರ್ವಕರ್ತೃತ್ವಾತ್‌'' 


ಎಂಬುದಾಗಿ ಸಾರ್ವಜ್ಞವನ್ನು ಹೇಗೆ ನೀವು ಸಾಧಿಸುತ್ತೀರಿ ಹಾಗೆ '"ವಿವಾದ- 
ಪದಂ ಹದರ ಮಿಥ್ಯಾ ಬಾಧ್ಯ ತ್ವಾತ್‌'' ಎಂಬ ಬಾಧ್ಯತ್ವಾನುಮಾನದಿಂದ ಸ ಸಾಮಾನ್ಯವಾಗಿ 
ಥ್ಯಾತ್ತವು ಸಿದ್ಧವಾದಾಗ, ಈ ಅನುಮಾನದಿಂದ ಸಿದ್ದವಾದ ಯಾವ 
ಥ್ಯಾತ್ವವಿದೆ ಅದೇ ಮಿಥ್ಯಾ ತ್ವವನ್ನೇ ಹೇತುವನ್ನಾಗಿ ಮಾಡಿಕೊಂಡು ನಾವು 
ನ್ನ ಸಾಧಿಸುವುದಿಲ್ಲ. ಕಾರಣ “-ವಿವಾದಪದಂ ಅಸತ್‌ ಮಿಥ್ಯಾತ್ಸಾತ್‌'' 
ಎಂಬುದಾಗಿ ಮಿಫ್ಯಾತ್ತದಿಂದ ಅಸತ್ವವನ್ನು ಸಾಧಿಸಲು ಹೊರಟರೆ, ಮಿಥ್ಯಾತ್ಸವೇ 
ಅಸತ್ವವಾದ್ದರಿಂದ ಅನುಮಾನಕ್ಕೆ ಸಾಧ್ಯಾವಿಶಿಷ್ಠತಾದೋಷ ಬರುತ್ತದೆ. 
ಆದ್ದರಿಂದ ಕಾರ್ಯತ್ವಾನುಮಾನದಿಂದ ಸಿದ್ಧವಾದ ಕರ್ತೃತ್ವವನ್ನೇ ಹೇತುವನ್ನಾಗಿ 
ಮಾಡಿಕೊಂಡು ಸರ್ವಜ್ಞತ್ವವನ್ನು ಸಾಧಿಸುವಂತೆ, ಬಾಧ್ಯ ತ್ವಾನುಮಾನದಿಂದ 
ಸಿದ್ದವಾದ ಮಿಥ್ಯಾತ್ವವನ್ನೇ ಹೇತುವನ್ನಾಗಿ ಮಾಡಿಕೊಂಡು ಅಸತ್ವವನ್ನು ಸಾಧಿ 
ಸಲು ಬರುವುದಿಲ್ಲವಾದ್ದರಿಂದ, ಪ್ರಮೇಯವೈಷಮ್ಯ ಇರುವ ಕಾರಣ 
ಈಶ್ವರಸಿದ್ದಿಯು ದುರ್ಲಭವಲ್ಲ, ಸುಲಭವೇ ಎಂದು ಭಾವ. 


ಹೌದು, 


"“ವಿಮತಃ ಕರ್ತಾ, ನ ಸರ್ವಜ್ಞಃ, ಕರ್ತೃತ್ವಾತ್‌ 1 ಯಃ ಕರ್ತಾ ನಾಸೌ ಸರ್ವಜ್ಞಃ, 
ಯಥಾ ಕುಲಾಲ: ।'' 


ಎಂಬುದಾಗಿ ಕರ್ತೃತ್ವದಿಂದ ಅಸಾರ್ವಜ್ಞವನ್ನುಸಾಧಿಸಿದರೆ, ಸಾಧ್ಯಾವಿಶಿಷ್ಟತಾ 
ಬರುವುದಿಲ್ಲವಾದ್ದರಿಂದ ಈ ಅನುಮಾನದಿಂದ ಅಸರ್ವಜ್ಞಕರ್ತೃತ್ವ ಪ್ರತೀತ- 
ವಾದಾಗ ಮತ್ತೆ ""ವಿಮತಃ ಕರ್ತಾ, ನ ಅಸರ್ವಜ್ಞಃ... .. .' ಎಂಬುದಾಗಿ 
ಪರಿಶೇಷಾನುಮಾನ ಮಾಡಿದಾಗ ಸತ್ಪತಿಪಕ್ಷತಾ ಬರುತ್ತದೆ. ಹೀಗಾಗಿ ಎರಡು 
ಅನುಮಾನಗಳಿಗೂ ಅಪ್ರಾಮಾಣ್ಯ ಬರುವುದರಿಂದ ಸಾರ್ವಜ್ಞಾದಿವಿಶಿಷ್ಟ 
ಈಶ್ವರಸಿದ್ದಿಯು ದುರ್ಲಭವೇ ಆಗುತ್ತದೆಯಲ್ಲವೇ? 


ವ್ಯ ತತ್ತೋದ್ಕೋತ 


ಹೀಗೆ ಶಂಕೆ ಬಂದರೆ, ಅದು ಸರಿಯಲ್ಲ. ಏಕೆಂದರೆ - 
""ವಿಮತಃ ಕರ್ತಾ, ನ ಸರ್ವಜ್ಞಃ, ಕರ್ತೃತ್ವಾತ್‌'' 


ಎಂಬ ಅನುಮಾನ ಸರಿಯಾಗಿದ್ದರೆ ಆಗ ಅಸರ್ವಜ್ಞಕರ್ತೃತ್ವನಿಷೇಧಕ 
ಅನುಮಾನದ ಪ್ರವೃತ್ತಿ, ಸತೃತಿಪಕ್ಚತಾ ಇವುಗಳಿಗೆ ಅವಕಾಶವಿರುತ್ತಿತ್ತು. ಆದರೆ 
ಈ ಅನುಮಾನವೇ ಸರಿಯಲ್ಲ. ಹೇಗೆಂದರೆ - 


ಪಕ್ಷೀಭೂತನಾದ (ವಿಮತ) ಈಶ್ವರನು ಸಿದ್ಧನಾಗಿದ್ದಾನೆಯೋ ಇ ಇಲ್ಲವೋ? 
ಸಿದ್ಧನಾಗಿಲ್ಲ ಎಂದರೆ ಆಶ್ರ ಯಾಸಿದ್ದಿ ಬರುತ್ತದೆ. ಸಿದ್ಧನಾಗಿದ್ದಾನೆ ಎಂದರೆ 
ಧರ್ಮಿಗ್ರಾ ಹಕಪ್ರಮಾಣವಿರೋಧ ಬರುತ್ತದೆ. ಅಂದರೆ ಯಾವ "ವೇದದಿಂದ 
ಈಶ್ವರನು ಸಿದ್ಧನಾಗಿದ್ದಾನೆ ಅಂತಹ 'ಯಃ ಸರ್ವಜ್ಞಃ ಸ ಸರ್ವವಿತ್‌' ಮುಂತಾದ 
ವೇದಗಳಿಂದ ಈಶ್ವರನು ಸಾರ್ವಜ್ಞಾದಿಗಳಿಂದ ವಿಶಿಷ್ಟನಾಗಿಯೇ ಸಿದ್ದನಾಗಿದ್ದರಿಂದ, 
ಅಂತಹ ಪ ಮಾಣಸಿದ್ದವಾದ 'ಸಾರ್ವಜ್ಞಾದಿಗಳಿಂದ ವಿಶಿಷ್ಠನಾದ ಈಶ್ವರನನ್ನೇ 
ಪಕ್ಷ ಮಾಡಿಕೊಂಡು ಮತ್ತೆ ಅವನಿಗೆ ಅಸ ಸರ್ವ ಜ್ಞತ್ತವನ್ನು ಸ ಸಾಧಿಸಿದರೆ ಧರ್ಮಿ- 
ಗ್ರಾಹಕಪ್ರಮಾಣ(ವೇದ)ವಿರೋಧ ಬರುತ್ತದೆ. ಆದ್ದರಿಂದ ಈ ಅನುಮಾನ 
ದುಷ್ಠವಾದ್ದರಿಂದ “*ಕ್ಲಿತ್ಯಾದಿಕಂ ಸಕರ್ತೃಕಂ ಕಾರ್ಯತ್ತಾತ್‌'' ಎಂಬ 
ಕಾರ್ಯತ್ಪಾನುಮಾನದಿಂದಲೇ ಈಶ್ವರಸಿದ್ದಿ ಸುಲಭ ಎಂದು ಅಭಿಪ್ರಾಯ. 


ಅವತಾರಿಕೆ :- ಹಿಂದೆ ""ನ ಚ ಧೂಮತ್ತವನ್ನಿಥ್ಯಾತ್ವಮಿತ್ಯುಭಯ- 
ಸಂಪ್ರತಿಪನ್ನಂ ಸಾಮಾನ್ಯಮಸ್ತಿ'' ""ಭಾಷ್ಟಾರೋಪಿತಧೂಮ-ಮಹಾನಸೀಯ 
ಧೂಮ ಇವುಗಳಲ್ಲಿ ಅನುಗತವಾದ ಧೂಮತ್ವ ಎಂಬ ಧರ್ಮ ಹೇಗೆ ಇಲ್ಲವೋ 
ಅದರಂತೆಯೇ ಅಸತ್‌-ಅನಿರ್ವಚನೀಯ ಎರಡರಲ್ಲಿ ಅನುಗತವಾದ ಮಿಥ್ಯಾತ್ವ 
ಎಂಬ ಧರ್ಮವೂ ಇಲ್ಲ'' ಎಂಬುದಾಗಿ ಆಚಾರ್ಯರು ಅನುಗತಧೂಮತ್ವವನ್ನು 
ದೃಷ್ಟಾಂತವನ್ನಾಗಿ ಕೊಟ್ಟು ಅನುಗತಮಿಥ್ಯಾತ್ಟವನ್ನು ನಿರಾಕರಿಸಿದರು. ಅದರ 
ಮೇಲೆ ಆಕ್ಷೇಪ ಮಾಡಿಕೊಂಡು ಉತ್ತರ ನೀಡುತ್ತಾರೆ - 


ಮೂಲದಲ್ಲಿ ಧೂಮತ್ತದೃಷ್ಟಾಂತ ಕೊಟ್ಟಿದ್ದು ಯುಕ್ತವೇ ಆಗಿದ 


ಟೀಕಾ: ನನ್ನಸದನಿರ್ವಚನೀಯೇ ದ್ವೇ ಅಪಿ ನ ಸ್ತೇ: । ತತೋ 
ನರಖರವಿಷಾಣಯೋವರ್ವಿಷಾಣತ್ವವದಿತಿ ನಿದರ್ಶನೀಯಮ್‌ । 
ಧೂಮಸ್ತು ಭಾಷ್ಟಾರೋಪಿತ ಏವ ನಾಸ್ತಿ | ನ ತ್ವಿತರಃ I ತತ್ಕಥಂ 
ಧೂಮತ್ಪವದಿತ್ಯುದಾಹೃತಮ್‌ । 


ಮೂಲದಲ್ಲಿ ಧೂಮತ್ನದೃಪ್ಪಾಂತ ಕೊಟ್ಟಿದ್ದು ಯುಕ್ತವೇ ಆಗಿದೆ 148 


ಮೈವಮ್‌ ॥ ಅಸದಿತಿ ನಿರ್ದೇಶಸ್ಯ ಪ್ರತಿಯೋಗಿಪ್ರಧಾನತ್ವೇ 
ವ್ಯಕ್ಕಭಾವಮಾತ್ರೇ ದೃಷ್ಟಾಂತತ್ವೋಪಪತ್ತೇಃ । ನಿಷೇಧಪ್ರಧಾನತ್ನೇ 
ತು ತಸ್ಯ ಸತ್ಪೇನ ಸುತರಾಂ ಯುಕ್ಷತ್ತಾತ್‌ । 
ಬಾಷ್ಟಧೂಲೀಮಶಕಮಾಲಾದ್ಯಾರೋಪಿತಧೂಮೇಷು 
ಧೂಮತ್ನವದಿತಿ ವಾ ವ್ಯಾಖ್ಯೇಯಮ್‌ । 


ಅನುವಾದ :- ಈ ರೀತಿಯಾಗಿ ಧೂಮತ್ವದ ದೃಷ್ಟಾಂತ ಕೊಡುವುದು 
ಸರಿಯಲ್ಲ. ಕಾರಣ ದೃಷ್ಟಾಂತ-ದ್ರಾಷ್ಟಾಂತಿಕಗಳಲ್ಲಿ ವೈಷಮ್ಯ ಇದೆ. 
ಹೇಗೆಂದರೆಃ- ಅಸತ್‌-ಅನಿರ್ವಚನೀಯ ಎರಡೂ ಇಲ್ಲ?. ಧರ್ಮಿಗಳೆರಡೂ 
ಇಲ್ಲದಿರುವಾಗ ಅವುಗಳಲ್ಲಿ ಅನುಗತಧರ್ಮವೂ ಇರುವುದಿಲ್ಲ ಎನ್ನುವುದಕ್ಕೆ 
ಎರಡೂ ಧರ್ಮಿಗಳೂ ಇಲ್ಲದಿರುವ ದೃಷ್ಟಾಂತ ಕೊಡಬೇಕು. ಉದಾಹರಣೆಗೆ- 
ನರಖರವಿಷಾಣಯೋ: ವಿಷಾಣತ್ಸವತ್‌ ನರವಿಷಾಣ-ಖರವಿಷಾಣ ಎರಡೂ 
ಇಲ್ಲ. ಅಂತಹ ನರವಿಷಾಣ-ಖರವಿಷಾಣ ಎರಡೂ ಧರ್ಮಿಗಳು 
ಇಲ್ಲವಾದ್ದರಿಂದ ಅವುಗಳಲ್ಲಿ ವಿಷಾಣತ್ವ ಎಂಬ ಸಾಧಾರಣಧರ್ಮ ಹೇಗೆ 
ಇಲ್ಲವೋ, ಅದರಂತೆ ಅಸತ್‌-ಅನಿರ್ವಚನೀಯ ಎರಡೂ ಇಲ್ಲವಾದ್ದರಿಂದ 
ಅವುಗಳಲ್ಲಿ ಮಿಥ್ಯಾತ್ತ ಎಂಬ ಸಾಧಾರಣಧರ್ಮ ಇಲ್ಲ ಎಂಬುದಾಗಿ 
ನರವಿಷಾಣ-ಖರವಿಷಾಣಗಳಲ್ಲಿ ವಿಷಾಣತ್ವದ ದೃಷ್ಟಾಂತವನ್ನು ಕೊಡಬೇಕು. 

ಆದರೆ ಬಾಷ್ಟಾರೋಪಿತಧೂಮ-ಮಹಾನಸೀಯಧೂಮಗಳಲ್ಲಿ ಧೂಮತ್ನ- 


ದಂತೆ ಎಂಬುದಾಗಿ ದೃಷ್ಟಾಂತ ಕೊಟ್ಟಿದ್ದು ಸರಿಯಲ್ಲ. ಏಕೆಂದರೆ- ಇಲ್ಲಿ 
ಬಾಷ್ಟಾರೋಪಿತಧೂಮ ಎಂಬ ಒಂದು ಧರ್ಮಿ ಮಾತ್ರ ಇಲ್ಲ. ಮತ್ತೊಂದು 
ಧರ್ಮಿ ಮಹಾನಸೀಯಧೂಮ ಅದು ಇದೆ (ಸತ್‌ ಆಗಿದೆ). 
ಅಂದಮೇಲೆ ಎರಡೂ ಧರ್ಮಿಗಳು ಇಲ್ಲದ ಕಾರಣ ಅನುಗತಧರ್ಮ 
ಇರುವುದಿಲ್ಲ ಎನ್ನುವುದಕ್ಕೆ ಎರಡೂ ಧರ್ಮಿಗಳು ಇಲ್ಲದಿರುವ ದೃಷ್ಟಾಂತ 
ಕೊಡಬೇಕೇ ಹೊರತು, ಒಂದು ಧರ್ಮಿ ಇದ್ದು ಮತ್ತೊಂದು ಧರ್ಮಿ ಇಲ್ಲ 
ಆದ್ದರಿಂದ ಅನುಗತಧರ್ಮ ಇಲ್ಲ ಎಂಬ ದೃಷ್ಟಾಂತವನ್ನು ಕೊಡುವುದು 
ಸರಿಯಲ್ಲ. ಹಾಗಾಗಿ 'ನ ಚ ಧೂಮತ್ತವತ್‌' ಎಂಬುದಾಗಿ ಆಚಾರ್ಯರು 
ಕೊಟ್ಟ ದೃಷ್ಟಾಂತ ಹೇಗೆ ಉಪಪನ್ನ? 
೧ ಅಸತ್‌ ಇಲ್ಲ ಎನ್ನುವುದು ಸಿದ್ಧವಿಷಯ. ಪ್ರಮಾಣ ಇಲ್ಲದ ಕಾರಣ ಅನಿರ್ವಚನೀಯವಸ್ತು 
ಈವರೆಗೂ ಸಿದ್ದವಾಗಿಲ್ಲ. ಹಾಗಾಗಿ ಅನಿರ್ವಚನೀಯವೂ ಇಲ್ಲಎಂದು ಭಾವ. 


146 ತತ್ನೋದ್ಯೊ ತ 


ಈ ಆಕೇಪಕ್ತೆ ಶಿ 
eA 


A )ಿ ಮಟ್ಟೇಕಾಕೃತ್ತಾದರು ಎರಡು ರೀತಿಯಿಂದ ಸಮಾಧಾನ 
ಹೇಳುತ್ತಾರೆ. 


ಸಮಾಧಾನ 1) 


ಅಸತ್‌ ಎನ್ನುವುದಕ್ಕೆ ಪ್ರತಿಯೋಗಿಪ್ರಾಧಾನ್ಯ ವಿವಕ್ಕಿಸುವುದು ಒಂದು, 
ನಿಷೇಧಪ್ರಾಧಾನ್ಯ ವಿವಕ್ಸಿಸುವುದು ಮತ್ತೊಂದು. ಇವುಗಳಲ್ಲಿ ಪ್ರತಿಯೋಗಿ- 
ಪ್ರಾಧಾನ್ಯವಿವಕ್ತಾ ಇಟ್ಟುಕೊಂಡಾಗ 'ಶಶವಿಷಾಣಂ ಅಸತ್‌' ಎನ್ನುವುದಕ್ಕೆ 
"ಶಶವಿಷಾಣಂ ಅತ್ಯಂತಾಭಾವಪ್ರತಿಯೋಗಿ' ಎಂದು ಅರ್ಥ ಬರುತ್ತದೆ. ಇನ್ನು 
ನಿಷೇಧಪ್ರಾ ಧಾನ್ಯ ವಿವಕ್ಷಾ ಇಟ್ಟುಕೊಂಡಾಗ "ಶಶವಿಷಾಣಂ ಅಸತ್‌' ಎನ್ನುವುದಕ್ಕೆ 
"ಶಶವಿಷಾಣಪ್ರತಿಯೋಗಿಕಾತ್ಯಂತಾಭಾವಃ ಅಸ್ತಿ' ಎಂದು ಅರ್ಥ ಬರುತ್ತದೆ. 


ಇವುಗಳಲ್ಲಿ ನಿಷೇಧಪ್ರಾ ಧಾನ್ಯವಿವಕ್ತಾ ಇಟ್ಟುಕೊಂಡಾಗ, ಅಸತ್‌ ಶಬ್ದಕ್ಕೆ 
ಅತ್ಯಂತಾಭಾವ ಎಂದು ಅರ್ಥ ಬರುವುದರಿಂದ, ಘಟಪಟಾದಿಗಳಂತೆ 
ಅತ್ಯಂತಾಭಾವ ಎನ್ನುವುದೂ ಸತ್‌ ಆದ ವಸ್ತುವೇ ಆಗುತ್ತದೆ. ಆದ್ದರಿಂದ 
ಬಾಷ್ಟಾರೋಪಿತಧೂಮ-ಮಹಾನಸೀಯಧೂಮ ಅವುಗಳಲ್ಲಿ ಒಂದು ಧರ್ಮಿ 
ಸತ್‌ ಆಗಿದೆ ಮತ್ತೊಂದು ಧರ್ಮಿ ಅಸತ್‌ ಆಗಿದೆ, ಹೀಗೆ ಸತ್‌-ಅಸತ್‌ ಆದ 
ಎರಡು ಧರ್ಮಿಗಳಲ್ಲಿ ಅನುಗತಧೂಮತ್ವ ಎಂಬ ಧರ್ಮ ಹೇಗೆ ಇರಲು 
ಸಾಧ್ಯವಿಲ್ಲವೋ, ಅದರಂತೆಯೇ ಅಸತ್‌-ಅನಿರ್ವಚನೀಯ ಇವುಗಳಲ್ಲಿ ಒಂದು 
ಧರ್ಮಿ ಸತ್‌ ಆಗಿದೆ ಮತ್ತೊಂದು ಧರ್ಮಿ ಅಸತ್‌ ಆಗಿದೆ, ಹೀಗಾಗಿ ಸತ್‌ 
-ಅಸತ್‌ ಆದ ಎರಡು ಧರ್ಮಿಗಳಲ್ಲಿ ಅನುಗತಮಿಥ್ಯಾತ್ವ ಎಂಬ ಧರ್ಮವೂ 
ಇರಲು ಸಾಧ್ಯವಿಲ್ಲಎಂಬುದಾಗಿ ಧೂಮತ್ವದ ದೃಷ್ಟಾಂತ ಕೊಟ್ಟಿದ್ದುಉಪಪನ್ನವೇ 
ಆಗುತ್ತದೆ. 


ಇನ್ನು ಪ್ರತಿಯೋಗಿಪ್ರಾ ಧಾನ್ಯ ವಿವಕ್ಷಾ ಇಟ್ಟುಕೊಂಡಾಗ ಅಸತ್‌ ಎನ್ನುವುದಕ್ಕೆ 
ಅತ್ಯಂತಾಭಾವಪ್ರತಿಯೋಗಿ ಎಂದು ಅರ್ಥ ಬರುವುದರಿಂದ ಅಸತ್‌- 
ಅನಿರ್ವಚನೀಯ ಎರಡು ಧರ್ಮಿಗಳೂ ಇಲ್ಲ ಎಂದಾಗುತ್ತದೆ. ಹೀಗಾಗಿ 
ದೃಷ್ಟಾಂತದಲ್ಲಿ ಒಂದು ಧರ್ಮಿ ಇದೆ, ಇನ್ನೊಂದು ಧರ್ಮಿ ಇಲ್ಲ. 
ದ್ರಾಷ್ಟಾಂತಿಕದಲ್ಲಿ ಎರಡು ಧರ್ಮಿಗಳೂ ಇಲ್ಲ. ಆದ್ದರಿಂದ ದೃಷ್ಟಾಂತ- 
ದ್ರಾಷ್ಟಾಂತಿಕಗಳಲ್ಲಿ ವೈಷಮ್ಯದ ಪ್ರಸಕ್ಷಿ ಬರುತ್ತದೆ. 


ಮೂಲದಲ್ಲಿ ಧೂಮತ್ವದೃಪ್ಪಾಂತ ಕೊಟ್ಟಿದ್ದು ಯುಕ್ತವೇ ಆಗಿದೆ ಗಾ 

ಆದರೆ ಈ ಪಕ್ಷದಲ್ಲಿ ಧೂಮತ್ತವು ವ್ಯಕ್ಷಬಾವಮಾತ್ರದಲ್ಲಿ ದೃಷ್ಟಾಂತ- 
ವಾಗಬಹುದು. ಅಂದರೆ - ಪ್ರತಿಯೋಗಿಪ್ರಾ ಧಾನ್ಯ ವಿವಕ್ಷಾ ಇಟ್ಟುಕೊಂಡಾಗ 
ದೃಷ್ಟಾಂತದಲ್ಲಿ ಒಂದು ಧರ್ಮಿ ಇದೆ ಮತ್ತೊಂದು ಧರ್ಮಿ ಇಲ್ಲ. 
ದ್ರಾಷ್ಟಾಂತಿಕದಲ್ಲಿ ಎರಡೂ ಧರ್ಮಿಗಳು ಇಲ್ಲ ಎಂಬ ವೈಷಮ್ಯ ನಿಜವೇ. 
ಆದರೆ ಬಾಷ್ಟಾರೋಪಿತಧೂಮ ಎಂಬ ವ್ಯಕ್ತಿ (ಧರ್ಮಿ) ಇಲ್ಲದ ಕಾರಣ 
ಅದರಲ್ಲಿ ಹಾಗೂ ಮಹಾನಸೀಯಧೂಮದಲ್ಲಿ ಅನುಗತಧೂಮತ್ತವು ಯಾವ 
ರೀತಿಯಾಗಿ ಇಲ್ಲವೋ, ಅದೇ ರೀತಿಯಾಗಿ ಅನಿರ್ವಚನೀಯ-ಅಸತ್‌ ಎಂಬ 
ವ್ಯಕ್ತಿಗಳು (ಧರ್ಮಿಗಳು) ಇಲ್ಲದ ಕಾರಣ ಅವುಗಳಲ್ಲಿಯೂ ಅನುಗತಮಿಥ್ಯಾತ್ವ 
ಇಲ್ಲ ಎಂಬುದಾಗಿ ವ್ಯಕ್ಕಭಾವಮಾತ್ರದಲ್ಲಿ ಧೂಮತ್ತವು ದೃಷ್ಟಾಂತವಾಗುತ್ತದೆ. 
ಹೀಗಾಗಿ ಈ ಪಕ್ಷದಲ್ಲಿಯೂ ಧೂಮತ್ತದ ದೃಷ್ಟಾಂತ ಕೊಟ್ಟಿದ್ದಕ್ಕೆ ಯಾವ 
ಅನುಪಪತ್ತಿ ಇಲ್ಲ. 


ಸಮಾಧಾನ 2) 


ಅಥವಾ ಆಚಾರ್ಯರು 'ಧೂಮತ್ನವತ್‌' ಎಂಬುದಾಗಿ ಸಾಮಾನ್ಯವಾಗಿ 
ಹೇಳಿದ್ದಾರೆ. 'ಧೂಮತ್ನವತ್‌' ಎನ್ನುವುದಕ್ಕೆ ""ಬಾಷ್ಟಾರೋಪಿತಧೂಮ- 
ಧೂಲ್ಯಾರೋಪಿತಧೂಮ-ಮಶಕಮಾಲಾರೋಪಿತಧೂಮೇಷು ಧೂಮತ್ವವತ್‌'' 
ಎಂಬುದಾಗಿಯೂ ಅರ್ಥ ಮಾಡಲು ಬರುತ್ತದೆ. ಅಂದರೆ- ಬಾಷ್ಟದಲ್ಲಿ 
ಆರೋಪಿತವಾದ ಧೂಮ, ಧೂಲಿಯಲ್ಲಿ ಆರೋಪಿತವಾದ ಧೂಮ, ಮಶಕ- 
ಮಾಲಾದಲ್ಲಿ ಆರೋಪಿತವಾದ ಧೂಮ ಈ ಮೂರೂ (ಆರೋಪಿತವಾದ್ದರಿಂದ) 
ಅಸತ್‌ ಆಗಿವೆ. ಹಾಗಾಗಿ ಬಾಷ್ಟಾರೋಪಿತಧೂಮ-ಧೂಲ್ಯಾರೋಪಿತಧೂಮ 
ಮಶಕಮಾಲಾರೋಪಿತಧೂಮ ಇವುಗಳಲ್ಲಿ (ಧರ್ಮಿಗಳೇ ಇಲ್ಲವಾದ್ದರಿಂದ) 
ಅನುಗತವಾದ ಧೂಮತ್ತಹೇಗೆ ಇಲ್ಲವೋ ಅದರಂತೆ ಅಸತ್‌- ಅನಿರ್ವಚನೀಯ 
ಗಳಲ್ಲಿ (ಧರ್ಮಿಗಳೇ ಇಲ್ಲವಾದ್ದರಿಂದ) ಅನುಗತವಾದ ಮಿಥ್ಕಾತ್ತ ಇಲ್ಲ 
ಎಂಬುದಾಗಿಯಾದರೂ ಆಚಾರ್ಯರ ಮಾತಿಗೆ ಅರ್ಥ ಮಾಡಿಕೊಳ್ಳಬಹುದು. 
ಆದ್ದರಿಂದ "ನ ಚ ಧೂಮತ್ನವತ್‌' ಎಂಬುದಾಗಿ ಆಚಾರ್ಯರು ದೃಷ್ಟಾಂತ 
ಹೇಳಿದ್ದು ಅತ್ಯಂತ ಸಮಂಜಸವೇ ಆಗಿದೆ ಎಂದು ಅಭಿಪ್ರಾಯ. 


ಅವತಾರಿಕೆ :- ಹಿಂದೆ ಆಚಾರ್ಯರು ದೃಷ್ಟಾಂತ ಕೊಡುವಾಗ 
""ಬಾಷ್ಟಾರೋಪಿತಧೂಮವೇ ಅಸತ್‌ ಆದ ಕಾರಣ ಅಲ್ಲಿ ಧೂಮತ್ನಧರ್ಮವೇ 
ಇಲ್ಲವಾದ್ದರಿಂದ ಬಾಷ್ಟಾರೋಪಿತಧೂಮ-ಮಹಾನಸೀಯಧೂಮ ಇವುಗಳಲ್ಲಿ 


ಗಾ ತತ್ತೋದ್ಯೋತ 


ಧೂಮತ್ವ ಎಂಬ ಅನುಗತಧರ್ಮ ಹೇಗೆ ಇಲ್ಲವೋ ಹಾಗೆ ಅಸತ್‌- 
ಅನಿರ್ವಚನೀಯಗಳಲ್ಲಿ ಅನುಗತವಾದ ಮಿಥ್ಯಾತ್ವ ಇಲ್ಲ'' ಎಂಬುದಾಗಿ 
ಬಾಷ್ಟಾರೋಪಿತಧೂಮವು ಅಸತ್‌ ಆದ್ದರಿಂದ ಅಲ್ಲಿ ಧೂಮತ್ತಧರ್ಮ ಇಲ್ಲ 
ಎಂದು ಹೇಳಿದರು. ಇದರಮೇಲೆ ಆಕ್ಷೇಪ ಮಾಡಿಕೊಂಡು ಸಮಾಧಾನ 
ಹೇಳುತ್ತಾರೆ- 


ಬಾಷ್ಟಾರೋಪಿತಧೂಮದಲ್ಲಿ ಯೂ ಧೂಮತ್ವವನ್ನು 
ಅಂಗೀಕರಿಸಿದರೆ ದೋಷನಿರೂಪಣೆ 
ಟೀಕಾ: ನನು ಬಾಹ್ಟಾರೋಪಿತಧೂಮೇಇಪಿ ಧೂಮತ್ನಸಾಮಾನ್ಯಾಂಗೀ- 
ಕಾರೇ ಕೋ ದೋಷ ಇತಿ ಚೇತ್‌ ತದಾ ಪರ್ವತಸ್ಥಾಗ್ದಿಮತ್ತೇ 
ಸಾಧ್ಯೇ ಪ್ರಯುಜ್ಯಮಾನಂ ಧೂಮವತ್ವಂ ಬಾಷ್ಟಾರೋಪಿತ- 
ಧೂಮೇನ ನಿರಗ್ದಿಕೇನಪಿ ಹ್ರದಾದೌ ವರ್ತಮಾನೇನ 
ನಿಮಿತ್ತೇನಾಗ್ನಿವ್ಯಭಿಚಾರಿ ಸ್ಯಾತ್‌! ನ ಚತೇನ ತದಗ್ನಿಂ ವೃಭಿಚರತಿ [ 
ನಿಃಶಂಕಂ ಲೋಕವ್ಯವಹಾರಹೇತುತ್ವಾ ದಿತ್ಯಾಹ- 


ಮೂಲ- ನ ಚ ಬಾಷ್ಟಾರೋಪಿತಧೂಮೇನ ಧೂಮವತ್ವಂ ವ್ಯಭಿಚರತಿ 


ಬಹುಲೋರ್ಧತಾದಿವದಾಭಾಸವಿವೇಕೋತಪಿ ವಹ್ಲಿಂ ಪ್ರತಿ 
ಪ್ರಯೋಜಕ ಇತಿ ಚೇತ್‌ । ತತ್‌ ಕಿಂ ಪ್ರಯೋಕ್ಸೃಣಾಂ ಲೌಕಿಕಾ- 
ನಾಮಭಿಪ್ರಾಯಮನುರುದ್ಧೇದಮಾಶ್ರೀಯತೇ ಕಿಂ ವಾ 
ಸ್ವಾಭ್ಳುಪಗತಸಾಮಾನ್ಯನಿರ್ವಾಹಾರ್ಥಮ್‌ 1 


ನಾದ್ಯಃ 1 ತದಭಾವಾತ್‌ । ಲೌಕಿಕಾ ಹಿ ಧೂಮವತ್ವಸ್ಯಾನೈಕಾಂತ್ಯೇ 
ಚೋದಿತೇ ಧೂಮ ಏವಾಸೌ ನ ಭವತೀತಿ ಪ್ರತಿವಕ್ರಾರೋ 
ಭವಂತಿ । ಅನ್ಯಥಾ ತದನೃತ್ಹೇ ಸತೀತ್ಯವಕ್ಷ ನ್‌ 1ನ ದ್ವಿತೀಯಃ । 
ತ್ವದಭ್ಯುಪಗಮಸ್ಯೆವನಿರ್ಮೂಲತ್ವಾಶ್‌। ಭ್ರಾಂತಿಪ್ರತಿಪನ್ನಾನಾ- 
ಮನಿರ್ವಚನೀಯತ್ನಸ್ಯಾದ್ಯಾಪ್ಯಸಿದ್ದತ್ನಾತ್‌ I 
ಅನುವಾದ :- ಬಾಷ್ಟಾರೋಪಿತಧೂಮದಲ್ಲಿ ಧೂಮತ್ಹಧರ್ಮ ಇಲ್ಲ ಎಂದು 
ಏಕೆ ಹೇಳುತ್ತೀರಿ ? ಮಹಾನಸೀಯಧೂಮದಲ್ಲಿ ಧೂಮತ್ವ ಒಪ್ಪುವಂತೆ 
ಬಾಷ್ಟಾರೋಪಿತಧೂಮದಲ್ಲಿಯೂ ಧೂಮತ್ನಧರ್ಮವನ್ನು ಅಂಗೀಕರಿಸಿದರೆ 
ಏನು ದೋಷ? 


ಬಾಷಾರೋಪಿತಧೂಮದಲ್ಲಿಯೂ ಧೂಮತವನ್ನು.. ಗ 
ಎ ko ಎರ ಸ” 49 


ಈ ರೀತಿಯಾಗಿ ಶಂಕಿಸುವುದು ಸರಿಯಲ್ಲ. ಏಕೆಂದರೆ- ಬಾಷಾ ಷ್ಲಾರೋಪಿತ- 
ಧೂಮದಲ್ಲಿಯೂ ಧೂಮತ್ವವನ್ನು ಅಂಗೀಕರಿಸಿದರೆ, 'ಪರ್ವತೋ ವಹ್ನಿಮಾನ್‌ 
ಧೂಮಾತ್‌' ಎಂಬುದಾಗಿ ಧೂಮದಿಂದ ವಹ್ನಿಯನ್ನು ಸಾಧಿಸುವಾಗ, 
ವಿಪ ಕವಾದ (ವಹ್ನಿರೂಪ ಸಾಧ್ಯ ಇಲ್ಲದ) ಪ್ರದದಲ್ಲಿ ಬಾಷಾ ಷ್ಟಾರೋಪಿತವಾದ 
ಧೂಮವು ಇರುವ. ನಿಮಿತ್ತ ಧೂಮವು ವಹ್ನಿವ್ಯಭಿಚಾರಿ ಆಗಬೇಕಾಗುತ್ತದೆ. 


ಧೂಮವು ವಜ್ನಿವ್ಯಭಿಚಾರಿ ಆಗಲಿ ಎಂಬುದಾಗಿ ಶಂಕಿಸಲು ಬರುವುದಿಲ್ಲ. 
ಏಕೆಂದರೆ- ವಹ್ನ 'ರ್ಥಿಯಾದವನು (ವಹ್ಲಿಯನ್ನು ಅಪೇಕ್ಷಿಸುವ ಪುರುಷನು) 
"ಧೂಮ ಇದೆ ಎಂದಮೇಲೆ ವಜ್ಜಿ ಇದ್ದೇ ಇರುತ್ತದೆ. ಎಂಬುದಾಗಿ ನಿಃಶಂಕವಾಗಿ 
ಪ್ರವೃತ್ತನಾಗುವುದು ಲೋಕದಲ್ಲಿ ಕಂಡಿದೆ. ಪ್ರಕೃತ ಧೂಮವು ವಹ್ಲಿವ್ಯ ಬಿಚಾರಿ 
ಆದರೆ (ಒಂದು ಕಡೆ ಧೂಮ ಇದ್ದರೂ ವಹ್ನಿ ಇಲ್ಲ ಎಂದಾದರೆ) 'ಇಲ್ಲಿ ಧೂಮ 
ಇದೆ ಎಂದಮೇಲೆ ವಹ್ಲಿ ಇದ್ದೇ ಇರುತ್ತದೆ' ಎಂಬುದಾಗಿ ವಹ್ನ್ಯ ರ್ಥಿಯಾದವನು 
ನಿಃಶಂಕವಾಗಿ ಪ್ರವೃತ್ತವಾಗುವುದು. ಅನುಪಪನ್ನವಾಗಬೇಕಾಗುತ್ತದೆ. 
ಈಗಲಾದರೋ ವಹ್ನ್ಯರ್ಥಿಯಾದವನು ಧೂಮವನ್ನು ಕಂಡು ನಿಃಶಂಕವಾಗಿ 
ಪ್ರವೃತ್ತನಾಗುತ್ತಾನೆ ಎಂದಮೇಲೆ ಧೂಮವು ವಹಿವ್ಯಭಿಚಾರಿ ಅಲ್ಲ ಎಂದು 
ತಿಳಿಯುತ್ತದೆ ಎಂಬುದಾಗಿ ಆಚಾರ್ಯರು ಹೇಳುತ್ತಾರೆ - 

ಮೂಲ ಃ- ನ ಚ ಬಾಪ್ಟಾರೋಪಿತಧೂಮೇನ ಧೂಮವತ್ನಂ ವ್ಯಭಿಚರತಿ । 

ಮೂಲಾರ್ಥ :- ಅಗ್ನಿಸಾಧಕವಾಗಿ ಪ್ರಯೋಗಿಸಲ್ಪಡುವ ಧೂಮವು, ಅಗ್ನಿ ಇಲ್ಲದ 
ಪ್ರದದಲ್ಲಿ ಬಾಪ್ಟಾರೋಪಿತಧೂಮವು ಇರುವ ನಿಮಿತ್ತದಿಂದ ವಹಿವ್ಯಭಿಚಾರಿ 
ಆಗುವುದಿಲ್ಲ. 

ಹೌದು, ಬಾಷಾ ಷ್ಟಾರೋಪಿತಧೂಮದಲ್ಲಿಯೂ ಸಹ ಧೂಮತ್ವಸಾಮಾನ್ಯ ವನ್ನು 
ಅಂಗೀಕರಿಸೋಣ. ಹಾಗಾದರೆ ಅಗ್ನಿ ಇಲ್ಲದ ಹ್ರದದಲ್ಲಿ ಬಾಹ್ಟಾರೋಪಿತ- 
ಧೂಮವು ಇರುವ ನಿಮಿತ್ತ ಧೂಮವು ವಹ್ಲಿವ್ಯಭಿಚಾರಿ ಆಗುವುದರಿಂದ 
ವಹ್ನ್ಯರ್ಥಿಯಾದವನು ನಿಃಶಂಕವಾಗಿ ಪ್ರ ವೃತ್ತನಾಗುವುದು ಅನುಪ ಪಪನ್ನ- 
ವಾಗುತ್ತದೆಯಲ್ಲವೇ ? ಎಂಬ ಶಂಕೆ ಬೇಡ. ಏಕೆಂದರೆ- ಯಾವ ಸ್ಥಳದಲ್ಲಿ 
ವಹ್ನಿಯು ಶಾಂತವಾಗಿದೆ ಆ ಸ್ಥಳದಲ್ಲಿ? ವಹ್ನಿ ಇಲ್ಲದಿದ್ದರೂ ಸಹ ಧೂಮ 
ಇರುವುದರಿಂದ ವ್ಯಭಿಚಾರ "ಬರುತ್ತದೆ. "ಹಾಗಾಗಿ ಕೇವಲ ಧೂಮ 


೧. ನೀರಿನಿಂದ ವಹ್ನಿಯನ್ನು ಆರಿಸಿದಾಗ ವಹ್ನಿ ಶಾಂತವಾದರೂ ಸ್ವಲ ಹೊತ್ತು ಧೂಮ ಇರುತ್ತದೆ. 
ಅಂತಹ ಸ್ಥಳದಲ್ಲಿ ಎಂದರ್ಥ. 


750 ತತ್ತೋದ್ಯೋತ 


ವಹ್ನಿವ್ಯಾಪ್ಯವಲ್ಲ. ಕಿಂತು ಬಹುಲೋಧಣ್ಣತಾದಿವಿಶಿಷ್ಠವಾದ ಧೂಮವೇ 
ವಹ್ನಿವ್ಯಾಪ್ಯ ಎಂದು ವಿವಕ್ಚಿಸಲಾಗುತ್ತದೆ. ಅಗ್ನಿಯು ಶಾಂತವಾದ ಸ್ಥಳದಲ್ಲಿ 
ಕೇವಲ ಧೂಮ ಇದ್ದರೂ ಬಹುಲೋರ್ಧ,ತಾದಿವಿಶಿಷ್ಟಧೂವು ಇಲ್ಲವಾದ್ದರಿಂದ 
ವ್ಯಭಿಚಾರ ಬರುವುದಿಲ್ಲ. ಆದ್ದರಿಂದ ಕೇವಲ ಧೂಮ ಪಹ್ನಿವ್ಯಾಪ್ಯ ಎಂದು 
ಹೇಳದೇ, ಬಹುಲೋರ್ಧಶಾದಿವಿಶಿಷ್ಟಧೂಮವು ವಹ್ನಿವ್ಯಾಪ್ಯ ಎಂದು ಯಾವ 
ರೀತಿಯಾಗಿ ಹೇಳುತ್ತಾರೆಯೋ, ಅದೇ ರೀತಿಯಾಗಿ ಕೇವಲ ಧೂಮ ವಜ್ನವ್ಯಾಪ್ಯ 
ಎಂದು ಹೇಳಿದರೆ ವಹ್ನಿ ಇಲ್ಲದ ಹ್ರದದಲ್ಲಿ ಬಾಷ್ಟಾರೋಪಿತಧೂಮ ಇರುವ 
ನಿಮಿತ್ತ ವ್ಯಭಿಚಾರ ಬರುವುದರಿಂದ 'ಕೇವಲ ಧೂಮ ವಹ್ಲಿವ್ಯಾಪ್ಯವಲ್ಲ. 
ಕಿಂತು ಆಭಾಸವಿವಿಕ್ಷವಾದ ಧೂಮವೇ ವಹ್ಲಿವ್ಯಾಪ್ಯ' ಎಂದು ಹೇಳುತ್ತೇವೆ. 
ಪ್ರಕೃತ ಹ್ರದದಲ್ಲಿ ಇರುವ ಧೂಮವು (ಆಭಾಸಧೂಮವೇ ಆಗಿದೆ ಹೊರತು) 
ಆಭಾಸವಿವಿಕ್ಷವಾಗಿಲ್ಲ. ಹೀಗಾಗಿ ವ್ಯಭಿಚಾರ ಬರುವುದಿಲ್ಲ. ಆಭಾಸವಿವಿಕ್ಕವಾದ 
ಧೂಮವು ವಜ್ನಿವ್ಯಾಪ್ಯ ಎಂದು ವಿವಕ್ತಿಸುವುದರಿಂದ ವಹ್ಹ್ಯರ್ಥಿಯಾದವನ 
ನಿಃಶಂಕ ಪ್ರವೃತ್ತಿಯೂ ಉಪಪನ್ನವಾಗುತ್ತದೆ. ಆದ್ದರಿಂದ ಯಾವ 
ಅನುಪಪತ್ತಿಯೂ ಇಲ್ಲ ಎಂಬುದಾಗಿ ಆಕ್ಷೇಪ ಬಂದರೆ, 


ವಿಕಲಪೂರ್ವಕವಾಗಿ ಅದನ್ನು ನಿರಾಕರಿಸುತ್ತಾರೆ- ಆಭಾಸವಿವಿಕ್ತವಾದ 
ಧೂಮವು ವಹಿವ್ಯಾಪ್ಯ ಎಂಬ ಮಾತನ್ನು ಹಾಗೆ ಹೇಳುವ ಲೌಕಿಕರ ಅಭಿಪ್ರಾ ಯಕ್ಕೆ 
ಅನುಗುಣವಾಗಿ ಹೇಳುತ್ತಿದ್ದೀರೋ? ಅಥವಾ ಬಾಷ್ಟಾರೋಪಿತಧೂಮದಲ್ಲಿ 
ನೀವು ಅಂಗೀಕರಿಸಿದ ಧೂಮತ್ವಸಾಮಾನ್ಯವನ್ನು ನಿರ್ವಾಹ ಮಾಡುವುದಕ್ಕಾಗಿ 
ಹೇಳುತ್ತಿದ್ದೀರೋ ? 


ಆಭಾಸವಿವಿಕ್ಕವಾದ ಧೂಮವು ವಜ್ನವ್ಯಾಪ್ಯ ಎಂಬುದಾಗಿ ಲೌಕಿಕರು 
ಅಭಿಪ್ರಾಯಪಡುತ್ತಾರೆ. ಲೌಕಿಕರ ಆ ಅಭಿಪ್ರಾಯಕ್ಕೆ ಅನುಗುಣವಾಗಿ ಹಾಗೆ 
ಹೇಳುತ್ತೇವೆ ಎಂಬ ಮೊದಲನೇ ಪಕ್ಷ ಸರಿಯಲ್ಲ. ಏಕೆಂದರೆ- ಲೌಕಿಕರ 
ಅಭಿಪ್ರಾಯವೇ ಹಾಗೆ ಇಲ್ಲ. ವಹ್ನಿ ಇಲ್ಲದ ಹ್ರದದಲ್ಲಿ ಬಾಷ್ಟಾರೋಪಿತಧೂಮ 
ಇರುವ ಕಾರಣ ಧೂಮವು ವಹ್ಲಿವ್ಯಭಿಚಾರಿಯಾಗುತ್ತದೆ ಎಂಬುದಾಗಿ ಧೂಮಕ್ಕೆ 
ವ್ಯಭಿಚಾರವನ್ನು ಹೇಳಿದರೆ, ಈ ಬಾಷ್ಟಾರೋಪಿತಧೂಮವು ಧೂಮವೇ ಅಲ್ಲ 
ಎಂಬುದಾಗಿ ಲೌಕಿಕರು ಪ್ರತ್ಯುತ್ತರ ನೀಡುವವರಾಗುತ್ತರೆ. ಇಲ್ಲವಾದರೆ ಮಹಾ 
ನಸೀಯಧೂಮ-ಪರ್ವತೀಯಧೂಮಗಳಂತೆ ಬಾಷ್ಟಾರೋಪಿತಧೂಮವೂ 
ಒಂದು ಧೂಮವೇ ಆಗಿದೆ ಎಂದೇ ಲೌಕಿಕರು ಅಭಿಪ್ರಾಯಪಡುತ್ತಿದ್ದರೆ, 


ಬಾಷ್ಟಾರೋಪಿತಧೂಮದಲ್ಲಿಯೂ ಧೂಮತ್ವವನ್ನು. ಸ ಗ 


ಬಾಷ್ಟಾರೋಪಿತಧೂಮದಿಂದ ಹ್ರದದಲ್ಲಿ ವ್ಯಭಿಚಾರ ಹೇಳಿದಾಗ “ತದನ್ಯತ್ತೇ 
ಸತಿ ಬಾಷ್ಟಾರೋಪಿತಧೂಮದಿಂದ ಭಿನ್ನವಾದ ಧೂಮವು ಅಗ್ನಿಸಾಧಕ' 
ಎಂಬುದಾಗಿ ಹೇಳಿ (ವಿಶೇಷಣ ನೀಡಿ) ವ್ಯಭಿಚಾರವನ್ನು ಪರಿಹರಿಸಿಕೊಳ್ಳುತ್ತಿ ದ್ದರು 
ಅಲ್ಲವೇ ? ಪ್ರಕೃತ ಯಾವ ಲೌಕಿಕರೂ "ತದನ್ಯತ್ತೇ ಸತಿ” ಎಂದು ವಿಶೇಷಣ 
ನೀಡುವುದಿಲ್ಲವಾದ್ದರಿಂದ (ಲೌಕಿಕರ ದೃಷ್ಟಿಯಲ್ಲಿ ಬಾಷ್ಟಾರೋಪಿತಧೂಮವು 
ಧೂಮವೇ ಅಲ್ಲವಾದ್ದರಿಂದ) ಆಭಾಸವಿವಿಕ್ತವಾದ ಧೂಮವು ವಹಿವ್ಯಾಪ್ಯ 
ಎಂಬುದಾಗಿ ಲೌಕಕರ ಅಭಿಪ್ರಾಯಕ್ಕೆ ಅನುಗುಣವಾಗಿ ಹೇಳುವ ಮೊದಲನೇ 
ಪಕ್ಷ ಸರಿಯಲ್ಲ. 


ಇನ್ನು ಬಾಷ್ಟಾರೋಪಿತಧೂಮದಲ್ಲಿ ನಾವು ಅಂಗೀಕರಿಸಿದ ಧೂಮತ್ವ- 
ಸಾಮಾನ್ಯವನ್ನು ನಿರ್ವಾಹ ಮಾಡುವುದಕ್ಕಾಗಿ ಹಾಗೆ ಹೇಳುತ್ತೇವೆ ಎಂಬ 
ಎರಡನೇ ಪಕ್ಷವೂ ಸರಿಯಲ್ಲ. ಬಾಷ್ಟಾರೋಪಿತಧೂಮದಲ್ಲಿ ಧೂಮತ್ವ 
ಸಾಮಾನ್ಯವನ್ನು ನೀವು ಅಂಗೀಕರಿಸಿರುವುದೇ ನಿರ್ಮೂಲವಾಗಿದೆ. ಹಾಗೆ 
ಅಂಗೀಕರಿಸಲು ಯಾವುದೇ ಪ್ರಮಾಣ ಆಧಾರವಾಗಿ ಇಲ್ಲ ಎಂದು ಭಾವ. 


ಬಾಷ್ಟಾರೋಪಿತಧೂಮದಲ್ಲಿ ಧೂಮತ್ವಸಾಮಾನ್ಯವನ್ನು ನಾವು ಅಂಗೀಕರಿ- 
ಸುವುದು ನಿರ್ಮೂಲ ಅಲ್ಲ. ಏಕೆಂದರೆ- ಬಾಷ್ಟಾರೋಪಿತವಾದ ಧೂಮವು 
ಶಶವಿಷಾಣದಂತೆ ಅತ್ಯಂತ ಅಸತ್‌ ಅಲ್ಲ. ಹಾಗೆ ಒಂದುವೇಳೆ ಅತ್ಯಂತ ಅಸತ್‌ 
ಆಗಿದ್ದರೆ ಆಗ ಅಸತ್‌ ಆದ ಬಾಷ್ಟಾರೋಪಿತಧೂಮದಲ್ಲಿ ಸತ್‌ ಆದ 
ಮಹಾನಸೀಯಧೂಮದಲ್ಲಿ ಧೂಮತ್ವಸಾಮಾನ್ಯ ಕೂಡುತ್ತಿರಲಿಲ್ಲ. ಹೌದು, 
ಬಾಷ್ಟಾರೋಪಿತಧೂಮವು ಅತ್ಯಂತ ಅಸತ್‌ ಅಲ್ಲ ಎಂದರೆ ಮತ್ತೇನು ? 
ಎಂದರೆ, ಅದು ಭ್ರಾಂತಿಪ್ರತಿಪನ್ನವಾದ್ದರಿಂದ ಅನಿರ್ವಚನೀಯವಾಗಿದೆ 
ಪ್ರಾತಿಭಾಸಿಕವಾಗಿದೆ. ಹಾಗಾಗಿ ವ್ಯಾವಹಾರಿಕಸತ್‌ ಆದ ಮಹಾನಸೀಯಧೂಮ, 
ಪ್ರಾತಿಭಾಸಿಕಸತ್‌ ಆದ ಬಾಷ್ಟಾರೋಪಿತಧೂಮ ಇವುಗಳಲ್ಲಿ ಧೂಮತ್ತ 
ಸಾಮಾನ್ಯವು ಕೂಡುತ್ತದೆ. ಆದ್ದರಿಂದ (ಬಾಷ್ಟಾರೋಪಿತಧೂಮವು 
ಅನಿರ್ವಚನೀಯವಾದ್ದರಿಂದ) ಬಾಷ್ಟಾರೋಪಿತಧೂಮದಲ್ಲಿ ಧೂಮತ್ತ- 
ಸಾಮಾನ್ಯವನ್ನು ನಾವು ಅಂಗೀಕರಿಸಿರುವುದು ನಿರ್ಮೂಲ ಅಲ್ಲ ಎಂಬುದಾಗಿ 
ಶಂಕಿಸಿದರೆ ಅದು ಸರಿಯಲ್ಲ. 


ಕಾರಣ- ಭ್ರಾಂತಿಪ್ರತಿಪನ್ನವಾದ ವಸ್ತುಗಳಿಗೆ ಅನಿರ್ವಚನೀಯತ್ತವು 
ಇಂದಿಗೂಸಿದ್ದವಾಗಿಲ್ಲ. (ಅನಿರ್ವಚನೀಯತ್ನಸಾಧಕವಾದ ಅನುಮಾನಕ್ಕಿಂತಲೂ 


752 ತತ್ಪೋದ್ಯೋತ 


ಪೂರ್ವದಲ್ಲಿಯಾಗಲೀ ಅನಂತರದಲ್ಲಿಯಾಗಲೀ ಸಿದ್ಧವಾಗಿಲ್ಲ ಎಂದಷ್ಟೇ ಅಲ್ಲ. 
ಕಿಂತು ಅನಿರ್ವಚನೀಯತ್ನಸಾಧಕ ಅನುಮಾನವು ಪ್ರವೃತ್ತವಾದ ದಶಾದಲ್ಲಿಯೂ 
ಸಹ ಭ್ರಾಂತಿಪತಿಪನ್ನವಸ್ತುಗಳಿಗೆ ಅನಿರ್ವಚನೀಯತ್ವ ಸಿದ್ಧವಾಗಿಲ್ಲ.) ಹಾಗಾಗಿ 
ಭ್ರಾಂತಿಪ್ರತಿಪನ್ನವಾದ ಬಾಷ್ಟಾರೋಪಿತಧೂಮವು ಅತ್ಯಂತಅಸತ್‌ ಆಗಿದೆ. 
ಅಸತ್‌ ಆದ ಬಾಷ್ಟಾರೋಪಿತಧೂಮ, ಸತ್‌ ಆದ ಮಹಾನಸೀಯಧೂಮ 
ಇವುಗಳಲ್ಲಿ ಧೂಮತ್ನಸಾಮಾನ್ಯ ಇಲ್ಲದಿದ್ದರೂ ನೀವು ಅದನ್ನು ಅಂಗೀಕರಿಸುವುದು 
ನಿರ್ಮೂಲವೇ ಆಗಿದೆ ಎಂದು ಅಭಿಪ್ರಾಯ. 


ಆದ್ದರಿಂದ ಅಪ್ರಸಿದ್ಧವಿಶೇಷಣತಾ ದೋಷ ಬರುವುದರಿಂದ ""ವಿವಾದಪದಂ 
ಅನಿರ್ವಚನೀಯಂ ಬಾಧ್ಯತ್ವಾತ್‌'' ಎಂಬ ಅನುಮಾನವಾಗಲೀ, ಅಸತ್‌- 
ಅನಿರ್ವಚನೀಯಗಳಲ್ಲಿ ಮಿಥ್ಯಾತ್ತರೂಪ ಸಾಧಾರಣಧರ್ಮವು ಇಲ್ಲವಾದ್ದರಿಂದ 
““ವಿವಾದಪದಂ ಮಿಥ್ಯಾ ಬಾಧ್ಯತ್ವಾತ್‌'' ಎಂಬ ಅನುಮಾನವಾಗಲೀ 
ಅನಿರ್ವಚನೀಯವಸ್ತುವಿಷಯದಲ್ಲಿ ಪ್ರಮಾಣವಾಗುವುದಿಲ್ಲ ಎಂದು 
ಸಿದ್ಧವಾಗುತ್ತದೆ. 

ಅವತಾರಿಕೆ :- ಈವರೆಗೆ ಅನಿರ್ವಚನೀಯವಸ್ತುವಿಷಯದಲ್ಲಿ ಪ್ರತ್ಯಕ್ಷ- 
ಅನುಮಾನಪ್ರಮಾಣಗಳನ್ನು ನಿರಾಕರಿಸಿ, ಪ್ರಕೃತ ಆಗಮಪ್ರಮಾಣವನ್ನು 
ಶಂಕಿಸಿಕೊಂಡು ಅದನ್ನೂ ನಿರಾಕರಿಸುತ್ತಾರೆ :- 


ಅನಿರ್ವಚನೀಯವಸ್ತುವಿಷಯದಲ್ಲಿ ನಿರವಕಾಶಾಗಮಪ್ರಮಾಣನಿರಾಕರಣೆ 


ಟೀಕಾಃ ಅಸ್ತಾಗಮಸ್ತರ್ಹನಿರ್ವಚನೀಯಾರ್ಥೇ ಮಾನಮಿತಿ ಚೇತ್‌ । ಸ 
ಕಿಂ ಸದಸದ್ದಿಲಕ್ಟಣಮೇತದಿತಿ ನಿರವಕಾಶತಯಾ ವಿವಕ್ಷಿತಾರ್ಥಸ್ಯ 
ಪ್ರತಿಪಾದಕೋ ಭವೇತ್‌ 1 ಉತಾನಿರ್ವಚನೀಯಮೇತ- 
ದಿತ್ಯಾದಿರೂಪಃ । ನಾದ್ಯೋತನುಪಲಂಭಾದಿತ್ಯಾಹ ದ 


ಮೂಲಃ- ನಚ ಭಾವಾಭಾವವಿಲಕ್ಷಣಂ ಕೃಚಿದಾಗಮೋ ವಕ್ತಿ। 
ಚಶಬ್ದಃ ಪ್ರಮಾಣಾಂತರನಿರಾಕರಣಸಮುಚ್ಚಯೇ । ಕಚಿತ್‌ ಪ್ರದೇಶೇ । 
ಲ ಬ ವ 


ಅನುವಾದ :- ಅನಿರ್ವಚನೀಯವಸ್ತುವಿಷಯದಲ್ಲಿ ಪ್ರತ್ಯಕ್ಷ-ಅನುಮಾನಗಳು 
ಪ್ರಮಾಣವಾಗದೇ ಇದ್ದರೂ ಸಹ ಆಗಮವು ಪ್ರಮಾಣವಾಗುತ್ತದೆ ಎಂಬುದಾಗಿ 
ಶಂಕೆ ಬಂದರೆ, ಅದನ್ನು ವಿಕಲಪೂರ್ವಕವಾಗಿ ನಿರಾಕರಿಸುತ್ತಾರೆ - 


ಅನಿರ್ವಚನೀಯವಸ್ತುವಿಷಯದಲ್ಲಿ.. ಣಾ 


ಅನಿರ್ವಚನೀಯವಸ್ತುವಿಷಯದಲ್ಲಿ ಆಗಮವು ಪ್ರಮಾಣವಾಗುತ್ತದೆ 
ಎನ್ನುವುದಾದರೆ, ಆಗಮವು ಹೇಗೆ ಪ್ರಮಾಣವಾಗುತ್ತದೆ ? ಆಗಮವು "ಇದು 
ಸದಸದ್ವಿಲಕ್ಷಣವಾಗಿದೆ' ಎಂಬುದಾಗಿ ನಿರವಕಾಶವಾಗಿ (ಅನಿರ್ವಚನೀಯ- 
ವಸ್ತುವನ್ನು ಪ್ರತಿಪಾದಿಸುತ್ತದೆಯೋ?) ವಿವಕ್ಷಿತಾರ್ಥಕ್ಕೆ ಪ್ರತಿಪಾದಕವಾಗುತ್ತದೆಯೋ? 
ಅಥವಾ ಇದು ಅನಿರ್ವಚನೀಯವಾಗಿದೆ ಎಂಬುದಾಗಿ ಪ್ರತಿಪಾದಿಸುತ್ತದೆಯೋ? 


ಆಗಮವು "ಇದು ಸದಸದ್ವಿಲಕ್ಷಣವಾಗಿದೆ' ಎಂಬುದಾಗಿ ನಿರವಕಾಶವಾಗಿ 
ಅನಿರ್ವಚನೀಯವಸ್ತುವನ್ನು ಪ್ರತಿಪಾದಿಸುತ್ತದೆ ಎಂಬ ಮೊದಲನೇ ಪಕ್ಷ 
ಸರಿಯಲ್ಲ. ಕಾರಣ- ಅಂತಹ ನಿರವಕಾಶವಾದ ಯಾವ ಆಗಮವೂ 
ಉಪಲಬ್ದವಾಗಿಲ್ಲ ಎಂಬುದಾಗಿ ಆಚಾರ್ಯರು ನಿರಾಕರಿಸುತ್ತಾರೆ- 


ಮೂಲ:- ನ ಚ ಭಾವಾಭಾವವಿಲಕ್ಷಣಂ ಕೃಚಿದಾಗಮೋ ವಿ । 


ಮೂಲಾರ್ಥ :- ಭಾವಾಭಾವವಿಲಕ್ಷಣವಾದ (ಸದಸದ್ವಿಲಕ್ಷಣವಾದ) ವಸ್ತುವನ್ನು 
ಯಾವ ಶಾಖೆಯ ಆಗಮವಾ ಪ್ರತಿಪಾದಿಸುವುದಿಲ್ಲ. 


"ನ ಚ...' ಎಂಬುದಾಗಿ ಮೂಲದಲ್ಲಿ ಚಶಬ್ದವು ಮತ್ತೊಂದು ಪ್ರಮಾಣದ 
ನಿರಾಕರಣೆಗೆ ಸಮುಚ್ಚಾಯಕವಾಗಿದೆ. ಅಂದರೆ- ಅನಿರ್ವಚನೀಯ- 
ವಸ್ತುವಿಷಯದಲ್ಲಿ ಪ್ರತ್ಯಕ್ತ-ಅನುಮಾನಗಳನ್ನು ಹಿಂದೆ ನಿರಾಕರಿಸಲಾಗಿದೆ. 
ಹಾಗಾಗಿ ಅನಿರ್ವಚನೀಯವಸ್ತುವಿಷಯದಲ್ಲಿ ಪ್ರತ್ಯಕ್ಷ-ಅನುಮಾನಗಳು 
ಪ್ರಮಾಣವಾಗುವುದಿಲ್ಲ ಎಂದಷ್ಟೇ ಅಲ್ಲ, ಕಿಂತು ಆಗಮವೂ ಪ್ರಮಾಣ- 
ವಾಗುವುದಿಲ್ಲ ಎಂಬುದಾಗಿ ಆಗಮರೂಪ ಪ್ರಮಾಣಾಂತರನಿರಾಕರಣದ 
ಸಮುಚ್ಚಯ ಮಾಡುತ್ತಿದೆ ಚಶಬ್ದ ಎಂದರ್ಥ. 


"ಕ್ಷಚಿದಾಗಮಃ' ಎಂಬುದಾಗಿ ಮೂಲದಲ್ಲಿ "ಕ್ಷಚಿತ್‌' ಎಂದರೆ ಪ್ರದೇಶದಲ್ಲಿ 
ಶಾಖೆಯಲ್ಲಿ ಎಂದರ್ಥ. ಸದಸದ್ವಿಲಕ್ಷಣವಾದ ವಸ್ತುವನ್ನು ಪ್ರತಿಪಾದಿಸುವ 
ಆಗಮವಾಕ್ಯವು ಯಾವ ಶಾಖೆಯಲ್ಲಿಯೂ ಉಪಲಬ್ಧವಾಗುವುದಿಲ್ಲ ಎಂದು 
ಭಾವ. 


ಟೀಕಾ: ನಿರವಕಾಶಾಗಮಪಕ್ಟನಿರಾಕರಣಸೂಚನಾಯಾನಿರ್ವಚನೀಯ- 
ಮಿತಿ ಲಕ್ಷ್ಯಪ್ರಕ್ರಮಂ ವಿಹಾಯ ಭಾವಾಭಾವವಿಲಕ್ಷಣಮಿತಿ 


ಲಕ್ಷಣಾನುವಾದಃ ಕೃತಃ | ತರ್ಹಿ ಸದಸದ್ವಿಲಕ್ಷಣಮಿತಿ ವಕ್ತವ್ಯಮ್‌ । 
ತಸ್ಯೈ ಎವಾನಿರ್ವಚನೀಯತ್ಹೇನ ಪರೈರಂಗೀಕೃತತ್ವಾತ್‌ | 


ತತ್ತೋದ್ಯೋತ 


ಮೈವಮ್‌ | ಯತೋತತ್ರ ನ ಭಾವಾಭಾವಶಬ್ದ್‌ ರೂಢ್ಯಾ 
ವಿಧಿನಿಷೇಧಯೋರಭಿಧಾಯಕೌ । ಕಿಂತು ಯೋಗೇನ ಸದಸತ್ತರೌ | 
ವಿಧಿನಿಷೇಧಪರತ್ವೇರಷಿ ಕೇನಾಪಿ ಪ್ರಕಾರೇಣ ನಿರ್ವಕ್ತುಮಶಕ್ಯಮ- 
ನಿರ್ವಚನೀಯಮ್‌ | ಸದಸದ್ದಿಲಕ್ಟಣತ್ತಂ ತೂಪಲಕ್ಷಣತ್ತೇನ 
ಉಚ್ಛತ ಇತಿ ಪರೈರಂಗೀಕೃತತ್ವಾದದೋಷಃ I 


ಅತ ಏವ "ಉಚಭಯವಿಲಕ್ಷಣಂ ಚೇದನಿರ್ವಚನೀಯತ್ಪಂ ಬ್ರಹ್ಮಣ 
ಏವಾಪತಿತಮ್‌' ಆತಿ ಭಿನ್ನಾಭಿನ್ನವಿಲಕ್ಷಣತ್ವೇನಾನಿರ್ವಚನೀಯತ್ತಂ 
ವಕ್ಷ್ಯತಿ 1 ಪ್ರಸಿದ್ಧಾತಿಕ್ರಮಸ್ತೂತ್ತರಾರ್ಥಃ 1 ತಚ್ಚ 
ದರ್ಶಯಿಷ್ಯಾಮಃ ॥ 


ಅನುವಾದ :- ಹೌದು, ಹಿಂದೆ ""ನ ಚಾನಿರ್ವಚನೀಯೇ ಕಿಂಚನ್ನಾನಂ'' 
ಎಂಬುದಾಗಿ ಅಥವಾ ""ಅನಿರ್ವಚನೀಯಾಸಿದ್ದೇರೇವ'' ಎಂಬುದಾಗಿ 
ಉಪಕ್ರಮದಲ್ಲಿ ಲಕ್ಷಣಧರ್ಮಿಯಾಗಿ ಲಕ್ಷ್ಯವೇ ಪ್ರಕ್ರಾಂತವಾದದ್ದರಿಂದ 
ಪ್ರಕೃತದಲ್ಲಿ ""ನ ಚ ಅನಿರ್ವಚನೀಯಂ ಕ್ಷಚಿದಾಗಮೋ ವಕ್ತಿ'' ಎಂಬುದಾಗಿ 
ಲಕ. ಕ್ಸ್ಯಪ್ರಕ್ರಮ ಮಾಹಬೇಕಿತ್ತು. ಉಪಕ್ರ 'ಮದಲ್ಲಿ ಹೇಳಿದ ಲಕ್ಷ್ಯವನ್ನು 
ಹೇಳುವುದು ಬಿಟ್ಟು ""ನ ಚ ಭಾವಾಭಾವವಿಲಕ್ಷಣಂ'' ಎಂಬುದಾಗಿ ಏಕ 
ಹೇಳುತ್ತಿದ್ದಾರೆ 9 ಭಾವಾಭಾವವಿಲಕ್ಷಣತ್ತವು ಅನಿರ್ವಚನೀಯದ 
ಲಕ್ಷಣವಾದ್ದರಿಂದ ಲಕ್ಷಣವನ್ನು ಹೇಳುತ್ತಿದ್ದಾರೆ ಎಂಬ ಉತ್ತರ ಸರಿಯಲ್ಲ. 
ಲಕ್ಷ ಕ್ಸ್ಯಪ್ರ ಪ್ರಕ್ರಮವನ್ನು ಬಿಟ್ಟು ಲಕ್ಷಣವನ್ನು ಅನುವಾದ ಮಾಡುವುದಕ್ಕೆ ಯಾವುದೇ 
ಪ್ರಯೋಜನ ಇಲ್ಲ. ಅಂದಮೇಲೆ "ನ 'ಚಾನಿರ್ವಚನೀಯಂ'' ಎಂದು ಹೇಳದೇ 
ನಚ ಭಾವಾಭಾವವಿಲಕ್ತಣಂ'' ಎಂದು ಏಕೆ ಹೇಳಿದರು ? 


ಈ ಪ್ರಶ್ನೆಗೆ ಟೀಕಾಕೃತ್ಪಾದರು ಉತ್ತರ ನೀಡುತ್ತಿದ್ದಾರೆ- ''ಆಗಮವು "ಇದು 
ಸದಸದ್ದಿಲಕ್ಷಣವಾಗಿದೆ' ಎಂಬುದಾಗಿ ನಿರವಕಾಶವಾಗಿ ಅನಿರ್ವಚನೀಯ- 
ವಸ್ತುವನ್ನು ಪ್ರತಿಪಾದಿಸುತ್ತದೆ'' ಎಂಬ ಮೊದಲನೇ ಪಕ್ಷದ ಅರ್ಥಾತ್‌ 
ನಿರವಕಾಶ ಆಗಮಪಕ್ಷದ ನಿರಾಕರಣೆಯನ್ನು ಸೂಚಿಸುವುದಕ್ಕಾಗಿ ("ಇದು 
ಸದಸದ್ದಿಲಕ್ಟಣವಾಗಿದೆ' ಎಂಬುದಾಗಿ ಆಗಮವು ನಿರಕವಕಾಶವಾಗಿ 
ಅನಿರ್ವಚನೀಯವಸ್ತುವನ್ನು ಪ್ರತಿಪಾದಿಸುವುದಿಲ್ಲ ಎಂದು ತಿಳಿಸುವುದಕ್ಕಾಗಿ) 
ಆಚಾರ್ಯರು 


ಅನಿರ್ವಚನೀಯವಸ್ತುವಿಷಯದಲ್ಲಿ.. 


“ನಚ 'ಭಾವಾಭಾವವಿಲಕ್ಷಣಂ ಕ್ಷಚಿದಾಗಮೋ ವಕ್ಷಿ' 
ಎಂಬುದಾಗಿ ಲಕ್ಷಣಾನುವಾದ ಮಾಡಿ ನಿರಾಕರಣೆ ಮಾಡುತ್ತಿದ್ದಾರೆ ಎಂದು 


ಭಾವ. 
ಹಾಗಾದರೆ ಲಕಣವನು ಅನುವಾದ ಮಾಡುವ ಉದೇಶವಿದದಾದರೆ 
pt ಕ್‌ೆ ಎ ೧೦ 


ಪ್ರತ್ಯೇಕಂ ಸದಸತ್ವಾಭ್ಯಾಂ ವಿಚಾರಪದವೀಂ ನ ಯತ್‌ । 
ಗಾಹತೇ ತದನಿರ್ವಾಚ್ಯಮಾಹುರ್ವೇದಾಂತವಾದಿನಃ I 


ಎಂಬ ಅವರ ಕಾರಿಕೆಯಂತೆ ಸದಸದ್ವಿಲಕ್ಷಣತ್ವವನ್ನೇ ಅನಿರ್ವಚನೀಯ- 
ಲಕ್ಷಣವನ್ನಾಗಿ ಅವರು ಅಂಗೀಕರಿಸಿದ್ದರಿಂದ "ನ ಚ ಸದಸದ್ದಿಲಕ್ಟಣಂ 
ಕೃಚಿದಾಗಮೋ ವಕ್ತಿ'' ಎಂಬುದಾಗಿ ಆಚಾರ್ಯರು ಹೇಳಬೇಕಿತ್ತು? ಲಕ್ಷಣವನ್ನಾಗಿ 
ಅಂಗೀಕರಿಸಿದ ಸದಸದ್ವಿಲಕ್ಷಣತ್ವವನ್ನು ಅನುವಾದ ಮಾಡುವುದು ಬಿಟ್ಟು, 
ಲಕ್ಷಣವನ್ನಾಗಿ ಒಪ್ಪದ ಭಾವಾಭಾವವಿಲಕ್ಷಣತ್ವವನ್ನು ಏಕೆ ಅನುವಾದ 
ಮಾಡುತ್ತಿದ್ದಾರೆ ? 

ಈ ಪ್ರಶ್ನೆಗೆ ಟೀಕಾಕೃತ್ಪಾದರು ಎರಡು ರೀತಿಯಿಂದ ಸಮಾಧಾನ ಹೇಳುತ್ತಾರೆ- 


ಸಮಾಧಾನ 1) ಭಾವಾಭಾವವಿಲಕ್ಷಣತ್ವ ಎಂದರೆ ಸದಸದ್ದಿಲಕ್ಷಣತ್ವ ಎಂದೇ ಅರ್ಥ 
ಇಲ್ಲಿ ಭಾವ-ಅಭಾವಶಬ್ದಗಳು ರೂಢಿವೃತ್ತಿಯಿಂದ ವಿಧಿ-ನಿಷೇಧಗಳಿಗೆ 
ವಾಚಕವಾಗಿಲ್ಲ. (ಭಾವ-ಅಭಾವ ಶಬ್ದಗಳಿಗೆ ರೂಢಿವೃತ್ತಿಯಿಂದ ವಿಧಿ- 
ನಿಷೇಧಗಳು ಎಂಬ ಅರ್ಥ ವಿವಕ್ಟಿತವಾಗಿಲ್ಲ.) ಕಿಂತು ಭಾವ-ಅಭಾವ ಶಬ್ದಗಳು 
"ಭವತೀತಿ ಭಾವಃ ಸನ್‌, ನ ಭವತೀತಿ ಅಭಾವ: ಅಸನ್‌' 
ಎಂಬುದಾಗಿ ಯೋಗವೃತ್ತಿಯಿಂದ ಸತ್‌-ಅಸತ್‌ವಾಚಕವಾಗಿವೆ. (ಭಾವ- 
ಅಭಾವ ಶಬ್ದಗಳಿಗೆ ಯೋಗವೃತ್ತಿಯಿಂದ ಸತ್‌-ಅಸತ್‌ ಎಂದು ಅರ್ಥ.) 
ಹೀಗಾಗಿ ಭಾವಾಭಾವವಿಲಕ್ಷಣತ್ವವನ್ನು ಹೇಳಿದರೆ ಸದಸದ್ದಿಲಕ್ಷಣತ್ತವನ್ನೇ 
ಹೇಳಿದಂತಾಗುವುದರಿಂದ ಯಾವ ಅನುಪಪತ್ತಿಯೂ ಇಲ್ಲ. 


ಸಮಾಧಾನ 2) ಭಾವಾಭಾವವಿಲಕ್ಷಣತ್ನವೂ ಅನಿರ್ವಚನೀಯಲಕ್ಷಃ ಣವೇ 


ಅಥವಾ ಭಾವ-ಅಭಾವ ಶಬ್ದಗಳು ರೂಢಿವೃತ್ತಿಯಿಂದ ವಿಧಿ-ನಿಷೇಧಗಳಿಗೆ 
ವಾಚಕ ಎಂದೇ ಇಟ್ಟುಕೊಂಡರೂ ಸಹ ಅನಿರ್ವಚನೀಯಲಕ್ಷಣಾನುವಾದಕ್ಕೆ 
ಯಾವುದೇ ಅನುಪಪತ್ತಿ ಇಲ್ಲ. ಏಕೆಂದರೆ - 


156 ತತ್ಪೋದ್ಕೋತ 


““ಕೀನಾಪಿ ಪ್ರಕಾರೇಣ ನಿರ್ವಕ್ತುಂ ಅಶಕ್ಕಂ ಅನಿರ್ವಚನೀಯಮ್‌'' 


ಸತ್‌-ಅಸತ್‌, ನಿತ್ಯ-ಅನಿತ್ಯ, ಭಾವ-ಅಭಾವ ಹೀಗೆ ಯಾವ ಪ್ರಕಾರ- 
ದಿಂದಲೂ ಯಾವುದನ್ನು ನಿರ್ವಚನ ಮಾಡಲು ಬರುವುದಿಲ್ಲ ಅದು 
ಅನಿರ್ವಚನೀಯ ಎನ್ನುವುದು ಅವರಿಗೆ ಸಮ್ಮತವಾಗಿದೆ. ಸದಸದ್ದಿಲಕ್ತಣತ್ವ 
ಎಂಬ ಪ್ರಸಿದ್ಧ ಲಕ್ಷಣವಾದರೂ ಉಪಲಕ್ಷಣವಾಗಿ ಹೇಳಲ್ಪಡುತ್ತದೆ. ಅಂದರೆ 
ಸದಸದ್ವಿಲಕ್ಷಣತ್ವ ಒಂದೇ ಅನಿರ್ವಚನೀಯಲಕ್ಟಣ ಅಲ್ಲ. ಭಾವಾಭಾವ- 
ವಿಲಕ್ಷಣತ್ವ R ನಿತ್ಯಾನಿತ್ಯ ವಿಲಕ್ಷಣತ್ವ ಮೊದಲಾದವುಗಳನ್ನೂ ಉಪಲಕ್ಷಣಯಾ 
ತೆಗೆದುಕೊಳ್ಳಬೇಕು ಎಂದರ್ಥ. 


ಅನ್ನುವುದಕ್ಕಾಗಿಯೇ ಮುಂದೆ 'ಬ್ರಹ್ಮನು ಭಿನ್ನನೋ ? ಅಭಿನ್ನನೋ ? 
ಭಿನ್ನಾಭಿನ್ನನೋ 7 ಭಿನ್ನಾಭಿನ್ನವಿಲಕ್ಷಣನೋ ?' ಎಂದು ವಿಕಲ್ಪ ಮಾಡಿ 

“ಉಭಯವಿಲಕ್ಷ! ಣತ್ವಂ ಚೇದನಿರ್ವಚನೀಯತ್ತಂ ಬ್ರಹ್ಮಣ ಏವಾಹತಿತಮ್‌॥' 

""ಬ್ರಹ್ಮನನ್ನು ಭಿನ್ನಾಭಿನ್ನವಿಲಕ್ಷಣ ಎಂದು ಅಂಗೀಕರಿಸುವುದಾದರೆ 
ಬ್ರ ಹ್ಮನಿಗೇ ಅನಿರ್ವಚನೀಯತ್ವ ಬರಬೇಕಾಗುತ್ತದೆ'' ಎಂಬುದಾಗಿ ಭಿನ್ನಾಭಿನ್ನ- 
ವಿಲಕ್ಷಣತ್ವದಿಂದಲೂ ಅನಿರ್ವಚನೀಯತ್ವವನ್ನು (ಆಪಾದಿಸುವವರಿದ್ದಾರೆ) 
ಹೇಳುವವರಿದ್ದಾರೆ. ಹಾಗಾಗಿ ""ಕೇನಾಪಿ ಪ್ರಕಾರೇಣ ನಿರ್ವಕ್ತುಂ ಅಶಕ್ಯಂ 
ಅನಿರ್ವಚನೀಯಂ'' ಭಾವ-ಅಭಾವ, ಸತ್‌-ಅಸತ್‌ ಇತ್ಯಾದಿಯಾಗಿ ಯಾವ 
ಪ್ರಕಾರದಿಂದಲೂ ಯಾವುದನ್ನು ನಿರ್ವಚನ ಮಾಡಲು ಬರುವುದಿಲ್ಲ ಅದು 
ಅನಿರ್ವಚನೀಯ ಎನ್ನುವುದು ಅನಿರ್ವಚನೀಯವಾದಿಗಳಿಗೆ ಸಮ್ಮತವಾದ್ದರಿಂದ, 
(ಭಾವಭಾವವಿಲಕ್ಷಣತ್ವವೂ ಅನಿರ್ವಚನೀಯಲಕ್ಷಣವಾಗಿ ಅಂಗೀಕೃತ 
-ವಾದ್ದರಿಂದ) "ನಚ ಭಾವಾಭಾವವಿಲಕ್ಷಣಂ' ಎಂಬುದಾಗಿ ಅನಿರ್ವಚನೀಯ- 
ಲಕ್ಷಣಾನುವಾದ ಮಾಡಿದ್ದು (ಅನುಪಪನ್ನ ಅಲ್ಲ) ಸಮಂಜಸವೇ ಆಗಿದೆ. 


ಪ್ರಸಿದ್ದಲಕ್ಷಣವನ್ನು ಬಿಟ್ಟು ಅಪ್ರಸಿದ್ದಲಕ್ಷಣವನ್ನು ಏಕೆ ಅನುವಾದಿಸುತ್ತಿದ್ದಾರೆ ? 

ಗೆ « ಜ್ಮ ಚ © ಜು [3 ಇ ಎ 
ಹೌದು, ಸದಸದ್ದಿಲಕ್ಷಣತ್ತದಂತೆ ಬಾವಾಭಾವವಿಲಕ್ಷಣತ್ತವೂ ಅನಿರ್ವಚ- 

ನೀಯಲಕ್ಷಣವೇ ಆಗಿದೆ ಎನ್ನುವುದು ಸರಿ. ಆದರೂ ಸದಸದ್ದಿಲಕ್ಷಣತ್ವ 

ಎನ್ನುವುದೇ ಪ್ರಸಿದ್ದವಾದ ಲಕಣವಾಗಿದ್ದರಿಂದ ""ನ ಚ ಸದಸದ್ದಿಲಕಣಂ'' 
ಕ್ಮ ೧ [oN [=] ವಣ 

ಎಂಬುದಾಗಿ ಪ್ರಸಿದ್ಧಲಕ್ಷಣವಾದ ಸದಸದ್ವಿಲಕ್ಷಣತ್ವವನ್ನೇ ಅನುವಾದ 

ಮಾಡುವುದು ಉಚಿತ. ಪ್ರಸಿದ್ದವಾದ ಲಕ್ಷಣವನ್ನು ಅನುವಾದ ಮಾಡುವುದು 


"ನಾಸದಾಸೀತ್‌..' ಎಂಬ ಆಗಮವು ಅನಿರ್ವಚನೀಯಪರವಲ್ಲ 757 


ಬಿಟ್ಟು, ಭಾವಾಭಾವವಿಲಕ್ಷಣತ್ವ ಎಂಬ ಅಪ್ರಸಿದ್ದವಾದ ಲಕಣವನು ಏಕೆ 
ಧ ಮ ಕ್ಮ 
ಅನುವಾದಿಸುತ್ತಿದ್ದಾರೆ ? ಅದರಿಂದ ಏನು ಪ್ರಯೋಜನ 9 


ಈ ಪ್ರಶ್ನೆಗೆ ಹೀಗೆ ಸಮಾಧಾನ ತಿಳಿಸುತ್ತಾರೆ 1- ಪ್ರಸಿದ್ಧಲಕ್ಷಣವನ್ನು 
ಅನುವಾದಿಸುವುದು ಬಿಟ್ಟುಅಪ್ರಸಿದ್ಧಲಕ್ಷಣವನ್ನು (ಭಾವಾಭಾವವಿಲಕ್ಷಣತ್ವವನ್ನು) 
ಅನುವಾದಿಸುತ್ತಿರುವುದು ಉತ್ತರಗ್ರಂಥದ ಉಪಕ್ಷೇಪಕ್ಕಾಗಿ. ಉತ್ತರಗ್ರಂಥದ 
ಉಪಕ್ಷೇಪ ಹೇಗೆ ? ಎಂಬುದನ್ನು ಇಲ್ಲಿಯೇ ಮುಂದೆ ತೋರಿಸಿಕೊಡುತ್ತೇವೆ. 


ಅಂದರೆ $- ಭಾವಾಭಾವವಿಲಕ್ಷಣವಾದ ಅನಿರ್ವಚನೀಯವಸ್ತುವನ್ನು 
""ನಾಸದಾಸೀತ್‌ ನೋ ಸದಾಸೀತ್‌'' ಇತ್ಯಾದಿ ಆಗಮಗಳು ಪ್ರತಿಪಾದಿಸುತ್ತ 
ಇವೆಯಲ್ಲವೇ ? ಹಾಗಾಗಿ ಭಾವಾಭಾವವಿಲಕ್ಷಣವಸ್ತುವನ್ನು ಯಾವ ಆಗಮವೂ 
ಪ್ರತಿಪಾದಿಸುವುದಿಲ್ಲಎಂದು ಹೇಗೆ ಹೇಳುತ್ತೀರಿ ? ಎಂಬ ಆಕ್ಷೇಪಪೂರ್ವಕವಾಗಿ 
ಮುಂದಿನ ಗ್ರಂಥವು ಪ್ರವೃತ್ತವಾಗುತ್ತದೆ. ಹಾಗೆ ಮುಂದಿನ ಗ್ರಂಥ ಹೊರಡಲು 
ಪ್ರಸಕ್ಕಿ ತಂದುಕೊಡುವುದಕ್ಕಾಗಿ ಆಚಾರ್ಯರು 


“ನಚ ಭಾವಾಭಾವವಿಲಕ್ಷಣಂ ಕ್ಷಟಿದಾಗಮೋ ವಕ್ಕಿ'' 


ಎಂಬುದಾಗಿ ಅಪ್ರಸಿದ್ದವಾದ ಭಾವಾಭಾವವಿಲಕ್ಷಣತ್ವ ಲಕ್ಷಣದ ಅನುವಾದ 
ಮಾಡುತ್ತಿದ್ದಾರೆ ಎಂದು ಭಾವ. 


ಅವತಾರಿಕೆ :- "'ನ ಚ ಭಾವಾಭಾವವಿಲಕ್ತ್ಷಣಂ ಕ್ಷಚಿದಾಗಮೋ ವಕ್ತಿ'' 
ಭಾವಾಭಾವವಿಲಕ್ಷಣವಾದ ವಸ್ತುವನ್ನು ಯಾವ ಆಗಮವೂ ಪ್ರತಿಪಾದಿಸುವುದಿಲ್ಲ 
ಎಂದು ಹೇಳಿದ್ದು ಸರಿಯಲ್ಲ. ಕಾರಣ ಭಾವಾಭಾವವಿಲಕ್ಷಣವಾದ ವಸ್ತುವನ್ನು 
ಆಗಮವು ಪ್ರತಿಪಾದಿಸುತ್ತಿದೆ ಎಂಬುದಾಗಿ ಆಕ್ಷೇಪ ಮಾಡಿಕೊಂಡು ಸಮಾಧಾನ 
ಹೇಳುತ್ತಾರೆ- 
“ನಾಸದಾಸೀತ್‌..' ಎಂಬ ಆಗಮವು ಅನಿರ್ವಚನೀಯಪರವಲ್ಲ 


ಟೀಕಾಃ ನನು ನಾಸದಾಸೀದಿತ್ಯಾದ್ಯಾಗಮೋತನಿರ್ವಚನೀಯಾಮ- 
ವಿದ್ಯಾಂ ವಕ್ತಿ। ಸದಸತೀ ಪ್ರತಿಷಿದ್ಯ್ಯ ತಮ ಆಸೀದಿತಿ ಮಹಾ- 
ಪ್ರಲಯೇಕವಿದ್ಯಾವಸ್ಥಾನಸ್ಯೋಕ್ತತ್ಪಾತ್‌ | ನ ಚಾಸತಃ ಸತ್ವಪ್ರಸಕ್ಷ್ಯ- 
ಭಾವೇನ ತನ್ನಿಷೇಧಾಯೋಗಾದನುಪಪನ್ನಾರ್ಥಂ ವಾಕ್ಯಂ 
ನಾನಿರ್ವಚನೀಯಾಮವಿದ್ಯಾಂ ಗಮಯಿತುಮಲಮಿತಿ 
ಸಾಂಪ್ರತಮ್‌ | ಅತ್ರ ಸದಸಚ್ಛಬ್ದಯೋರ್ಭಾವಾಭಾವಪರತ್ವೇ- 


158 ತತ್ತೋದ್ಯೋತ 


ನಾಂಗೀಕೃತತ್ವಾತ್‌ ॥ ಭಾವಾಭಾವವೈಲಕ್ಟಣ್ಯೇನಾಪ್ಯನಿರ್ವ- 
ಚನೀಯತ್ವಸಿದ್ದೇಃ 1 ಅತಃ ಕಥಂ "ನ ಭಾವಾಭಾವವಿಲಕ್ಷಣಂ 
ಕ್ಷಚಿದಾಗಮೋ ವಕ್ತಿ' ಇತಿ | ತತ್ರಾಹ - 


ಮೂಲ - "ನಾಸದಾಸೀನ್ನೋ ಸದಾಸೀತ್ರದಾನೀಂ ನಾಸೀದ್ರಜೋ ನೋ 
ವ್ಯೋಮಾಪರೋ ಯತ್‌' ಇತ್ಯತ್ರ ಚ। 


ಚಶಬ್ದ್ಬೇನ ಭಾವಾಭಾವವಿಲಕ್ಟಃ ಣಂನವಕ್ತಿ ತ್ಯೇತದನುಕೃಷ್ಯತೇ I 


ಅನುವಾದ :- ಹೌದು, 'ನಾಸದಾಸೀತ್‌ ನೋ ಸದಾಸೀತ್‌' ಇತ್ಯಾದಿ 
ಆಗಮವು ಅನಿರ್ವಚನೀಯವಾದ ಅವಿದ್ಯೆಯನ್ನು ಪ್ರತಿಪಾದಿಸುತ್ತಿದೆ. 
“"ನಾಸದಾಸೀತ್‌ ಅಸತ್‌ ಇರಲಿಲ್ಲ. ನೋ ಸದಾಸೀತ್‌ ಸತ್‌ ಇರಲಿಲ್ಲ'' 
ಎಂಬುದಾಗಿ ಸತ್‌-ಅಸತ್‌ಗಳನ್ನು ನಿಷೇಧಿಸಿ, ತಮಃ ಆಸೀತ್‌ ಅವಿದ್ಯೆ ಇತ್ತು 
ಎಂಬುದಾಗಿ ಮಹಾಪ್ರಲಯದಲ್ಲಿ ಅವಿದ್ಯೆಯ ಅಸ್ತಿತ್ವವನ್ನು ಆಗಮ ಹೇಳುತ್ತಿದೆ. 
ಸತ್‌-ಅಸತ್‌ಗಳನ್ನು ನಿಷೇಧಿಸಿ ಅವಿದ್ಯೆಯ ಅಸ್ತಿತ್ವವನ್ನು ಹೇಳಿದರೆ ಅವಿದ್ಯೆಗೆ 
ಸದಸದ್ವಿಲಕ್ಷಣತ್ವವನ್ನು (ಅನಿರ್ವಚನೀಯತ್ನವನ್ನು) ಹೇಳಿದಂತಾಗುತ್ತದೆ. 


ಅಲ್ಲ, ಸತ್‌ಪದಾರ್ಥಕ್ಕೆ ಅಸ್ತಿತ್ವದ ಪ್ರಸಕ್ತಿ ಇರುವುದರಿಂದ, ಪ್ರಸಕ್ತವಾಗುವ 
ಅಸ್ತಿತ್ವವನ್ನು "ನೋ ಸದಾಸೀತ್‌' ಎಂದು ನಿಷೇಧಿಸುವುದು ಉಪಪನ್ನವಾಗುತ್ತದೆ. 
ಆದರೆ ಅಸತ್‌ಗೆ ಅಸ್ತಿತ್ವದ ಪ್ರಸಕ್ತಿಯೇ ಇಲ್ಲವಾದ್ದರಿಂದ "ನಾಸದಾಸೀತ್‌' 
ಎಂಬುದಾಗಿ ಅಸತ್‌ಗೆ ಅಸ್ತಿತ್ವವನ್ನು ನಿಷೇಧಿಸುವುದು ಅನುಪಪನ್ನ. ಅಂತಹ 
ಅನುಪಪನ್ನವಾದ ಅರ್ಥ ಉಳ್ಳ "ನಾಸದಾಸೀತ್‌ ನೋ ಸದಾಸೀತ್‌' ಎಂಬ ಈ 
ಆಗಮವು ಅನಿರ್ವಚನೀಯವಾದ ಅವಿದ್ಯೆಯನ್ನು ಪ್ರತಿಪಾದಿಸಲು 
ಸಮರ್ಥವಾಗುವುದಿಲ್ಲ ಅಲ್ಲವೇ ? 


ಈ ವಿಧವಾದ ಆಕ್ಷೇಪ ಬೇಡ. ಕಾರಣ - ಆಗಮದಲ್ಲಿರುವ ಸತ್‌-ಅಸತ್‌ 
ಶಬ್ದಗಳಿಗೆ ಭಾವ-ಅಭಾವ ಎಂದು ಅರ್ಥ ವಿವಕ್ಷಿತವಾಗಿದೆ. ಹಾಗಾಗಿ 
'ನಾಸದಾಸೀತ್‌' ಎನ್ನುವಲ್ಲಿ ಅಸತ್‌ ಎಂದರೆ ಅಭಾವ ಎಂದು ಅರ್ಥ 
ವಿವಕ್ಷಿತವಾದ್ದರಿಂದ, ಸೃಷ್ಟಿಕಾಲದಲ್ಲಿ ಅಭಾವಕ್ಕೆ ಅಸ್ತಿತ್ವದ ಪ್ರಸಕ್ತಿ ಇರುವುದರಿಂದ, 
ಪ್ರಸಕ್ಷವಾದ ಅಭಾವದ ಅಸ್ತಿತ್ವವನ್ನು “ನಾಸದಾಸೀತ್‌' ಎಂಬುದಾಗಿ ಆಗಮ 
ನಿಷೇಧಿಸುವುದು ಉಪಪನ್ನವೇ ಆಗಿದೆ. 


"ನಾಸದಾಸೀತ್‌..' ಎಂಬ ಆಗಮವು ಅನಿರ್ವಚನೀಯಪರವಲ್ಲ 159 


ಹೌದು, ಹೀಗೆ ಹೇಳಿದಾಗ ಅಭಾವದ ನಿಷೇಧ ಉಪಪನ್ನವಾದರೂ ಸಹ 
(ಸತ್‌-ಅಸತ್‌ ಶಬ್ದಗಳಿಗೆ ಭಾವ-ಅಭಾವ ಎಂದು ಅರ್ಥ ಮಾಡಿದ್ದರಿಂದ) 
ಅವಿದ್ಯೆಗೆ ಭಾವಾಭಾವವಿಲಕ್ಷಣತ್ವವನ್ನು ಹೇಳಿದಂತಾಗುತ್ತದೆಯೇ ಹೊರತು 
ಸದಸದ್ವಿಲಕ್ಷಣತ್ವ (ಅನಿರ್ವಚನೀಯತ್ವ) ಹೇಳಿದಂತಾಗುವುದಿಲ್ಲವಲ್ಲ? ಎಂಬ 
ಶಂಕೆ ಬೇಡ. ಏಕೆಂದರೆ - ಸದಸದ್ದಿಲಕ್ಷಣತ್ನದಂತೆ ಭಾವಾಭಾವವಿಲಕ್ಷಣತವೂ 

ಯ ದ 5 ಬವ 
ಅನಿರ್ವಚನೀಯಲಕ್ಷಣವೇ ಆದ್ದರಿಂದ ಅವಿದ್ಯೆಗೆ ಭಾವಾಭಾವವಿಲಕ್ಷಣತ್ವ- 
ಛು 

ದಿಂದಲೂ ಅನಿರ್ವಚನೀಯತ್ವ ಸಿದ್ಧಿಸುತ್ತದೆ. 


ಅಂದಮೇಲೆ 'ನಾಸದಾಸೀತ್‌ ನೋ ಸದಾಸೀತ್‌' ಇತ್ಯಾದಿ ಆಗಮವು 
ಭಾವಾಭಾವವಿಲಕ್ಷಣವಾದ ಅವಿದ್ಯೆಯನ್ನು ಪ್ರತಿಪಾದಿಸುತ್ತಿರುವಾಗ 


"ನ ಭಾವಾಭಾವವಿಲಕ್ಷಣಂ ಕೃಚಿದಾಗಮೋ ವಕ್ತಿ' 


"ಭಾವಾಭಾವವಿಲಕ್ತಣವಸ್ತುವನ್ನು ಯಾವ ಆಗಮವೂ ಪ್ರತಿಪಾದಿಸುವುದಿಲ್ಲ' 
ಎಂಬುದಾಗಿ ಹೇಗೆ ಹೇಳುತ್ತೀರಿ ? 


ಹೀಗೆ ಪ್ರಶ್ನೆ ಬಂದರೆ, ಅದಕ್ಕೆ ಆಚಾರ್ಯರು ಉತ್ತರ ನೀಡುತ್ತಾರೆ - 


ಮೂಲ :- "ನಾಸದಾಸೀನ್ನೋ ಸದಾಸೀತ್ತದಾನೀಂ ನಾಸೀದ್ರಜೋ ನೋ 
ವ್ಯೋಮಾಪರೋ ಯತ್‌' ಇತ್ಯತ್ರ ಚ। 

ಮೂಲಾರ್ಥ :- "ನಾಸದಾಸೀತ್‌ ನೋ ಸದಾಸೀತ್‌' (ಎನ್ನುವಲ್ಲಿಯೂ ಸಹ) 
ಎಂಬ ವಾಕ್ಯವೂ ಸಹ ಭಾವಾಭಾವವಿಲಕ್ಷಣವಾದ ವಸ್ತುವನ್ನು ಪ್ರತಿಪಾದಿಸುವುದಿಲ್ಲ. 

ಮೂಲದಲ್ಲಿರುವ ("..... ಇತ್ಯತ್ರ ಚ' ಎನ್ನುವಲ್ಲಿರುವ) ಚಶಬ್ದವು ನಚ 
ಭಾವಾಭಾವವಿಲಕ್ಷಣಂ ಕ್ಷಚಿದಾಗಮೋ ವಕ್ತಿ' ಎಂಬ ಹಿಂದಿನ ಮೂಲವಾಕ್ಯ- 
ದಲ್ಲಿರುವ "ಭಾವಾಭಾವವಿಲಕ್ಷಣಂ ನ ವಕ್ತಿ' ಎಂಬುದನ್ನು ಅನುಕರ್ಷಣ 
ಮಾಡುತ್ತಿದೆ. "ನಾಸದಾಸೀತ್‌ ನೋ ಸದಾಸೀತ್‌' ಎಂಬ ಆಗಮವಾಕ್ಯವೂ 
ಸಹ ಭಾವಾಭಾವವಿಲಕ್ಷಣವಾದ ವಸ್ತುವನ್ನು ಪ್ರತಿಪಾದಿಸುತ್ತಿಲ್ಲ ಎಂದು 
ಮೂಲಾರ್ಥವಾಗುತ್ತದೆ. 

ಅವತಾರಿಕೆ :- "ನಾಸದಾಸೀತ್‌ ನೋ ಸದಾಸೀತ್‌' ಎಂಬ ಆಗಮವೂ ಸಹ 
ಭಾವಾಭಾವವಿಲಕ್ಷಣವಸ್ತುವನ್ನು ಪ್ರತಿಪಾದಿಸುವುದಿಲ್ಲ ಎಂಬುದಾಗಿ ಪ್ರತಿಜ್ಞೆ 
ಮಾಡಿದ್ದನ್ನು ಉಪಪಾದನೆ ಮಾಡಿ ತೋರಿಸುತ್ತಾರೆ - 


ಗ್ರಾ ತತ್ತೋದ್ಯೋತ 


ಟೀತಾ: ಇದಂ ಖಲು ವಾಕ್ಯಂ ಪ್ರಲಯೇ ಸದಸತೋರಭಾವಂ ತಮಸಶ್ಚ 
ಭಾವಂ ಪ್ರತಿಪಾದಯದನುಭೂಯತೇ 1 ನ ಪುನಸ್ತಮಃ 
ಸದಸದ್ದಿಲಕ್ಷಣಮಿತಿ । 


ನನು ಸದಸತೋರಭಾವೇತವಸ್ಥಿತಸ್ಯ ತಮಸೋ ಬಲಾತ್‌ 
ಸದಸದ್ವೆ ಲಕ್ಷಣ ಮಾಪದ್ಯತ ಇತಿ | ಸತ್ಯಮ್‌ । ನ ತರ್ಹೀದಂ 
ವಾಕ್ಯಮವಿದ್ಯಾನಿರ್ವಚನೀಯತಾಯಾಮಾಗಮಯಿತವ್ಯಮ್‌ | 
ಪಡಾರ್ಥಸಂಸರ್ಗಮಾತ್ರಸ್ಯಾಗಮಾರ್ಥತ್ವೇನ ಸಾಮರ್ಥ- 
ಲಬ್ಧಸ್ಯಾತದರ್ಥತ್ವಾತ್‌ 1 ಯಥೋಕ್ಷಂ- "ಯಶ್ಚಾರ್ಥಾದರ್ಥೋ 
ನಸಚೋದನಾರ್ಥಃ ।' ಇತಿ। 


ಅನುವಾದ :- ಈ ವಾಕ್ಯವು 'ನಾಸದಾಸೀತ್‌' "ನೋ ಸದಾಸೀತ್‌' ಸತ್‌ 
ಇರಲಿಲ್ಲ ಅಸತ್‌ ಇರಲಿಲ್ಲ ಎಂಬುದಾಗಿ ಸತ್‌-ಅಸತ್‌ಗಳ ಅಭಾವವನ್ನು 
ಪ್ರತಿಪಾದಿಸುತ್ತಿದೆ ಹಾಗೂ "ತಮ ಆಸೀತ್‌' ಅವಿದ್ಯೆ ಇತ್ತು ಎಂಬುದಾಗಿ 
ಅವಿದ್ಯೆಯ ಅಸ್ತಿತ್ವವನ್ನು ಪ್ರತಿಪಾದಿಸುತ್ತಿದೆ. ಹಾಗೆಯೇ ಅನುಭೂತವಾಗುತ್ತಿದೆ. 
ಹೊರತು "ಅವಿದ್ಯೆ ಸದಸದ್ವಿಲಕ್ಷಣವಾಗಿದೆ' ಎಂಬುದಾಗಿ ಪ್ರತಿಪಾದಿಸುತ್ತಿಲ್ಲ. 

ಹೌದು, ಪ್ರಲಯಕಾಲದಲ್ಲಿ ಸತ್‌ ಇರಲಿಲ್ಲ, ಅಸತ್‌ ಇರಲಿಲ್ಲ. ಇಂತಹ 
ಸಂದರ್ಭದಲ್ಲಿ ಅವಿದ್ಯೆ ಇತ್ತು ಎಂದರೆ ಇರುವ ಅವಿದ್ಯೆಗೆ ಸದಸದ್ದಿಲಕ್ಷಣತ್ತವು 
ಅನ್ಯ ಧಾನುಪಪತ್ತಿ ಬಲದಿಂದಲೇ ಸಿದ್ದಿಸುತ್ತದೆ. ಅಲ್ಲವೇ ? 


ಹೀಗೆ ಆಕ್ಷೇಪಿಸುವುದು ಸರಿಯಲ್ಲ. ಕಾರಣ - ಹೀಗೆ ಅರ್ಥಾಪತ್ತಿಬಲದಿಂದ 
ಸದಸದ್ವೈಲಕ್ಷಣ್ಯ ಸಾಧಿಸುವುದಾದರೆ 'ಅವಿದ್ಯೆಯು ಸದಸದ್ದಿಲಕ್ಷಣವಾಗಿದೆ' 


೨ 


ಸದಸತೋರಭಾವೇತವಸ್ಥಾನಾನ್ಯಥಾನುಪಪತ್ತಿಯಿಂದ ಅವಿದ್ಯೆಗೆ ಸದಸದ್ದೆ ಅಲಕ್ಷಣ್ಯವು 
ಸಿದ್ಧವಾಗುತ್ತದೆ. ಅಂದರೆ- ಸತ್‌-ಅಸತ್‌ಗಳು ಇಲ್ಲದಿರುವಾಗ ಅವಿದ್ಯೆಯ ಇರುವಿಕೆ 
ಶ್ರುತವಾಗುತ್ತಿದೆ. ಸದಸತೋರಭಾವೇಶವಸ್ಥಾನಂ ಸದಸದ್ದ್ವೈಲಕ್ಷಣ್ಯಂ ವಿನಾ ಅನುಪಪದ್ಯ- 
ಮಾನಮ್‌ । ಅವಿದ್ಯೆಗೆ ಸದಸದ್ದೆ ಅಲಕ್ಷಣ್ಯ ಒಪ್ಪದೇ ಸದಸತೋರಭಾವೇಶವಸ್ಥಾನವು 
ಅನುಪಪನ್ನ. ಅವಿದ್ಯೆಯು ಸದಸದ್ದಿಲಕ್ಷಣ ಆಗದ ಹೊರತು ಸತ್‌-ಅಸತ್‌ಗಳು 
ಇಲ್ಲದಿರುವಾಗ ಇರುವಿಕೆ ಎನ್ನುವುದು ಅವಿದೈಗೆ ಕೂಡುವುದಿಲ್ಲ. (ಅವಿದ್ಯೆಯು 
ಸದಸದ್ವಿಲಕ್ಷಣ ಎಂದು ಒಪ್ಪಿದಾಗ ಮಾತ್ರ ಸತ್‌-ಅಸತ್‌ಗಳು ಇಲ್ಲದಿರುವಾಗ ಇರುವಿಕೆ 
ಎನ್ನುವುದು ಅವಿದ್ಯೆಗೆ ಉಪಪನ್ನವಾಗುತ್ತದೆ. ಹಾಗಾಗಿ ಸದಸತೋರಭಾವೇಶವಸ್ಥಾ- 
ನಾನ್ಯಥಾನುಪಪತ್ತಿಯಿಂದ ಅವಿದೈಗೆ ಸದಸದ್ದೆ, ಲಕ್ಷಣ್ಯವ ಸಿದ್ಧವಾಗುತ್ತದೆ ಎಂದು ಭಾವ. 


"ನಾಸದಾಸೀತ್‌..' ಆಗಮವು ಪರಿಶೇಷತಯಾ.. ಗ 


ಎಂಬ ವಿಷಯದಲ್ಲಿ ಈ ವಾಕ್ಯವನ್ನು ('ನಾಸದಾಸೀತ್‌' ಎಂಬ ವಾಕ್ಯವನ್ನು) 
Fk 
ಆಗಮ ಪ್ರಮಾಣವನ್ನಾಗಿ ಕೊಡಬೇಡಿ. 


““ಯಶ್ನ ಅರ್ಥಾತ್‌ ಅರ್ಥಃ ನಸ ಚೋದನಾರ್ಥ:'' 


(ಪ್ರತೀತವಾದ ಅರ್ಥದಿಂದ ಯಾವ ಅರ್ಥವು ಬರುತ್ತದೆ ಆ ಅರ್ಥವು 
ಆಗಮದ ಅರ್ಥವಾಗುವುದಿಲ್ಲ) 


ಎಂಬುದಾಗಿ ಜೈಮಿನಿಸೂತ್ರದಲ್ಲಿ ಮೀಮಾಂಸಕರು ಹೇಳಿದಂತೆ, ಪದಾರ್ಥ- 
ಸಂಸರ್ಗವು ಮಾತ್ರ ಆಗಮಾರ್ಥವಾಗುತ್ತದೆ. ಅರ್ಥಾತ್‌ ಸಿದ್ಧವಾಗುವ 
(ಅರ್ಥಾಪತ್ತಿಯಿಂದ ಸಿದ್ದವಾಗುವ) ಅರ್ಥವು ಆಗಮಾರ್ಥವಾಗುವುದಿಲ್ಲ. 
ಪ್ರಕೃತ ಸತ್‌-ಅಸತ್‌ಗಳ ಅಭಾವ ಹಾಗೂ ಅವಿದ್ಯೆಯ ಅವಸ್ಥಾನ ಈ 
ಪ್ರತೀತಾರ್ಥವು ಮಾತ್ರ ಆಗಮಾರ್ಥ ಆಗುತ್ತದೆಯೇ ಹೊರತು ಸತ್‌-ಅಸತ್‌ 
ಗಳ ಅಭಾವ ಹಾಗೂ ಅವಿದ್ಯೆಯ ಅವಸ್ಥಾನದಿ೧ದ ಸಿದ್ಧವಾಗುವ 
ಸದಸದ್ದೈಲಕ್ಷಣ್ಯವು ಆಗಮಾರ್ಥ ಆಗುವುದಿಲ್ಲ. ಹಾಗಾಗಿ ಅವಿದ್ಯೆಯು 
ಸದಸದ್ದಿಲಕ್ಷಣವಾಗಿದೆ ಎಂಬ ವಿಷಯದಲ್ಲಿಅರ್ಥಾಪತ್ತಿಯನ್ನುಪ್ರಮಾಣವನ್ನಾಗಿ 
ಉದಾಹರಿಸಬಹುದೇ ಹೊರತು 'ನಾಸದಾಸೀತ್‌ ನೋ ಸದಾಸೀತ್‌ ತಮ 
ಆಸೀತ್‌' ಎಂಬ ವಾಕ್ಯವನ್ನು ಆಗಮಪ್ರಮಾಣವನ್ನಾಗಿ ಉದಾಹರಿಸಲು 
ಬರುವುದಿಲ್ಲ. ಆದ್ದರಿಂದ ಅವಿದ್ಯೆ ಸದಸದ್ದಿಲಕ್ಷಣವಾಗಿದೆ ಎಂಬ ವಿಷಯದಲ್ಲಿ 
ಆಗಮವು ಪ್ರಮಾಣವಾಗದ ಕಾರಣ 


“ನ ಭಾವಾಭಾವವಿಲಕ್ಷಣಂ ಆಗಮೋ ವಕ್ತಿ'' 
ಎಂಬುದಾಗಿ ಆಚಾರ್ಯರು ಹೇಳಿದ್ದು ಸಮಂಜಸವೇ ಆಗಿದೆ. 


ಅವತಾರಿಕೆ :- ಅನಿರ್ವಚನೀಯವಸ್ತುವಿಷಯದಲ್ಲಿ ಆಗಮಪ್ರಮಾಣವನ್ನು 
ನಿರಾಕರಿಸಿದ ನಂತರ ಪರಿಶೇಷಪ್ರಮಾಣವನ್ನು ಶಂಕಿಸಿಕೊಂಡು ನಿರಾಕರಿಸುತ್ತಾರೆ- 


"ನಾಸದಾಸೀತ್‌..' ಆಗಮವು ಪರಿಶೇಷತಯಾ ಅನಿರ್ವಚನೀಯವಿಷಯದಲ್ಲಿ 
ಪ್ರಮಾಣವಾಗುತ್ತದೆಂಬ ಶಂಕೆ, ಅದರ ನಿರಾಕರಣೆ 


ಟೀಕಾ: ಮಾ ಭೂದಿದಂ ವಾಕ್ಯಮನಿರ್ವಚನೀಯಾವಿದ್ಯಾಯಾಮಾಗಮ- 
ತಯಾ ಪ್ರಮಾಣಮ್‌ | ಪರಿಶೇಷತಯಾ ತು ಭವಿಷ್ಯತಿ | ತಥಾ ಹಿ। 
ತಮ ಆಸೀದಿತಿ ಮಹಾಪ್ರಲಯೇ ತಮಸೋತವಿದ್ಯಾಪರ- 


162 ತತ್ತೋದ್ಯೋತ 


ಪರ್ಯಾಯಸ್ಯಾವಸ್ಥಾನಮಭಿಹಿತಮ್‌ । ತಸ್ಯ ಚ ಪ್ರಸಕ್ತಾನಾಂ 
ಸತ್ವಾದಿಪ್ರಕಾರಾಣಾಂ ನಾಸದಾಸೀದಿತ್ಯಾದಿನಾ ಸದಸದಭಾವಾಭಿ- 
ಧಾನೇನ ಪ್ರತಿಷೇಧೇ ಸತ್ಯನ್ಯತ್ರಾಪ್ರಸಂಗಾತ್‌ ಪರಿಶಿಷ್ಯಮಾಣೇ 
ತಮಸೋತನಿರ್ವಚನೀಯತ್ನೇ ಬುದ್ಧಿರ್ಭವಿಷ್ಯತೀತ್ಯಾಶಂಕ್ಯಾಸ್ಯ 
ವಾಕ್ಯಸ್ಕಾರ್ಥಾಂತರಂ ವಿವಕ್ತುಸ್ತತ್ತಿದ್ದಯೇ ಪರಾಭಿಮತಾರ್ಥೇ5- 
ನಿಷ್ಠಪ್ರಸಂಗಂ ತಾವದಾಹ - 


ಮೂಲ- ಪಾರಿಶೇಷ್ಯೇಣಾನಿರ್ವಚನೀಯತ್ಪಾಂಗೀಕಾರೇ 
"ಆನೀದವಾತಂ ಸ್ವಧಯಾ ತದೇಕಮ್‌' ಇತಿ ತದಾನೀಂ 
ಪರಿಶಿಷ್ಟತ್ವಾತ್‌ ಬ್ರಹ್ಮಣ ಏವಾನಿರ್ವಚನೀಯತ್ನಂ ಸ್ಯಾತ್‌ | 
ಬದ ಆ (2 


ಅನುವಾದ :- "ಅವಿದ್ಯೆ ಅನಿರ್ವಚನೀಯವಾಗಿದೆ' ಎಂಬ ವಿಷಯದಲ್ಲಿ 
"ನಾಸದಾಸೀತ್‌ ನೋ ಸದಾಸೀತ್‌' ಎಂಬ ಈ ವಾಕ್ಯ ಆಗಮವಾಗಿ 
ಅನಿರ್ವಚನೀಯವಸ್ತುವಾಚಕವಾಗಿ ಪ್ರಮಾಣವಾಗುವುದು ಬೇಡ. ಆದರೆ 
ಪರಿಶೇಷ ಪ್ರಮಾಣವನ್ನು ಉತ್ಸಾಪನ ಮಾಡುವ ಮೂಲಕ ಪ್ರಮಾಣವಾಗುತ್ತದೆ. 
ಹೇಗೆಂದರೆ- "ತಮ ಆಸೀತ್‌' ಎಂಬುದಾಗಿ ಮಹಾಪ್ರಲಯಕಾಲದಲ್ಲಿ 
ಅವಿದ್ಯಾಪರ್ಯಾಯಶಬ್ದವಾಚ್ಯವಾದ ತಮಸ್ಸು ಇತ್ತು ಎಂಬುದಾಗಿ 
ಹೇಳಲ್ಪಡುತ್ತಿದೆ. ತಮಸ್ಸು ಇದೆ ಎಂದರೆ ಅದು ಸತ್‌ ಆಗಬೇಕು ಅಥವಾ 
ಅಸತ್‌ ಆಗಬೇಕು, ಇಲ್ಲವೇ ಸದಸತ್‌ ಆಗಬೇಕು. ತಮಸ್ಸು ಒಂದುವೇಳೆ ಸತ್‌ 
ಆಗಿದ್ದರೆ ಅಥವಾ ಅಸತ್‌ ಆಗಿದ್ದರೆ, ಆಗ ಸತ್‌ ಆದ ತಮಸ್ಸೇ ಇರುವಾಗ 
ಅಥವಾ ಅಸತ್‌ ಆದ ತಮಸ್ಸೇ ಇರುವಾಗ 'ನಾಸದಾಸೀತ್‌ ನೋ ಸದಾಸೀತ್‌' 
ಎಂಬುದಾಗಿ ಸತ್‌-ಅಸತ್‌ಗಳ ಅಭಾವ ಹೇಳುವುದು ಅಯುಕ್ತವಾಗ- 
ಬೇಕಾಗುತ್ತದೆ. ಹಾಗಾಗಿ ಮಹಾಪ್ರಲಯಕಾಲದಲ್ಲಿ ಇರುವ ತಮಸಿಗೆ 
ಸತ್ವ-ಅಸತ್ವ-ಸದಸತ್ವ ಪ್ರಕಾರಗಳು ಪ್ರಸಕ್ತವಾದಾಗ, "ನೋ ಸದಾಸೀತ್‌' 
ಎಂದು ಸದಭಾವವನ್ನು ಹೇಳುವ ಮೂಲಕ ಸತ್ತಪ್ರಕಾರ ನಿಷಿದ್ದವಾದರೆ, 
"ನಾಸದಾಸೀತ್‌' ಎಂದು ಅಸದಭಾವವನ್ನು ಹೇಳುವ ಮೂಲಕ ಅಸತ್ವಪ್ರಕಾರ 
ನಿಷಿದ್ಧವಾದರೆ, ಸದಸತ್ವ ಒಪ್ಪಿದರೆ ವಿರೋಧ ಬರುವುದರಿಂದ ಸದಸತ್ತಪ್ರಕಾರವೂ 
ಅಪ್ರಸಕ್ತವಾದರೆ, ತಮಸಿಗೆ ಸದಸದ್ವಿಲಕ್ಷಣತ್ತವೇ (ಅನಿರ್ವಚನೀಯತ್ತವೇ) 
ಪರಿಶಿಷ್ಯ ಮಾಣವಾಗುತ್ತದೆ. ಆದ್ದರಿಂದ ಅವಿದ್ಯೆಗೆ ಅನಿರ್ವಚನೀಯತ್ತವು 


ಡ್‌ 


ಪರಿಶೇಷದಿಂದ ಸಿದ್ಧವಾಗುತ್ತದೆ. ಇಲ್ಲಿ ಇಷ್ಟು ಅನುಮಾನ ಮಾಡಿದಂತಾಗುತ್ತದೆ- 


"ನಾಸದಾಸೀತ್‌..' ಆಗಮವು ಪರಿಶೇಷತಯಾ.. ಕಾ 


ತಮಃ, ಅನಿರ್ವಚನೀಯಂ, ಸದಸದಭಾವಾಧಿಕರಣಕಾಲೇ ವಿದ್ಯಮಾನತ್ವಾತ್‌ I 


(ಅವಿದ್ಯೆ ಯು, ಅನಿರ್ವಚನೀಯವಾಗಿದೆ, ಸತ್‌-ಅಸತ್‌ಗಳು ಇಲ್ಲದ 
ಕಾಲದಲ್ಲಿ ಇರುವುದರಿಂದ.) 


ಅಂದಮೇಲೆ - ""ನಾಸದಾಸೀತ್‌ ನೋ ಸದಾಸೀತ್‌ ತಮ ಆಸೀತ್‌'' ಎಂಬ ಈ 
ವಾಕ್ಯವು ಅನಿರ್ವಚನೀಯವಿಷಯದಲ್ಲಿ ಆಗಮವಾಗಿ ಅನಿರ್ವಚನೀಯ- 
ವಸ್ತುವಾಚಕವಾಗಿ ಪ್ರಮಾಣವಾಗದಿದ್ದರೂ ಸಹ ಪರಿಶೇಷಪ್ರಮಾಣವನ್ನು 
ಉತ್ಕಾಪನ ಮಾಡುವ ಮೂಲಕ ಪ್ರಮಾಣವಾಗುತ್ತದೆಯಲ್ಲವೇ ? 


ಈ ರೀತಿಯಾಗಿ ಶಂಕೆ ಬಂದರೆ, "ನಾಸದಾಸೀತ್‌' ಎಂಬ ಈ 
ಪರೋದೀರಿತವಾಕ್ಯಕ್ಕೆ ಬೇರೆ ಅರ್ಥವನ್ನೇ ಹೇಳುವವರಾಗಿ, ತಾವು ಹೇಳಲಿರುವ 
ಆ ಅರ್ಥಾಂತರದ ಸಿದ್ಧಿಗಾಗಿ, ಈ ವಾಕ್ಯಕ್ಕೆ ಪರರು ಹೇಳಿದ ಅರ್ಥವನ್ನು 
ಅಂಗೀಕರಿಸಿದರೆ ಅನಿಷ್ಠಪ್ರಸಂಗವನ್ನು ಮೊದಲಿಗೆ ಹೇಳುತ್ತಾರೆ ಆಚಾರ್ಯರು- 


ಮೂಲ:- ಪಾರಿಶೇಷ್ಯೇಣಾನಿರ್ವಚನೀಯತ್ಪಾಂಗೀಕಾರೇ 'ಆನೀದವಾತಂ 
ಸ್ವಧಯಾ ತದೇಕಮ್‌' ಇತಿ ತದಾನೀಂ ಪರಿಶಿಪ್ಠತ್ಯಾತ್‌ ಬ್ರಹ್ಮಣ 
ಏವಾನಿರ್ವಚನೀಯತ್ಪಂ ಸ್ಯಾತ್‌ । 
ಮೂಲಾರ್ಥ :- ಈ ರೀತಿಯಾಗಿ ಪರಿಶೇಪಪ್ರಮುಣದಿಂದ ಅವಿದ್ಯೆಗೆ 
ಅನಿರ್ವಚನೀಯತ್ನವನ್ನು ಅಂಗೀಕರಿಸುವುದಾದರೆ,  ಮಹಾಪ್ರಲಯಕಾಲದಲ್ಲಿ 
ಅವಿದ್ಯೆ ಇರುವಂತೆ "ಅನೀದವಾತಂ ಸ್ವಧಯಾ ತದೇಕಮ್‌' ಎಂಬ ವಾಕ್ಯ ತಿಳಿಸುವ 
ಹಾಗೆ ಬ್ರಹ್ಮನು (ಪರಿಶಿಷ್ಟನಾದ್ನರಿಂದ) ತರುವುದರಿಂದ, ಅವಿದ್ಯೆಗೆ 
ಅನಿರ್ವಚನೀಯತ್ವ ಹೇಳುವಂತೆ ಬ್ರಹ್ಮನಿಗೂ ಅನಿರ್ವಚನೀಯತ್ವ ಹೇಳ- 
ಬೇಕಾಗುತ್ತದೆ. 


ಟೀಕಾ : ಯದ್ಯಸ್ಯ ವಾಕ್ಯಸ್ಯೋಕ್ತವಿಧಯಾ ಪರಿಶೇಷಪ್ರಮಾಣತ್ವೇನ 
ತಮಸೋಕನಿರ್ವಚನೀಯತ್ನಮಂಗೀಕ್ರಿಯತೇ ತದಾ 
ಪರಮಾರ್ಥತಯಾಂಂಗೀಕೃತಸ್ಯೈವ ಬ್ರಹ್ಮಣೋರಪ್ಯನಿರ್ವಚ- 
ನೀಯತ್ನಂ ಸ್ಯಾತ್‌ | ತಸ್ಯಾಪಿ ತಮೋವತ್‌ 'ಆನೀದವಾತಮ್‌' ಇತಿ 
ವಾಕ್ಕೇನ ತದಾನೀಂ ಪ್ರಲಯೇ ಪರಿಶಿಷ್ಟತ್ವಾವಗಮಾತ್‌ 
ಉಭಯೋರಪಿ ಪರಿಶಿಷ್ಟತ್ವೇನಾವಗತಯೋರನ್ಯತರಸ್ಥಿನ್ನೇವ 
ಪರಿಶೇಷೇಣಾನಿರ್ವಚನೀಯತ್ತಾಪಾತೇ ನಿಯಾಮಕಾಭಾವಾತ್‌ ॥ 


ಗ ತತ್ತೋದ್ಯೋತ 


ಬ್ರಹ್ಮಣಃ ಪಾರಮಾರ್ಥಿಕತ್ತೇ ಪ್ರಮಾಣಮಸ್ತೀತಿ ಚೇನ್ನ 1 

ತಮಸೋಪಪಿ ತಸ್ಯ ವಕ್ಚ ಮಾಣತಾತ್‌ | ಅತೋ ನ್ಸೆತದಾಕ್ಕಂ 
ಬರಲೆ ವ ೮ ಎಳೆ 

ಪ್ರಸಿದ್ಧಸದಸತ್ವತಿಷೇಧಪರಮಿತಿ 1 


ತದೇಕಂ ಸರ್ವೋತ್ತಮಂ ಬ್ರಹ್ಮ ಅವಾತಂ ವಾತಪ್ರೇರಣಯಾ 
ವನ್ಫೈವ ಸ್ವಧಯಾ ಸುಖೇನೈವ ನ ತು ಸುಖಪ್ರಾಪ್ರ್ಯಾದ್ಯರ್ಥಂ 
ಆನೀದಚೇಷ್ಟತೇತಿ ಶ್ರುತ್ಕರ್ಥಃ I 


ಅನುವಾದ:- ಒಂದುವೇಳೆ ಹಿಂದೆ ಹೇಳಿದಂತೆ ಈ ವಾಕ್ಯಕ್ಕೆ ("ನಾಸದಾಸೀತ್‌' 
ಎಂಬ ವಾಕ್ಯಕ್ಕೆ) ಪರಿಶೇಷಪ್ರಮಾಣೋತ್ಥಾಪಕತ್ವವನ್ನು ಒಪ್ಪಿ ಪರಿಶೇಷದಿಂದ 
ಅವಿದ್ಯೆಗೆ ಅನಿರ್ವಚನೀಯತ್ಹವನ್ನು ಅಂಗೀಕರಿಸುವುದಾದರೆ ಆಗ ಪಾರಮಾರ್ಥಿಕ- 
ಸತ್ಯನನ್ನಾಗಿಯೇ ಅಂಗೀಕರಿಸಿದ ಬ್ರಹ್ಮನಿಗೂ ಅನಿರ್ವಚನೀಯತ್ಪವನ್ನು 
ಅಂಗೀಕರಿಸಬೇಕಾಗುತ್ತದೆ. ಯಾಕೆ ? ಪ್ರಲಯಕಾಲದಲ್ಲಿ ಸತ್‌-ಅಸತ್‌ ಇರದ 
ಸಂದರ್ಭದಲ್ಲಿ 'ತಮ ಆಸೀತ್‌' ಎಂಬ ವಾಕ್ಯ ಹೇಳುವಂತೆ ಅವಿದ್ಯೆ ಹೇಗೆ 
ಇತ್ತೋ, ಅದರಂತೆ ಸತ್‌-ಅಸತ್‌ ಇರದ ಆ ಸಂದರ್ಭದಲ್ಲಿಯೇ "ಆನೀದವಾತಂ 
ಸ್ವಧಯಾ ತದೇಕಮ್‌' ಎಂಬ ವಾಕ್ಯ ಹೇಳುವಂತೆ ಬ್ರಹ್ಮನೂ ಇದ್ದಾನೆ ಎಂದು 
ತಿಳಿದುಬರುತ್ತದೆ. ಸತ್‌-ಅಸತ್‌ ಇರದ ಸಂದರ್ಭದಲ್ಲಿ ಅವಿದ್ಯೆ ಇದೆ ಎಂಬ 
ಕಾರಣಕ್ಕೆ ಅವಿದ್ಯೆಗೆ ಅನಿರ್ವಚನೀಯತ್ವ ಹೇಳುವುದಾದರೆ, ಸತ್‌-ಅಸತ್‌ 
ಇರದ ಸಂದರ್ಭದಲ್ಲಿ ಅವಿದ್ಯೆಯಂತೆ ಬ್ರಹ್ಮನೂ ಇರುವ ಕಾರಣ ಬ್ರಹ್ಮನಿಗೂ 
ಅನಿರ್ವಚನೀಯತ್ತ ಹೇಳಬೇಕಾಗುತ್ತದೆ. 


ಸತ್‌-ಅಸತ್‌ ಇರದ ಸಂದರ್ಭದಲ್ಲಿ ಅವಿದ್ಯೆ ಹಾಗೂ ಬ್ರಹ್ಮ ಇಬ್ಬರೂ 
ಇರುವಾಗ ಪರಿಶೇಷದಿಂದ ಒಂದಕ್ಕೆ (ಅವಿದ್ಯೆಗೆ) ಮಾತ್ರ ಅನಿರ್ವಚನೀಯತ್ವ 
ಹೇಳಲು (ಅವಿದ್ಯಗೆ ಮಾತ್ರ ಅನಿರ್ವಚನೀಯತ್ತ್ವ ಹೇಳಿ ಬ್ರಹ್ಮನಿಗೆ 
ಅನಿರ್ವಚನೀಯತ್ವ ಹೇಳದಿರಲು) ನಿಯಾಮಕ ಯಾವುದೂ ಇಲ್ಲ. 


ಬ್ರಷ್ಟ ಪಾರಮಾರ್ಥಿಕಸತ್ಯನಾಗಿದ್ದಾನೆ ಎಂಬ ವಿಷಯದಲ್ಲಿ ಪ್ರಮಾಣ 
ಇರುವುದರಿಂದ ಬ್ರಹ್ಮನಿಗೆ ಅನಿರ್ವಚನೀಯತ್ತ ಅಂಗೀಕಾರಾರ್ಹವಾಗುವುದಿಲ್ಲ 
ಎಂಬುದಾಗಿ ಹೇಳುವುದು ಸರಿಯಲ್ಲ. ಬ್ರಹ್ಮ ಪಾರಮಾರ್ಥಿಕಸತ್ಯನಾಗಿದ್ದಾನೆ 
ಎಂಬ ವಿಷಯದಲ್ಲಿ ಪ್ರಮಾಣ ಇರುವಂತೆ, ಅವಿದ್ಯೆ ಸತ್ಯವಾಗಿದೆ ಎಂಬ 
ವಿಷಯದಲ್ಲಿಯೂ "ಅನೃತಂ ಪರಿಣಾಮತಃ' "ವಿಶ್ವಂ ಸತ್ಯಂ ವಶೇ ವಿಷ್ಣೋಃ 


"ನಾಸದಾಸೀತ್‌..' ಆಗಮವು ಪರಿಶೇಷತಯಾ.. ಗಾ 


ಇತ್ಯಾದಿಯಾಗಿ ಮುಂದೆ ಪ್ರಮಾಣಗಳನ್ನು ಹೇಳುವವರಿದ್ದಾರೆ ಆಚಾರ್ಯರು. 
ಹಾಗಾಗಿ ಬ್ರಹ್ಮನ ಸತ್ಯತ್ವ ಪ್ರಾಮಾಣಿಕವಾದಂತೆ, ಅವಿದ್ಯೆಯ ಸತ್ಯತ್ನವೂ 
ಪ್ರಾಮಾಣಿಕವೇ ಆಗಿದ್ದರಿಂದ ಅವಿದ್ಯೆಗೆ ಅನಿರ್ವಚನೀಯತ್ತ ಹೇಳುವುದಾದರೆ 
ಅದೇ ಪರಿಶೇಷದಿಂದ ಬ್ರಹ್ಮನಿಗೂ ಅನಿರ್ವಚನೀಯತ್ವ ಒಪ್ಪಬೇಕಾದ 
ಅತಿಪ್ರಸಂಗ ಬರುವುದರಿಂದ, "ನಾಸದಾಸೀತ್‌ ನೋ ಸದಾಸೀತ್‌' ಎಂಬ ಈ 
ವಾಕ್ಯವು ಪ್ರಸಿದ್ಧವಾದ ಸತ್‌-ಅಸತ್‌ಗಳನ್ನು ನಿಷೇಧಿಸಲು ಹೊರಟಿಲ್ಲ ಎಂದು 
ಸಿದ್ಧವಾಗುತ್ತದೆ. 

ಪ್ರಲಯಕಾಲದಲ್ಲಿ ಬ್ರಹ್ಮನಿಗೆ ಅಸ್ತಿತ್ವವನ್ನು ತಿಳಿಸುವ 'ಆನೀದವಾತಂ 
ಸ್ವಧಯಾ ತದೇಕಮ್‌' ಎಂಬ ಶ್ರುತಿಯ ಅರ್ಥ ಇಷ್ಟು ;- 

ತದೇಕಂ ಸರ್ವೋತ್ತಮನಾದ ಬ್ರಹ್ಮನು, ಅವಾತಂ ಮುಖ್ಯಪ್ರಾಣನ ಪ್ರೇರಣೆ 
ಇಲ್ಲದೇ (ಯಾರ ಪ್ರೇರಣೆಯೂ ಇಲ್ಲದೇ ಅನನ್ಯಾಪೇಕ್ಷನಾಗಿ), ಸ್ಹಧಯಾ 
ಸುಖದಿಂದಲೇ (ಹೊರತು ಸುಖಪ್ರಾಷ್ತಿ ಮೊದಲಾದ ಪ್ರಯೋಜನಕ್ಕಾಗಿ ಅಲ್ಲ) 
ಆಸೀತ್‌ ಸಕ್ರಿ ಯನಾದನು (ಇದ್ದನು). 


ಟೀಕಾಃ ನನು ಮಹಾಪ್ರಲಯೇ ಬ್ರಹ್ಮಣೋತವಸ್ಥಾನಂ ಪರಸ್ಯ 
ಸಮ್ಮತಮೇವ I ತತ್ಕಿಂ ತತ್ತಮರ್ಥನಾಯ "ಆನೀದವಾತಮ್‌' ಇತಿ 
ವಾಕ್ಯಮುಪಾದೀಯತೇ । 


ಮೈವಮ್‌ । ಯದೀದಮನುದಾಹೃತ್ಯಾತಿಪ್ರಸಂಗೋತಭಿಧೀಯೇತ 

ತದೈತದ್ದಾಕ್ಕಪ್ರಕೃತಸ್ಯೆ ವ ಸನ್ನಿಹಿತತ್ವಾದನೇನ ಸತ್ವಾದಿಪ್ರತಿಷೇಧಸ್ಯ 

ಕ್ರಿಯಮಾಣತ್ವಾನ್ಸಾತಿಪ್ರಸಂಗ ಇತಿ ಪರಃ ಪರಿಹರ್ತುಮುತ್ಸಹೇ- 

ತಾಪಿ | ತನ್ನಿರಾಸಾಯೈತತ್ವಕರಣಗತವಾಕ್ಕೇನೈವ ಬ್ರಹ್ಮಣೋಠ- 
ಬ ಲ ಬ್ರ' ಬೆ ಛ 


ವಸ್ಥಾಃ ನಮುಪಪಾದನೀಯಮ್‌ ಟ 


ಅನುವಾದ ;- ಅನಿರ್ವಚನೀಯವಾದಿಗಳಾದ ಅದ್ವೈತಿಗಳು ಬ್ರಹ್ಮನನ್ನು 
ಪಾರಮಾರ್ಥಿಕ ಸತ್ಯ ಎಂದು ಅಂಗೀಕರಿಸುತ್ತಾರೆ. ಅವನು ಪಾರಮಾರ್ಥಿಕ 
ಎಂದರೆ ಅಬಾಧ್ಯ. ಸದಾಕಾಲದಲ್ಲಿಯೂ ಇರುವವನು. ಹೀಗಾಗಿ 
ಮಹಾಪ್ರಲಯಕಾಲದಲ್ಲಿ ಬ್ರಹ್ಮ ಇರುತ್ತಾನೆ ಎಂಬ ವಿಷಯ ಪರರಿಗೆ ಸಮ್ಮತವೇ 
ಆಗಿದೆ. ಅಂದಮೇಲೆ ಪ್ರಲಯಕಾಲದಲ್ಲಿ ಬ್ರಹ್ಮ ಇದ್ದಾನೆ ಎನ್ನುವುದನ್ನು 
ಸಮರ್ಥಿಸುವುದಕ್ಕಾಗಿ ""ಆನೀದವಾತಂ ಸ್ಹಧಯಾ ತದೇಕಂ'' ಎಂಬ ವಾಕ್ಯವನ್ನು 
ಉದಾಹರಿಸುವ ಅಗತ್ಯವೇನು ? 


ತತೋ ೀದ್ಯೊ ತ 


ಈ ರೀತಿಯಾಗಿ ಶಂಕಿಸುವುದು ಸರಿಯಲ್ಲ. ಏಕೆಂದರೆ ಬ್ರಹ್ಮನಿಗೆ ಅಸ್ತಿತ್ವವನ್ನು 
ಬೋಧಿಸುವ ಈ ವಾಕ್ಯವನ್ನು ಉದಾಹರಿಸದೇ ಹಾಗೆಯೇ ಅತಿಪ್ರಸಂಗವನ್ನು 
ಹೇಳಿದರೆ, ಅಂದರೆ :- 


""ಪರಿಶೇಷದಿಂದ ಅವಿದ್ಯೆಗೆ ಅನಿರ್ವಚನೀಯತ್ಪವನ್ನುಅಂಗೀಕರಿಸುವುದಾದರೆ 
ಪ್ರಲಯಕಾಲದಲ್ಲಿಬ್ರಹ್ಮನೂ ಪರಿಶಿಷ್ಟನಾದ್ದರಿಂದ ಬ್ರಹ್ಮನಿಗೇ ಅನಿರ್ವಚನೀಯತ್ವ 
ಬರಬೇಕಾಗುತ್ತದೆ'' 


ಎಂಬುದಾಗಿ ಒಂದುವೇಳೆ ಅತಿಪ್ರಸಂಗ ಹೇಳಿದರೆ, ಆಗ ಇದು ಅವರಿಗೆ 
ಅತಿಪ್ರಸಂಗವೇ ಆಗುವುದಿಲ್ಲ. ಏಕೆಂದರೆ - ಈ ಪ್ರಕರಣದಲ್ಲಿ ಬರುವ 
ವಾಕ್ಯದಿಂದ ಯಾವುದು ಪ್ರಕೃತವಾಗುತ್ತದೆ ಅದಕ್ಕೇನೇ ಸತ್ತಾದಿಪ್ರತಿಷೇಧ 
ಮಾಡುತ್ತಿರುವುದರಿಂದ, "ತಮ ಆಸೀತ್‌' ಎಂಬ ಈ ಪ್ರಕರಣಗತವಾಕ್ಯ ದಿಂದ 
ಅವಿದ್ಯೆ ಪ್ರಕೃತವಾದ್ದರಿಂದ ಸನ್ನಿಹಿತವಾದ ಅವಿದ್ಯೆಗೆ ಸತ್ವಾದಿಪ್ರತಿಷೇಧ 
ಮಾಡುವುದು ಯುಕ್ತವೇ ಆಗಿದೆ. ಆದರೆ ಈ ಪ್ರಕರಣದಲ್ಲಿ ಬರುವ ಯಾವ 
ವಾಕ್ಯದಿಂದಲೂ ಬ್ರಹ್ಮ ಪ್ರಕೃತನಾಗಿಲ್ಲವಾದ್ದರಿಂದ ಅಸನ್ನಿಹಿತನಾದ ಬ್ರಹ್ಮನಿಗೆ 
ಸತ್ವಾದಿಪ್ರತಿಷೇಧ ಮಾಡುವುದು ಅಯುಕ್ತ. ಆದ್ದರಿಂದ (ಬ್ರಹ್ಮನಿಗೆ 
ಸತ್ವಾದಿಪ್ರತಿಷೇಧ ಅಪ್ರಸಕ್ತವಾದ್ದರಿಂದ) ಬ್ರಹ್ಮನಿಗೆ ಅನಿರ್ವಚನೀಯತ್ವ 
ಒಪ್ಪಬೇಕಾದ ಅತಿಪ್ರಸಂಗ ಬರುವುದೇ ಇಲ್ಲ ಎಂಬುದಾಗಿ ಪರರು 
ಅತಿಪ್ರಸಂಗವನ್ನು ಪರಿಹರಿಸಿಕೊಳ್ಳಲು ಪ್ರಯತ್ನಿಸಬಹುದು. ಅದನ್ನು 
ನಿರಾಕರಿಸುವುದಕ್ಕಾಗಿ, ಪರರು ಹಾಗೆ ಅತಿಪ್ರಸಂಗವನ್ನು ಪರಿಹರಿಸಿಕೊಳ್ಳಲು 
ಪ್ರಯತ್ನಿಸಬಾರದು ಅನ್ನುವುದಕ್ಕಾಗಿ ಏತತ್ನಕರಣಗತವಾದ ವಾಕ್ಯದಿಂದಲೇ 
ಬ್ರಹ್ಮನ ಅವಸ್ಥಾನವನ್ನು ಉಪಪಾದಿಸಿದ್ದಾರೆ ಆಚಾರ್ಯರು. 


ಈ ಪ್ರಕರಣದಲ್ಲಿ ಬರುವ 'ತಮ ಆಸೀತ್‌' ಎಂಬ ವಾಕ್ಯದಿಂದ 
ಪ್ರಲಯಕಾಲದಲ್ಲಿ ಅವಿದ್ಯೆಯ ಅವಸ್ಥಾನ ತಿಳಿದುಬರುವುದರಿಂದ ಅವಿದ್ಯೆಗೆ 
ಅನಿರ್ವಚನೀಯತ್ವ ಹೇಳುವುದಾದರೆ, ಇದೇ ಪ್ರಕರಣದಲ್ಲಿ ಬರುವ 


"ಆನೀದವಾತಂ ಸ್ವಧಯಾ ತದೇಕಮ್‌' ಎಂಬ ವಾಕ್ಯದಿಂದಲೇ ಪ್ರಲಯ- 
ಕಾಲದಲ್ಲಿ ಬ್ರಹ್ಮನ ಅವಸ್ಥಾನವೂ ತಿಳಿದುಬರುತ್ತಿರುವುದರಿಂದ ಬ್ರಹ್ಮನಿಗೂ 
ಅನಿರ್ವಚನೀಯತ್ವ ಹೇಳಬೇಕಾಗುತ್ತದೆ. ಆದ್ದರಿಂದ ಬ್ರಹ್ಮನ ಅಸ್ತಿತ್ವವನ್ನು 
ಬೋಧಿಸುವ, ಈ ಪ್ರಕರಣದಲ್ಲಿಯೇ ಬಂದ 'ಆನೀದವಾತಮ್‌' ಎಂಬ 


"ನಾಸದಾಸೀತ್‌..' ಆಗಮವು ಹೇಳುವ ಸದಸದ್ದೆ ೪ಲಕ್ಷಣ್ಯ.. ale? 
ವಾಕ್ಯವನ್ನು ಉದಾಹರಿಸಿ ಆಚಾರ್ಯರು ಅತಿಪ್ರಸಂಗವನ್ನು ಹೇಳಿದ್ದು ಅತ್ಯಂತ 
ಸಮಂಜಸವೇ ಆಗಿದೆ ಎಂದು ಭಾವ. 


ಅವತಾರಿಕೆ ಃ- ಹಿಂದ- "'ನಾಸದಾಸೀತ್‌ ಎಂಬ ಪರೋದೀರಿತ ವಾಕ್ಯಕ್ಕೆ 
ಬೇರೆ ಅರ್ಥವನ್ನೇ ಹೇಳುವವರಾಗಿ, ತಾವು ಹೇಳಲಿರುವ ಆ ಬೇರೆ ಅರ್ಥದ 
ಸಿದ್ಧಿಗಾಗಿ, ಆ ವಾಕ್ಯಕ್ಕೆ ಪರರು ಹೇಳುವ ಅರ್ಥವನ್ನು ಸ್ವೀಕರಿಸಿದರೆ 
ಅತಿಪ್ರಸಂಗವನ್ನು ಮೊದಲಿಗೆ ಹೇಳುತ್ತಾರೆ ಆಚಾರ್ಯರು'' ಎಂಬುದಾಗಿ 
ಅವತಾರಿಕೆ ನೀಡಿದರು. 'ನಾಸದಾಸೀತ್‌' ಎಂಬ ವಾಕ್ಯಕ್ಕೆ ಪರರು ಹೇಳುವ 
ಅರ್ಥವನ್ನು ಹೇಳಿದರೆ ಬ್ರಹ್ಮನಿಗೂ ಅನಿರ್ವಚನೀಯತ್ವ ಬರಬೇಕಾಗುತ್ತದೆ 
ಎಂದು ಅತಿಪ್ರಸಂಗವನ್ನೂ ಹೇಳಿಯಾಯಿತು. ಪ್ರಕೃತ "ನಾಸದಾಸೀತ್‌' ಎಂಬ 
ಶ್ರುತಿಗೆ ಪರರು ಹೇಳುವ ಅರ್ಥ ಸರಿಯಲ್ಲ ಎನ್ನುವುದಾದರೆ, ಹಾಗಾದರೆ 
ಶ್ರುತಿಗೆ ಏನು ಅರ್ಥ ಹೇಳಬೇಕು ? ಎನ್ನುವುದನ್ನು ತೋರಿಸಿಕೊಡುತ್ತಾರೆ 
('ನಾಸದಾಸೀತ್‌' ಶ್ರುತಿಗೆ ಸಿದ್ದಾಂತರೀತ್ಯಾ ಬೇರೆ ಅರ್ಥವನ್ನು ಹೇಳುತ್ತಾರೆ) - 
"ನಾಸದಾನೀತ್‌..' ಆಗಮವು ಹೇಳುವ ಸದಸದ್ವೈಲಕ್ಷಣ್ಯ 
ಮೂರ್ತಾಮೂರ್ತವೈಲಕ್ಷಃ ಣ್ಯವೇ ಆಗಿದೆ 
ಟೀಕಾ: ಯದಿ ತರ್ಹಿ ಪ್ರತೀತೋ5ರ್ಥೋರನುಪಪನ್ನಕೋಂರ್ಥೋನಸ್ಯ 
ಬ್ರಹ್ಮತಮಸೋಸ್ಸದಸದ್ವೈಲಕ್ಬಣ್ಯಸ್ಯೇತ್ಯತಃ ಶ್ರುತ್ಯಂತರೇಣ ತಂ 
ದರ್ಶಯತಿ - 


ಮೂಲ:- ಮೂರ್ತಂ ಸದಿತಿ ಸಂಪ್ರೋಕ್ತಮಮೂರ್ತಮಸದುಚ್ಯತೇ। 
ಮೂರ್ತಾಮೂರ್ತೇತರದ್‌ ಬ್ರಹ್ಮನ ಸತ್ತನ್ನಾಸದುಚೈತೇ। 


ಇತಿ ಪೈಂಗಿಶ್ರುತಿ: | 
ಬ್ರಹ್ಮೇತ್ಯುಪಲಕ್ಷಣಮ್‌ 1 ಪ್ರಕೃತ್ಯಾಖ್ಯಂ ತಮೋತಪೀತಿ 
ಜ್ಞಾತವ್ಯಮ್‌ । 


ಅನುವಾದ :- 'ನಾಸದಾಸೀತ್‌' "ನೋ ಸದಾಸೀತ್‌' "ತಮ ಆಸೀತ್‌' 
"ಆನೀದವಾತಂ ಸ್ವಧಯಾ ತದೇಕಮ್‌' 

ಇತ್ಯಾದಿ ವಾಕ್ಯಗಳಿಂದ ಯಾವ ಅರ್ಥ ಪ್ರತೀತವಾಗುತ್ತಿದೆ (ಬ್ರಹ್ನ-ಅವಿದ್ಯೆ- 
ಗಳಿಗೆ ಪ್ರಸಿದ್ಧ ಸದಸದ್ವೈ ಲಕ್ಷಣ್ಯ ಅನಿರ್ವಚನೀಯತ್ವ ಎಂಬ ಯಾವ ಅರ್ಥ 


7 ತತ್ತೋದ್ಯೋತ 


ಪ್ರತೀತವಾಗುತ್ತಿದೆ) ಆ ಅರ್ಥ ಅನುಪಪನ್ನ ಎಂದಾದರೆ, ಹಾಗಾದರೆ 
ಬ್ರಹ್ಮ-ಅವಿದ್ಯೆಗಳಿಗೆ ಹೇಳಲಡುತ್ತಿರುವ ಸದಸದ್ವೈಲಕ್ಷಣ್ಯ ಎನ್ನುವುದಕ್ಕೆ 
(ಬ್ರಹ್ಮ-ಅವಿದ್ಯೆಗಳಿಗೆ ಸದಸದ್ವೈಲಕ್ಷಣ್ಯವನ್ನು ಪ್ರತಿಪಾದಿಸುವ ವಾಕ್ಯಗಳಿಗೆ) 
ಏನು ಅರ್ಥ ? 


ಈ ರೀತಿ ಶಂಕೆ ಬಂದರೆ, 'ನಾಸದಾಸೀತ್‌' ಎಂಬ ಶ್ರುತಿಗೆ ಏನು ಅರ್ಥ 
ಹೇಳಬೇಕು ಎನ್ನುವುದನ್ನು ಮತ್ತೊಂದು ಶ್ರುತಿಯಿಂದಲೇ ಆಚಾರ್ಯರು 
ತೋರಿಸಿಕೊಡುತ್ತಾರೆ - 


ಮೂಲಃ- ಮೂರ್ತಂ ಸದಿತಿ ಸಂಪ್ರೋಕ್ಷಮಮೂರ್ತಮಸದುಚ್ಯತೇ | 
ಮೂರ್ತಾಮೂರ್ತೇತರದ್‌ ಬ್ರಹ್ಮ ನ ಸತ್ತನ್ನಾಸದುಚ್ಯತೇ ॥ ಇತಿ 
ಪೈಂಗಿಶ್ರುತಿ: | 
ಮೂಲಾರ್ಥ :- ಮೂರ್ತ ಪದಾರ್ಥಗಳು ಸತ್‌ ಎಂದು ಕರೆಸಿಕೊಳ್ಳಲ್ಪಡುತ್ತವೆ. 
(ಸತ್‌ ಎಂದರೆ ಮೂರ್ತ ಪದಾರ್ಥಗಳು ಎಂದರ್ಥ.) ಅಮೂರ್ತಪದಾರ್ಥಗಳು 
ಅಸತ್‌ ಎಂದು ಕರೆಸಿಕೊಳ್ಳಲಡುತ್ತವೆ. (ಅಸತ್‌ ಎಂದರೆ ಅಮೂರ್ತಪದಾರ್ಥಗಳು 
ಎಂದರ್ಥ.) ಮೂರ್ತ-ಅಮೂರ್ತ ಪದಾರ್ಥಗಳಿಂದ ಭಿನ್ನನಾದ ಬ್ರಹ್ಮನು “ಸತ್‌ 
ಅಲ್ಲ' "ಅಸತ್‌ ಅಲ್ಲ' (ಸದಸದ್ವಿಲಕ್ನಣ) ಎಂಬುದಾಗಿ ಕರೆಸಿಕೊಳ್ಳುತ್ತಾನೆ ಎಂದು 
ಪೈಂಗಿಶ್ರುತಿಯ ಅರ್ಥ. 


ಪೈಂಗಿಶ್ರುತಿಯಲ್ಲಿ ಬ್ರಹ್ಮ ಎಂದು ಹೇಳಿರುವುದು ಉಪಲಕ್ಷಣವಾಗಿದೆ. 
ಅಂದರೆ ಬ್ರಹ್ಮನನ್ನು ತೆಗೆದುಕೊಳ್ಳುವುದರ ಜೊತೆಗೆ ಉಪಲಕ್ಷಣಯಾ ಪ್ರಕೃತಿ 
ಎಂಬ ಹೆಸರುಳ್ಳ ಅವಿದ್ಯೆಯನ್ನೂ ತೆಗೆದುಕೊಳ್ಳಬೇಕು. 


ಹಾಗಾದರೆ - 


"ನಾಸದಾಸೀತ್‌' "ನೋ ಸದಾಸೀತ್‌' “ತಮ ಆಸೀತ್‌' "ಆನೀದವಾತಂ ಸ್ವಧಯಾ 
ತದೇಕಂ' 


ಇತ್ಯಾದಿ ವಾಕ್ಯಗಳು 'ಅವಿದ್ಯೆ ಸದಸದ್ವಿಲಕ್ಷಣವಾಗಿದೆ' “ಬ್ರಹ್ಮನು 
ಸದಸದ್ವಿಲಕ್ಷಣನಾಗಿದ್ದಾನೆ' ಎಂದು ಹೇಳಿದರೆ "ಅವಿದ್ಯೆಯು ಮೂರ್ತ- 
ಅಮೂರ್ತವಿಲಕ್ಷಣವಾಗಿದೆ' "ಬ್ರಹ್ಮನು ಮೂರ್ತ -ಅಮೂರ್ತವಿಲಕ್ಷಣ- 


ನಾಗಿದ್ದಾನೆ' ಎಂಬುದಾಗಿ ಆ ವಾಕ್ಯಗಳ ಅರ್ಥವನ್ನು ತಿಳಿದುಕೊಳ್ಳಬೇಕು 
ಎಂದು ಭಾವ. 


'ನಾಸದಾಸೀತ್‌..' ಆಗಮವು ಹೇಳುವ ಸದಸದ್ದೆ ಅಲಕ್ಷ! ಣ್ಯಿ.. ಗ್ರಾ 


ಅವತಾರಿಕೆ :- 'ನಾಸದಾಸೀತ್‌' ಎಂಬ ಶ್ರುತಿ ತಿಳಿಸುವ ಸದಸದ್ವೈಲಕ್ಷಣ್ಯ 
ಅದು ಮೂರ್ತಾಮೂರ್ತವೈಲಕ್ಷಣ್ಯವೇ ಹೊರತು ಅನಿರ್ವಚನೀಯತ್ವ ಅಲ್ಲ 
ಎಂದು ಉಪಪಾದಿಸಿದರು. ಅದರಮೇಲೆ ಶಂಕೆ ಮಾಡಿಕೊಂಡು ಸಮಾಧಾನ 
ಹೇಳುತ್ತಾರೆ - 


ಟೀಕಾ; ನನ್ನಸರ್ವಗತಪರಿಮಾಣಂ ಮೂರ್ತಂ ತತೋತನ್ಯತ್ತರ್ವಮ- 
ಮೂರ್ತಮ್‌ । ತಥಾ ಚ ಭಾವಾಭಾವಾತ್ಮಕಸ್ಯ ಸರ್ವಸ್ಥಾಪಿ 
ಮೂರ್ತಾಮೂರ್ತಾಂತಃ ಪಾತಿತ್ವಾತ್ರತೋ ವಿಲಕ್ಷಣತ್ತೇ ಬ್ರಹ್ಮ- 
ವ ಬ ದ 
ಪ್ರಕೃತ್ಯೋರನಿರ್ವಚನೀಯತಾತಾದವಸ್ಥ ಮಿತಿ ಚೇತ್‌ । 


ಮೈವಮ್‌ । ಮೂರ್ತಶಬ್ದಸ್ಯ ಪೃಥಿವ್ಯಪ್ರೇಜೋವಿಷಯತ್ಚೇನಾ- 
ಮೂರ್ತಶಬ್ದಸ್ಯ ಚ ವಾಯ್ದಾಕಾಶಪರತ್ನೇನ ಸರ್ವಸ್ಯ ತದಂತ- 
ರ್ಭಾವಾಭಾವಾತ್‌ ಟ ಬ್ರಹ್ಮಪ್ರಕೃತ್ಯೋಶ್ಚ ಪಂಚಮಹಾಭೂತ- 
ವಿಲಕ್ಷಣತ್ವಸ್ಯೋಪಪನ್ನತ್ಪಾದಿತಿ ಭಾವೇನ ಸದಸಚ್ಛಬ್ದೌ 
ಶ್ರುತ್ಯಂತರೇಣ ವ್ಯಾಖ್ಯಾತಿ - 


ಮೂಲಃ- “ಯದನ್ಯದ್ವಾಯೋಶ್ಚಾಂತರಿಕ್ಟಾಚ್ಟೆ ತತ್‌ ಸತ್‌' ಅತಿ 
ವ ಚ ಬಟರ 
ಮಾಧ್ಯಂದಿನಶ್ರುತಿಃ 1 


"ವಾಯುರಂತರಿಕ್ಷಂ ಚಾಸತ್‌' ಇತಿ ಶ್ರುತಿಶೇಷಃ । 


ಅನುವಾದ :- ಹೌದು, ಸದಸದ್ವೈ ಲಕ್ಷಣ್ಯ ಎಂಬುದಕ್ಕೆ ಮೂರ್ತಾ- 
ಮೂರ್ತವೈಲಕ್ಷಣ್ಯ ಎಂದು ಅರ್ಥ ಮಾಡಿದರೂ ಸಹ ಅನಿರ್ವಚನೀಯತ್ವ 
ಅನಿವಾರ್ಯವಾಗುತ್ತದೆ. ಹೇಗೆಂದರೆ- ಸೀಮಿತವಾದ ಪರಿಮಾಣ ಉಳ್ಳ 
ವಸ್ತುಗಳು ಮೂರ್ತ ಎನಿಸುತ್ತವೆ. ಅಂತಹ ಸೀಮಿತಪರಿಮಾಣವುಳ್ಳ ವಸ್ತುಗಳಿಂದ 
ಭಿನ್ನವಾದ ಎಲ್ಲವೂ (ಅಪರಿಮಿತಪರಿಮಾಣ ಉಳ್ಳ ಎಲ್ಲವೂ) ಅಮೂರ್ತ 
ಎನಿಸುತ್ತವೆ. ಹಾಗಾಗಿ ಭಾವ-ಅಭಾವರೂಪವಾದ ಸಮಗ್ರ ಜಗತ್ತೂ ಈ 
ಮೂರ್ತ-ಅಮೂರ್ತಗಳಲ್ಲಿಯೇ ಅಂತರ್ಭಾವವಾಗುವುದರಿಂದ, ಬ್ರಹ್ಮ- 
ಅವಿದ್ಯೆಗಳಿಗೆ ಈ ಮೂರ್ತ- ಅಮೂರ್ತವೈಲಕ್ಷಣ್ಯ ಹೇಳಿದರೆ ಪ್ರಸಿದ್ಧಸದಸ- 
ದ್ವೈಲಕ್ಷಣ್ಯವೇ ಹೇಳಿದಂತಾಗಿ ಅನಿರ್ವಚನೀಯತ್ವವೇ ಸಿದ್ದಿಸುತ್ತದೆಯಲ್ಲವೇ ? 


ಣಾ ತತ್ನೋದ್ಯೋತ 


ಹೀಗೆ ಶಂಕೆ ಮಾಡುವುದು ಸರಿಯಲ್ಲ. ಏಕೆಂದರೆ ಮೂರ್ತಶಬ್ದವು 
ಪೃಥಿವೀ-ಅಪ್‌-ತೇಜೋವಿಷಯಕವಾದ್ದರಿಂದ (ಮೂರ್ತಶಬ್ಬಕ್ಕೆ ಪೃಥಿವೀ- 
ಅಪ್‌-ತೇಜಸ್ಸು ಎಂದು ಅರ್ಥ ಇರುವುದರಿಂದ), ಅಮೂರ್ತಶಬ್ದವು ವಾಯು- 
ಆಕಾಶವಿಷಯಕವಾದ್ದರಿಂದ (ಅಮೂರ್ತಶಬ್ದಕ್ಕೆ ವಾಯು-ಆಕಾಶ ಎಂದು 
ಅರ್ಥ ಇರುವುದರಿಂದ) ಭಾವ-ಅಭಾವರೂಪವಾದ ಸಮಗ್ರ ಜಗತ್ತೂ ಈ 
ಮೂರ್ತ-ಅಮೂರ್ತಗಳಲ್ಲಿ ಅಂತರ್ಭಾವ ಆಗುವುದಿಲ್ಲ. ಅರ್ಥಾತ್‌ ಈ 
ಪಕ್ಷದಲ್ಲಿ ಬ್ರಹ್ಮ- ಅವಿದ್ಯೆ ಗಳಿಗೆ ಮೂರ್ತ-ಅಮೂರ್ತವಿಲಕ್ಷಣತ್ವವನ್ನು ಹೇಳಿದರೆ 
ಪಂಚಮಹಾಭೂತವಿಲಕ್ಷಣತ್ವವನ್ನು ಹೇಳಿದಂತಾಗುತ್ತದೆಯೇ ಹೊರತು 
ಅನಿರ್ವಚನೀಯತ್ವ ಹೇಳಿದಂತಾಗುವುದಿಲ್ಲ. ಬ್ರಹ್ಮ-ಅವಿದ್ಯೆಗಳಿಗೆ 
ಪಂಚಮಹಾಭೂತವಿಲಕ್ಷಣತ್ವವು ಉಪಪನ್ನವೇ ಆಗಿದೆ ಎಂಬ ಅಭಿಪ್ರಾಯದಿಂದ 
“ನಾಸದಾಸೀತ್‌ ನೋ ಸದಾಸೀತ್‌' ಎಂಬ ಶ್ರುತಿಯಲ್ಲಿರುವ ಸತ್‌-ಅಸತ್‌ 
ಶಬ್ದಗಳನ್ನು ಮತ್ತೊಂದು ಶ್ರುತಿಯಿಂದ ವ್ಯಾಖ್ಯಾನಿಸುತ್ತಾರೆ - 

ಮೂಲಃ- "“ಯದನ್ಯದ್ವಾಯೋಶ್ಚಾಂತರಿಕ್ಟಾಚ್ಸೈತತ್‌ ಸತ್‌' ಇತಿ 

ಮಾಧ್ಯಂದಿನಶುತಿ: । 

ಮೂಲಾರ್ಥ :- '"ವಾಯು-ಆಕಾಶಗಳಿಂದ ಭಿನವಾದ ಪೃಥಿವೀ-ಅಪ್‌ 
-ತೇಜಸುಗಳು ಸತ್‌ ಎನಿಸುತ್ತವೆ' ಎಂದು ಮಾಧ್ಯಂದಿನಶ್ರುತಿ ಹೇಳುತ್ತದೆ. 

ಪೃಥಿವೀ-ಅಪ್‌-ತೇಜಸ್ಸುಗಳಿಂದ ಭಿನ್ನವಾದ ವಾಯು-ಆಕಾಶಗಳು ಅಸತ್‌ 
ಎನಿಸುತ್ತವೆ ಎಂಬುದಾಗಿ ಶ್ರುತಿಶೇಷ ಮಾಡಿಕೊಳ್ಳಬೇಕು. 


"ನಾಸದಾಸೀತ್‌.,..' ಶ್ರುತ್ಯರ್ಥನಿರೂಪಣೆ 
ಟೀಕಾ: ತತಶ್ಚಾಯಂ ಶ್ರುತ್ಯರ್ಥೋ ಭವತಿ | ತದಾನೀಂ ಪ್ರಲಯೇ 
ಅಸದಮೂರ್ತಂ ವಾಯ್ಸ ೧ತರಿಕ್ಷಾಃ ಖ್ಯಂ ನಾಸೀತ್‌ | ಸಚ್ಚಮೂರ್ತಂ 
ಪೃಥಿವ್ಯಪ್ತೇಜೋರೂಪಂ ನೋ ಆಸೀತ್‌ । ರಜಃಶಬ್ದೋಪಲಕ್ಷಿತಂ 
ಗುಣತ್ರಯಂ ಚ ನಾಸೀತ್‌ | ಯತ್ನರಃ ಪರಂಸರ್ವಗತಮವ್ಯಾಕೃತಂ 
ವ್ಯೋಮ ತಚ್ಚ ಮೂರ್ತಸಂಬಂಧಾಭಾವಾನ್ನೋ ಆಸೀದಿತಿ । 


ಸದಸಚ್ಛಬ್ದ್ಬಯೋರ್ಭಾವಾಭಾವಪರತ್ವೇ ಪ್ರಸಿದ್ಧಮೂರ್ತಾ- 
ಮೂರ್ತವಿಷಯತ್ಹೇ ವಾ ಸರ್ವಸ್ಯ ತದಂತರ್ಭಾವಾತ್‌ ಪುನಾ 
ರಜಃಪ್ರಭೃತೇಃ ಪ್ರತಿಷೇಧೋಸನರ್ಥಕಃ ಸ್ಯಾದಿತ್ಯನಿಷ್ಟಾಂತರ- 


"ನಾಸದಾಸೀತ್‌...' ಶ್ರುತ್ಯರ್ಥನಿರೂಪಣೆ 


ಸೂಚನಾರ್ಥಂ ಪ್ರಾಗಧಿಕಾಂಶೋದಾಹರಣಂ ಕೃತಮ್‌ | ಅನ್ಯಥಾ 
“ನಾಸಜಾಸೀತ್‌ ನೋಸದಾಸೀತ್ರದಾನೀಮ್‌' ಇತ್ಯೇತಾವದೇವೋ- 
ದಾಹರಿಷ್ಯತ್‌ । 


ನನು ಪ್ರತೀತಾರ್ಥೇ ಬಾಧಿತೇ5ರ್ಥಾಂತರಮಾವಶ್ಯಕಮೇವ | 
ತತ್ಕಿಂ ಶ್ರುತ್ಯುದಾಹರಣೇನ । ಮೈವಮ್‌ 1 ಬಾಧಕೇನಾ- 
ರ್ಥಾಂತರಮೇವ ಲಭ್ಯತೇ 1 ನತು ತದ್ದಿಶೇಷೋತಪೀತಿ 
ತತ್ರಾಶ್ರಯಣೀಯಮೇವ ಶ್ರುತ್ಯಂತರಮ್‌ । 


ಅನುವಾದ ;- ಹಾಗಾದರೆ ಒಟ್ಟಿನಲ್ಲಿ "ನಾಸದಾಸೀತ್‌' ಎಂಬ ಶ್ರುತಿಯ 
ಅರ್ಥ ಇಷ್ಟು ಹೇಳಿದಂತಾಗುತ್ತದೆ ;- 


ತದಾನೀಂ ಪ್ರಲಯಕಾಲದಲ್ಲಿ ಅಸತ್‌ ವಾಯು-ಅಂತರಿಕ್ಷ ಎಂಬ 
ಅಮೂರ್ತಪದಾರ್ಥ ನ ಆಸೀತ್‌ ಇರಲಿಲ್ಲ. ಸತ್‌ ಚ ಪೃಥಿವೀ-ಅಪ್‌-ತೇಜಸ್ಸು 
ಎಂಬ ಮೂರ್ತಪದಾರ್ಥವೂ ಸಹ ನೋ ಆಸೀತ್‌ ಇರಲಿಲ್ಲ. ರಜಃ ರಜಃ 
ಶಬ್ದದಿಂದ ಉಪಲಕ್ಷಿತವಾದ ಗುಣತ್ರಯವು (ಸತ್ತರಜಸ್ತಮೋಗುಣಗಳು) ನ 
ಆಸೀತ್‌ ಇರಲಿಲ್ಲ. ಯತ್‌ ಪರಃ (ಪರಂ) ಸರ್ವತ್ರ ವ್ಯಾಪ್ತವಾದ ವ್ಯೋಮ 
ಅವ್ಯಾಕೃತ ಆಕಾಶವು, ಅದೂ ಸಹ ಮೂರ್ತಪದಾರ್ಥಗಳ ಸಂಬಂಧ ಇರದ 
ಕಾರಣ, ನೋ ಆಸೀತ್‌ ಇರಲಿಲ್ಲ ಎಂದು. 

ಹೌದು - ಸತ್‌-ಅಸತ್‌ ಪದಾರ್ಥಗಳು ಇರಲಿಲ್ಲ ಅವಿದ್ಯೆ ಇತ್ತು 
ಎಂಬುದನ್ನು ಪ್ರಮಾಣೀಕರಿಸುವಾಗ ""ನಾಸದಾಸೀತ್‌ ನೋ ಸದಾಸೀತ್‌ 
ತದಾನೀಮ್‌'' ಎಂಬ ಶ್ರುತ್ಯಂಶವನ್ನು ಮಾತ್ರ ಉದಾಹರಿಸಿದ್ದರೆ ಸಾಕಾಗಿತ್ತು. 
ಅನಾವಶ್ಯಕವಾದ "“ನಾಸೀದ್ರಜೋ ನೋ ವ್ಯೋಮಾಪರೋ ಯತ್‌'' ಎಂಬ 
ಹೆಚ್ಚಿನಾಂಶವನ್ನು ಏಕೆ ಉದಾಹರಿಸಿದರು ಆಚಾರ್ಯರು ? 


ಈ ಪ್ರಶ್ನೆಗೆ ಶ್ರೀಮಟ್ಟೇಕಾಕೃತ್ಟಾದರು ಸಮಾಧಾನ ಹೇಳುತ್ತಾರೆ - 

““ಶ್ರುತಿಯಲ್ಲಿರುವ ಸತ್‌-ಅಸತ್‌ ಶಬ್ದಗಳು ಭಾವಾಭಾವಪರವಾಗಿವೆ (ಸತ್‌ 
-ಅಸತ್‌ ಶಬ್ದಗಳಿಗೆ ಭಾವ-ಅಭಾವ ಎಂದು ಅರ್ಥ) ಎಂಬುದಾಗಿ ಹೇಳಿದರೆ, 
ಅಥವಾ ಪ್ರಸಿದ್ದ ಮೂರ್ತಾಮೂರ್ತಪರವಾಗಿವೆ (ಸತ್‌-ಅಸತ್‌ ಶಬ್ದಗಳಿಗೆ 
ಪ್ರಸಿದ್ಧವಾದ ೧ಮೂರ್ತಪದಾರ್ಥಗಳು ನಅಮೂರ್ತಪದಾರ್ಥಗಳು ಎಂದು 


೧ ಸೀಮಿತವಾದ ಪರಿಮಾಣ ಉಳ್ಳ ಪೃಥಿವ್ಯಾದಿವಸ್ತುಗಳು 
೨ ಅಪರಿಮಿತವಾದ ಪರಿಮಾಣ ಉಳ್ಳ ಆಕಾಶಾದಿಗಳು 


772 ತತ್ಪೋದ್ಯೋತ 


ಅರ್ಥ) ಎಂಬುದಾಗಿ ಹೇಳಿದರೆ, ಸಮಗ್ರವಾದ ಜಗತ್ತೂ ಈ ಭಾವಾಭಾವ- 
ಮೂರ್ತಾಮೂರ್ತ ವಸ್ತುಗಳಲ್ಲಿಯೇ ಅಂತರ್ಭಾವ ಆಗುವುದರಿಂದ, (ಈ 
ಮೂಲಕ ಸಮಗ್ರ ಜಗತ್ತನ್ನೇ ನಿಷೇಧಿಸಿದಂತಾಗುವುದರಿಂದ) ಪುನಃ ರಜೋಗುಣ 
ಮೊದಲಾದವುಗಳನ್ನು ನಿಷೇಧಿಸುವುದು ವ್ಯರ್ಥವಾಗುತ್ತದೆ'' ಎಂಬ 
ಮತ್ತೊಂದು ಅನಿಷ್ಟವನ್ನು ಸೂಚಿಸುವುದಕ್ಕಾಗಿ ಆಚಾರ್ಯರು ಹಿಂದೆ 
ಶ್ರುತಿಯನ್ನು ಉದಾಹರಿಸುವಾಗ 


""ನಾಸೀದ್ರಜೋ ನೋ ವ್ಯೋಮಾಪರೋ ಯತ್‌'' 


ಎಂಬ ಹೆಚ್ಚಿನ ಅಂಶವನ್ನು ಉದಾಹರಿಸಿದ್ದಾರೆ. ಒಂದುವೇಳೆ ಸತ್‌-ಅಸತ್‌ 
ಪದಾರ್ಥಗಳು ಇರಲಿಲ್ಲ ಎಂದಷ್ಟೇ ಹೇಳುವ ಉದ್ದೇಶ ಇದ್ದದ್ದಾದರೆ 


"ನಾಸದಾಸೀತ್‌ ನೋ ಸದಾಸೀತ್‌ ತದಾನೀಂ' 
ಎಂದಷ್ಟೇ ಉದಾಹರಿಸುತ್ತಿದ್ದರು ಎಂದು ಭಾವ. 


ಹೌದು - “ನಾಸದಾಸೀತ್‌' ಎಂಬ ಶ್ರುತಿಗೆ ಪ್ರಸಿದ್ಧಸದಸದ್ವೈಲಕ್ಷಣ್ಯ ಎಂಬ 
ಪರರು ಹೇಳುವ ಅರ್ಥವು ಬಾಧಿತ ಎಂದಾದಾಗ, ಶ್ರುತಿಯು ಅಪೌರುಷೇಯವಾಗಿ 
ನಿರ್ದೋಷವಾದ್ದರಿಂದ ಸರ್ವಥಾ ನಿರ್ವಿಷಯತ್ನರೂಪವಾದ ಅಪ್ರಾಮಾಣ್ಯವನ್ನು 
ಶ್ರುತಿಗೆ ಹೇಳಲು ಸಾಧ್ಯವಾಗದ ಕಾರಣ, ಬೇರೆ ಅರ್ಥವನ್ನು ಹೇಳಬೇಕಾದದ್ದು 
ಅವಶ್ಯಕವೇ. ಅಂದಮೇಲೆ "ಮೂರ್ತಂ ಸದಿತಿ ಸಂಪ್ರೋಕ್ತಂ' ಎಂಬ ಶ್ರುತಿಯನ್ನು 
ಉದಾಹರಿಸುವುದು ಯಾಕೆ ? 


ಹೀಗೆ ಶಂಕಿಸುವುದು ಸರಿಯಲ್ಲ. ಏಕೆಂದರೆ - ಪ್ರಸಿದ್ಧಸ ಸದಸದ್ದೆ ಲಕ್ಷ್ಯ 
ಎಂಬ ಪರರು ಹೇಳುವ ಅರ್ಥದಲ್ಲಿ ಬಾಧಕ ಕಂಡಾಗ, ಶ್ರುತಿಗೆ ಬೇರೆ ಅರ್ಥ 
ಹೇಳಬೇಕು ಎಂದಷ್ಟೇ ಲಬ್ಧವಾಗುತ್ತದೆ. ಹೊರತು ಮೂರ್ತಾಮೂರ್ತವೈ ಲಕ್ಷಣ್ಯ 
(ಪಂಚಮಹಾಭೂತವೈ ಲಕ್ಷಣ್ಯ ) ಎಂಬ ವಿಶೇಷಾರ್ಥವು (ಕೇವಲ ಬಾಧಕದಿಂದ, 
ಲಬ್ಧವಾಗುವುದಿಲ್ಲ. ಆದ್ದರಿಂದ ಅರ್ಥವಿಶೇಷಲಾಭ(ನಿಮಿತ್ತವಾಗಿ)ಕ್ಕಾಗಿ 


"ಮೂರ್ತ ಸದಿತಿ ಸಂಪ್ರೋಕ್ತಂ' 
"ಯದನೃದ್ದಾಯೋಶ್ಚಾ ಂತರಿಕಾಚ್ಛೆ ತತ್‌ ಸತ್‌' 
ವ ಚ wid 


ಎಂಬ ಬೇರೆ ಶ್ರುತಿಯನ್ನು ಆಶ್ರಯಿಸಲೇಬೇಕು. ಹೀಗಾಗಿ ಆಚಾರ್ಯರು 
ಶ್ರುತ್ಯಂತರೋದಾಹರಣ ಮಾಡಿದ್ದು ಸಮಂಜಸವೇ ಎಂದು ಭಾವ. 


ಶ್ರುತಿಪುರಾಣಾದಿಗಳಲ್ಲಿ ಕೇಳಿಬರುವ “ಅನಿರ್ವಾಚ್ಮ-ಅಚಿಂತ್ಯ-.. ಗಾ 
u v 


ಅಂದಮೇಲೆ ಯಾವ ಆಗಮವೂ ಪ್ರಸಿದ್ಧಸದಸದ್ವೈ ಲಕ್ಷಣ್ಯವನ್ನು 
(ಸದಸದ್ದಿಲಕ್ಷಣವಸ್ತುವನ್ನು ಪ್ರತಿಪಾದಿಸದ ಕಾರಣ, ಅನಿರ್ವಚನೀಯವಸ್ತು- 
ವಿಷಯದಲ್ಲಿ ಆಗಮವು ಹೇಗೆ ಪ್ರಮಾಣವಾಗುತ್ತದೆ ? ಎಂಬುದಾಗಿ ಹಿಂದೆ 
ವಿಕಲ್ಲಿಸಿದ ಎರಡು ಪಕ್ಷಗಳಲ್ಲಿ ''ಇದು ಸದಸದ್ದಿಲಕ್ಷಣವಾಗಿದೆ ಎಂದು 
ನಿರವಕಾಶವಾಗಿ ಆಗಮವು ಅನಿರ್ವಚನೀಯವಸ್ತುವನ್ನು ಪ್ರತಿಪಾದಿಸುತ್ತದೆ'' 
ಎಂಬ ಮೊದಲನೇ ಪಕ್ಷ ಸರಿಯಲ್ಲ ಎಂದು ಸಿದ್ಧವಾಗುತ್ತದೆ. 


ಅವತಾರಿಕೆ :- ಈವರೆಗೆ ಮೊದಲನೇ ನಿರವಕಾಶ ಆಗಮಪಕ್ಷವನ್ನು 
ನಿರಾಕರಿಸಿ, ಪ್ರಕೃತ ""ಆಗಮವು "ಇದು ಅನಿರ್ವಚನೀಯವಾಗಿದೆ' ಎಂಬುದಾಗಿ 
ಪ್ರತಿಪಾದಿಸುತ್ತದೆ'' ಎಂಬ ಎರಡನೇ ಪಕ್ಷವನ್ನು ನಿರಾಕರಿಸುತ್ತಾರೆ - 


ಶ್ರುತಿಪುರಾಣಾದಿಗಳಲ್ಲಿ ಕೇಳಿಬರುವ “ಅನಿರ್ವಾಚ್ಯ-ಅಚಿಂತ್ಯ- 
ಅತರ್ಶ(್ಯ-ಅಜ್ಜೇಯ' ಶಬ್ದಗಳ ಅರ್ಥನಿರೂಪಣೆ 


ಟೀಕಾ: ನನು ಶ್ರುತಿಪುರಾಣಾದಿಷು ಪ್ರಪಂಚಸ್ಕಾನಿರ್ವಚನೀಯತ್ವ- 
ಮುಚ್ಯತೇ । ಅಚಿಂತ್ಯತ್ತಮತಕಣ್ಯತ್ಸಮಜ್ಞೇಯತ್ನಂ ಚ ನಚ ತತ್ರ 
ಕೆ” ಶೇಷ ಗೌ ಎ 
ಚಿಂತಾದ್ಯವಿಷಯತ್ಚಮೇವಾರ್ಥಃ 1 ತಥಾ ಸತಿ ಪ್ರಮಾಣಾನಾಂ 
ನಿರ್ವಿಷಯತ್ವಾಪತ್ತೇಃ । ಅತಸ್ತದಾದಿಪ್ರಕಾರೈರಚಿಂತ್ಯತ್ವಾದ್ಯೇವ 
ತದರ್ಥಃ। 


ಕಿಂಚ ಪ್ರಪಂಚೋತನೃತೋತಸನ್ನ ಸತ್ಯ ಅತ್ಯಪಿ ಸಂತಿ ವಾಕ್ಯಾನಿ | 
ನ ಚಾಸತ್ವಮೇವ ತದರ್ಥಃ । ತಥಾತ್ಹೇ ಪ್ರತೀತಿವಿರೋಧಾತ್‌ ಟ 
ಅತಸ್ತಾನ್ಯನಿರ್ವಚನೀಯವಚನಾನಿ | ತತ್ಕಥಮನಿರ್ವಚನೀಯಂ 
ನಾಗಮೋ ವಕ್ತೀತಿ ದ್ವಿತೀಯಪಕ್ಷನಿರಾಸಾಯ ತದ್ವಚನಾರ್ಥಂ 
ಸೋಪಪತ್ತಿಕಯಾಸ್ಟ್ರೃತ್ಯೈವ ದರ್ಶಯತಿ - 


ಮೂಲ :- ಅದ್ಭುತತ್ವಾದನಿರ್ವಾಚ್ಯಂ ಬ್ರಹ್ಮ ಚಿಚ್ಚೇತ್ಯಮೇವ ಚ। 


ಅದ್ಭುತತ್ವಾದಾಶ್ಚರ್ಯತ್ವಾದೇವ ಚೇತ್ಯಮನಿರ್ವಾಚ್ಯಮುಚ್ಛತೇ । 
ನ ತು ಸದಾದಿಪ್ರಕಾರೈರ್ನಿರ್ವಕ್ತುಮಶಕ್ಯತ್ವಾತ್‌ 1 ಕುತಃ 1 ನ 
ಕೇವಲಂ ಚೇತ್ಯಮನಿರ್ವಾಚ್ಯಮುಚ್ಛತೇ । ಕಿಂತು, ಬ್ರಹ್ಮ ತದಿತರ- 
ಚೇತನಂ ಚ। ನ ಚ ಬ್ರಹ್ನಾದೇರಿನಿರ್ವಾಚ್ಛತಾ5ಂಗೀಕಾರಾರ್ಹಾ | 


ಣಾ ತತ್ತೋದ್ಯೋತ 


ಅತಸ್ತತ್ರ ಯಥಾನದ್ದುತತ್ವಾದೇವ ಸಾ ವ್ಯಾಖ್ಯೇಯಾ ತಥಾ 
ಚೇತ್ಯಸ್ಕಾಪಿ | ಪ್ರಕರಣಾತ್‌ | 


ಅನುವಾದ :- ಶ್ರುತಿ-ಪುರಾಣಾದಿಗಳಲ್ಲಿ ಅಲ್ಲಲ್ಲಿ ಪ್ರಪಂಚಕ್ಕೆ 
ಅನಿರ್ವಚನೀಯತ್ಪವನ್ನು ಹೇಳುವುದುಂಟು. ಹಾಗೆಯೇ ಅಚಿಂತ್ಯತ್ವ- 
ಅತರ್ಕತ್ವ-ಅಜ್ಞೇಯತ್ವಗಳನ್ನೂ ಹೇಳುವುದುಂಟು. ಅಲ್ಲಿ ಎಲ್ಲಕಡೆ ಅಚಿಂತ್ಯತ್ವ 
ಎಂದರೆ ಚಿಂತಾನವಿಷಯತ್ವ, ಅತರ್ಕತ್ವ ಎಂದರೆ ತರ್ಕಾವಿಷಯತ್ವ, 
ಅಜ್ಜೇಯತ್ವ ಎಂದರೆ ಜ್ಞಾನಾವಿಷಯತ್ವ ಎಂದು ಅರ್ಥವಲ್ಲ. ಒಂದುವೇಳೆ 
ಅಚಿಂತ್ಯತ್ವಾದಿಪದಗಳಿಗೆ ಚಿಂತಾದ್ಯವಿಷಯತ್ಹವೇ ಅರ್ಥವಾಗುವುದಾದರೆ 
ಪ್ರಪಂಚವು ಚಿಂತೆಗೆ ವಿಷಯವಲ್ಲ ತರ್ಕಕ್ಕೆ ವಿಷಯವಲ್ಲ, ಜ್ಞಾನಕ್ಕೆ ವಿಷಯವಲ್ಲ 
ಎಂದಾಗುವುದರಿಂದ ಪ್ರಪಂಚಗ್ರಾಹಕವಾದ ಪ್ರತ್ಯಕ್ತ-ಅನುಮಾನ- 
ಆಗಮಗಳು ನಿರ್ವಿಷಯವಾಗಬೇಕಾಗುತ್ತದೆ. ಆದ್ದರಿಂದ ಅಚಿಂತ್ಯತ್ವಾದಿ- 
ಪದಗಳಿಗೆ ಚಿಂತಾದ್ಯವಿಷಯತ್ವ ಎಂದು ಅರ್ಥ ಮಾಡಬಾರದು. ಕಿಂತು ಸತ್‌ 
ಎಂದಾಗಲೀ ಅಸತ್‌ ಎಂದಾಗಲೀ ಚಿಂತೆಗೆ ವಿಷಯವಲ್ಲ, ಸತ್‌ ಎಂದಾಗಲೀ 
ಅಸತ್‌ ಎಂದಾಗಲೀ ಜ್ಞಾನಕ್ಕೆ ವಿಷಯವಲ್ಲ ಇತ್ಯಾದಿಯಾಗಿಯೇ ಅವುಗಳಿಗೆ 
ಅರ್ಥ ಹೇಳಬೇಕು. 


ಮತ್ತು ಅದೇ ರೀತಿಯಾಗಿ "ಪ್ರಪಂಚಃ ಅನೃತಃ' 'ಪ್ರಪಂಚಃ ಅಸನ್‌' 
'ಪ್ರಪಂಚಃ ನ ಸತ್ಯಃ' ಎಂಬುದಾಗಿಯೂ ಅನೇಕ ವಚನಗಳು ಇವೆ. ಅಲ್ಲಿ 
ಎಲ್ಲಕಡೆ ಅಸತ್ವವೇ ಅವುಗಳ ಅರ್ಥವಲ್ಲ. ಯಾಕೆ 9 ಹಾಗೆ ಅಸತ್ವವೇ 
ಅರ್ಥವಾಗುವುದಾದರೆ ಪ್ರಪಂಚಕ್ಕೆ ಆಸತ್ತವನ್ನು ಹೇಳಿದಂತಾಗುತ್ತದೆ. ಆದರೆ 

"ಅಸಚ್ಚೇನ್ನ ಪ್ರತೀಯೇತ' ಎಂಬುದಾಗಿ ಅಸತ್‌ಗೆ ಪ್ರತೀತಿಯನ್ನು 
ಒಪ್ಪಿಲ್ಲವಾದ್ದರಿಂದ, ಪ್ರಕೃತ ಪ್ರಪಂಚಕ್ಕೆ ಪ್ರತೀತಿಯಾದರೂ ಇದೆ, ಹಾಗಾಗಿ 
ಅಸತ್ವವನ್ನು ಹೇಳಿದರೆ ಪ್ರತೀತಿವಿರೋಧ ಬರಬೇಕಾಗುತ್ತದೆ. ಆದ್ದರಿಂದ 
'ಪ್ರಪಂಚಃ ಅನೃತಃ' ಇತ್ಯಾದಿವಚನಗಳಿಗೆ ಅಸತ್ತವೇ ಅರ್ಥವಲ್ಲ. ಕಿಂತು 
ಅನಿರ್ವಚನೀಯತ್ವ ಎಂದರ್ಥ. 


ಅಂದಮೇಲೆ ಅನಿರ್ವಚನೀಯಬೋಧಕವಾದ ಇಷ್ಟೆಲ್ಲ ವಚನಗಳಿರುವಾಗ 
“ಅನಿರ್ವಚನೀಯಂ ಆಗಮೋ ನವಕ್ತಿ' ಎಂದು ಹೇಗೆ ಹೇಳುತ್ತೀರಿ? 


ಶ್ರುತಿಪುರಾಣಾದಿಗಳಲ್ಲಿ ಕೇಳಿಬರುವ "ಅನಿರ್ವಾಚ್ಯ-ಅಚಿಂತ್ಯ-.. 7: 


ಈ ರೀತಿಯಾಗಿ ಶಂಕೆ ಬಂದರೆ, '"ಆಗಮವು ಇದು ಅನಿರ್ವಚನೀಯವಾಗಿದೆ 
ಎಂಬುದಾಗಿ ಪ್ರತಿಪಾದಿಸುತ್ತದೆ'' ಎಂಬ ಎರಡನೇ ಪಕ್ಷವನ್ನುನಿರಾಕರಿಸುವುದಕ್ಕಾಗಿ 


“ಪ್ರಪಂಚಃ ಅನಿರ್ವಚನೀಯ:' "ಪ್ರಪಂಚ: ಅಚಿಂತ್ಯಃ' 


ಇತ್ಯಾದಿ ಶ್ರುತಿ-ಪುರಾಣವಚನಗಳ ನಿಜವಾದ ಅರ್ಥವನ್ನು ಯುಕ್ತಿಸಹಿತವಾದ 
ತಿಯಿಂದಲೇ ತೋರಿಸಿಕೊಡುತ್ತಾರೆ ಆಚಾರ್ಯರು - 


ಸ್ಥೃ 
ಮೂಲ :- ಅದ್ಭುತತ್ವಾದನಿರ್ವಾಚ್ಯಂ ಬ್ರಹ್ಮ ಚಿಚ್ಚೇತ್ಯಮೇವ ಚ । 
ಮೂಲಾರ್ಥ :- ಅದ್ಭುತವಾದ್ದರಿಂದ ಬ್ರಹ್ಮ ಹಾಗೂ ಚೇತನಾಚೇತನಾತ್ಮಕ ಜಗತ್ತು 


ಅನಿರ್ವಚನೀಯ ಎಂದು ಕರೆಸಿಕೊಳ್ಳಲಡುತ್ತದೆ. 


ಚೇತ್ಯವು ಅಚೇತನವಾದ ಪ್ರಪಂಚವು ಅದ್ಭುತವಾದ್ದರಿಂದಲೇ 
ಆಶ್ಚರ್ಯವಾದ್ದರಿಂದಲೇ ಅನಿರ್ವಚನೀಯ ಎನಿಸಿಕೊಳ್ಳುತ್ತದೆ. ಹೊರತು ಸತ್‌ 
ಎಂದಾಗಲೀ ಅಸತ್‌ ಎಂದಾಗಲೀ ನಿರ್ವಚನ ಮಾಡಲು ಬರುವುದಿಲ್ಲವಾದ್ದರಿಂದ 
ಅಲ್ಲ. ಯಾಕೆ 7 ಶ್ರುತಿ-ಪುರಾಣಾದಿಗಳಲ್ಲಿ ಕೇವಲ ಅಚೇತನ ಮಾತ್ರ 
ಅನಿರ್ವಚನೀಯ ಎಂದು ಕರೆಸಿಕೊಳ್ಳುತ್ತಿಲ್ಲ. ಕಿಂತು ಬ್ರಹ್ಮ ಹಾಗೂ ಇತರ 
ಚೇತನರೂ ಅನಿರ್ವಚನೀಯ ಎಂದು ಕರೆಸಿಕೊಳ್ಳುತ್ತಿದ್ದಾರೆ. ಆದರೆ ಆ 
ಬ್ರಹ್ಮನಿಗಾಗಲೀ ಇತರ ಚೇತನರಿಗಾಗಲೀ ಅನಿರ್ವಚನೀಯತ್ವವನ್ನು 
('ಸದಾದಿಪ್ರಕಾರೈಃ ನಿರ್ವಕ್ತುಂ ಅಶಕ್ಯತ್ವ'ವನ್ನು) ಅಂಗೀಕರಿಸಲು ಬರುವುದಿಲ್ಲ. 
ಆದ್ದರಿಂದ ಅಲ್ಲಿ ಯಾವ ರೀತಿಯಾಗಿ ಅದ್ಭುತತ್ವನಿಮಿತ್ರವಾಗಿಯೇ ಬ್ರಹ್ಮನಿಗೆ 
ಹಾಗೂಇತರ ಚೇತನರಿಗೆ ಅನಿರ್ವಚನೀಯತ್ನದ ವ್ಯಾಖ್ಯಾನಮಾಡಲಾಗುವುದೋ 
ಅದೇ ರೀತಿಯಾಗಿ ಒಂದೇ ಪ್ರಕರಣವಾದ್ದರಿಂದ ಅಚೇತನವಾದ ಜಗತ್ತಿಗೂ 
ಸಹ ಅದೇ ಅದ್ಭುತತ್ನನಿಮಿತ್ತವಾಗಿಯೇ ಅನಿರ್ವಚನೀಯತ್ತದ ವ್ಯಾಖ್ಯಾನ 
ಮಾಡುವುದು ಸಮಂಜಸ ಎಂದು ಭಾವ. 


ಮೂಲ ಃ- ಅಚಿಂತ್ಯಂ ತತ ಏವೈತತ್‌ ee 


ಟೀಕಾಃ ಏತತ್‌ ಬ್ರಹ್ಮ ಚಿಚ್ಚೇತ್ಕಂ ಚ । ತತಃ ಅದ್ಭುತತ್ವಾದೇವ । 
ಅಚಿಂತ್ಯಮುಚ್ಛ್ಯತೇ । ನ ತು ಸದಾದಿಪ್ರಕಾರೈರ್ಮನೋವೃತ್ತ್ಯ- 
ವಿಷಯತ್ವಾಶ್‌ । 


ಅನುವಾದ :- ಮೂಲ :- ಅಚಂತ್ಯಂ ತತ್‌ ಏವೈತತ್‌ । 


ದಾ ತತ್ತೋದ್ಯೋತ 


ಏತತ್‌ ಬ್ರಹ್ಮ ಹಾಗೂ ಚೇತನ-ಅಚೇತನಾತ್ಮಕ ಜಗತ್ತು, ತತಃ ಏವ 
ಅದ್ಭುತವಾದದ್ದರಿಂದಲೇ, ಅಚಿಂತ್ಯಂ ಅಚಿಂತ್ಯ ಎಂಬುದಾಗಿ ಸ್ಮೃತಿಗಳಲ್ಲಿ 
ಕರೆಯಲಡುತ್ತದೆ. ಹೊರತು "ಸತ್‌' "ಅಸತ್‌' "ಸದಸತ್‌' ಎಂಬುದಾಗಿ 
ಮನೋವೃತ್ತಿಗೆ ವಿಷಯವಾಗದ ಕಾರಣ (ಸದಸದ್ದಿಲಕ್ಷಣವಾಗಿದೆ ಎಂಬುದಾಗಿ 
ಮನೋವೃತ್ತಿಗೆ ವಿಷಯವಾದ್ದರಿಂದ) ಅಚಿಂತ್ಯ ಎಂದು ಕರೆಸಿಕೊಳ್ಳುವುದಿಲ್ಲ. 
ಅದ್ಭುತವಾಗಿರುವ ಕಾರಣದಿಂದಲೇ ಅಚಿಂತ್ಯ ಎನಿಸಿಕೊಳ್ಳುತ್ತಿದೆ ಎಂದು 
(ಮೂಲಾರ್ಥ) ಭಾವ. 
ಮೂಲ:- ........ ಅತರ್ಕ್ಯಾಜ್ಞೇಯಮೇವ ಚ। 


ಟೀಕಾ : ತತ ಇತಿ ವರ್ತತೇ । ತೇನ ಏವಕಾರಸ್ಯ ಸಂಬಂಧಃ | ಅತರ್ಕಂ ಚ 
ತದಜ್ಞೇಯಂ ಚ ಅತರ್ಕ್ಯಾಜ್ಞೇಯಂ ತತಃ ಅದ್ಭುತತ್ವಾದೇವ ನತು 
ಸದಾದಿಪ್ರಕಾರೈರನುಮಾತುಂ ಪ್ರತ್ಯಕ್ಷೇಣ ವಾ ಜ್ಞಾತುಮಶಕೃತ್ತಾತ್‌ । 
ಮನೋವೃತ್ತೇಃ ಪ್ರತ್ಯಕ್ನತ್ತೇsಪಿ ಬಾಹ್ಯಾಂತರತ್ನಭೇದೇನ 
ಪೃಥಗುಪಾದಾನಮ್‌ । 

ಅನುವಾದ :- ''ಅಚಿಂತ್ಯಂ ತತ ಏವೈತತ್‌'' ಎಂಬ ಹಿಂದಿನ 
ಮೂಲದಲ್ಲಿರುವ 'ತತಃ' ಎಂಬ ಪದವು '"ಅತರ್ಕ್ಯಾಜ್ಞೇಯಮೇವ ಚ'' ಎಂಬ 

ಈ ಮೂಲದಲ್ಲಿ ಅನುವೃತ್ತವಾಗುತ್ತದೆ. ಅನುವೃತ್ತವಾಗುವ “ತತಃ' ಎನ್ನುವುದಕ್ಕೆ 

'ಏವ'ಕಾರದ ಜೊತೆಗೆ ("ಅತರ್ಕ್ಯಾಜ್ಞೇಯಮೇವ ಚ' ಎನ್ನುವಲ್ಲಿರುವ 

'ಏವ'ಕಾರದ ಜೊತೆಗೆ) ಸಂಬಂಧ ಅನ್ವಯ ತಿಳಿಯಬೇಕು. ""ಅತರ್ಕ್ಯಾ- 

ಜ್ಞೇಯಂ'' ಎನ್ನುವಲ್ಲಿ "ಅತರ್ಕ್ಯಂ ಚ ತತ್‌ ಅಜ್ಞೇಯಂ ಚ ಅತರ್ಕ್ಯಾಜ್ಞೇಯಂ' 

(ಅತರ್ಕ್ಯವೂ ಆಗಿದೆ, ಅಜ್ಞೇಯವೂ ಆಗಿದೆ) ಎಂಬುದಾಗಿ ಕರ್ಮಧಾರಯ- 

ಸಮಾಸವನ್ನು ಮಾಡಿಕೊಳ್ಳಬೇಕು. 

ಹಾಗಾದರೆ ಮೂಲದ ಅರ್ಥ ಇಷ್ಟು ಹೇಳಿದಂತಾಗುತ್ತದೆ ;- 

ಮೂಲ :- ಅತರ್ಕ್ಯಾಜ್ಞೇಯಮೇವ ಚ । 

ಮೂಲಾರ್ಥ :- ಬ್ರಹ್ಮ ಹಾಗೂ ಚೇತನ-ಅಚೇತನಾತ್ಮಕ ಜಗತ್ತು, ತತ ಏವ 
ಅದ್ಭುತವಾಗಿರುವ ಕಾರಣದಿಂದಲೇನೇ, ಅತರ್ಕ್ಯಾಜ್ಞೇಯಂ ಅತರ್ಕ್ಯವೂ ಆಗಿದೆ, 
ಅಜ್ಛೇಯವೂ ಆಗಿದೆ ಎಂದು ಕರೆಸಿಕೊಳ್ಳುತ್ತದೆ. ಹೊರತು ಸತ್‌ ಎಂದಾಗಲೀ 


ಅಸತ್‌ ಎಂದಾಗಲೀ ಅನುಮಾನದಿಂದ ಅಥವಾ ಪ್ರತ್ಯಕ್ಷದಿಂದ ತಿಳಿಯಲು 
ಅಶಕ್ಯವಾಗಿದೆ ಎಂಬ ಕಾರಣದಿಂದ ಅತರ್ಕ್ಯ-ಅಜ್ಜೇಯ ಎನಿಸುವುದಿಲ್ಲ. 


“ಅನೃತ-ಅಸತ್‌ ’ ಇತ್ಯಾದಿಶಬ್ದಗಳ ಅರ್ಥನಿರೂಪಣೆ ಣಾ 
ಹೌದು, ಚಿಂತಾ ಜ್ಞಾನ ಎರಡೂ ಪ್ರತ್ಯಕ್ಷವೇ ಆಗಿದ್ದರಿಂದ "ಅಜ್ಜೇಯಂ' 
ಎಂದು ಹೇಳುವುದರಿಂದಲೇ ವಿವಕ್ಷಿತವಾದ ಅರ್ಥವು ಲಭಿಸುವುದರಿಂದ 
ಸ್ಮೃತಿಯಲ್ಲಿ "ಅಚಿಂತ್ಯಂ' "ಅಜ್ಞೇಯಂ' ಎಂಬುದಾಗಿ ಪ್ರತ್ಯೇಕವಾಗಿ ಏಕೆ 
ಹೇಳಿದರು ? ("ಅಜ್ಜೇಯಂ' ಎಂದು ಹೇಳುವುದರಿಂದ ಪ್ರತ್ಯಕ್ಟಾಜ್ಞೇಯತ್ತ 
ಹೇಳಿದಂತಾಗಿ ತದಂತರ್ಗತ ಮನೋವೃತ್ಯ ವಿಷಯತ್ನವೂ ಲಬ್ಲವಾಗುವುದರಿಂದ 
"ಅಚಿಂತ್ಯಂ' ಎಂದು ಪ್ರತ್ಯೇಕ ಹೇಳಿದ್ದು ಸರಿಯಲ್ಲ ಅಲ್ಲವೇ ಇ) 
ನಿಜವೇ. ಎರಡೂ ಮನೋವೃತ್ತಿಗಳು ಪ್ರತ್ಯಕ್ತವೇ ಆಗಿವೆ ಸತ್ಯವೇ. ಆದರೂ 
ಸಹ ಚಿಂತಾರೂಪವಾದ ಮನೋವೃತ್ತಿಯು ಆಂತರವಾದ್ದರಿಂದ, ಅಂತಹ 
ಆಂತರಮನೋವೃತ್ತಿಗೆ ವಿಷಯವಾಗದ ಕಾರಣ ಅಚಿಂತ್ಯ ಎನಿಸುತ್ತದೆ. 
ಚಕ್ಷುರಾದಿ ಬಾಹ್ಯ ಜ್ಞಾನೇಂದ್ರಿಯಗಳು ಬಾಹ್ಯಪ್ರತ್ಯಕ್ಷವಾದ್ದರಿಂದ ಅಂತಹ 
ಬಾಹ್ಯಮನೋವೃತ್ತಿಗೆ ವಿಷಯವಾಗದ ಕಾರಣ ಅಜ್ಞೇಯ ಎನಿಸುತ್ತದೆ. ಹೀಗೆ 
ಮನಸ್ಸು-ಇಂದ್ರಿಯಗಳಲ್ಲಿ ಬಾಹ್ಯತ್ವ-ಆಂತರತ್ವ ಎಂಬ ವ್ಯತ್ಯಾಸ ಇರುವ 
ಕಾರಣ, ಅಂತಹ ಬಾಹ್ಯ -ಆಂತರ ಮನೋವೃತ್ತಿಗಳಿಗೆ ವಿಷಯವಾಗದ ನಿಮಿತ್ತ 
"ಅಚಿಂತ್ಯ' ಎಂಬುದಾಗಿ "ಅಜ್ಞೇಯ' ಎಂಬುದಾಗಿ ಪ್ರತ್ಯೇಕವಾಗಿ ಸ್ಮೃತಿಯಲ್ಲಿ 
ಹೇಳಿರುವುದು ಸಮಂಜಸವೇ ಆಗಿದೆ ಎಂದು ಭಾವ. 
"'ಅನೃತೆ-ಅಸತ್‌' ಇತ್ಯಾ ದಿಶಬ್ದ! ಗಳ ಅರ್ಥನಿರೂಪಣೆ 
ಟೀಕಾ: ಅಸ್ಟ್ರೇವಂ ಯತ್ರ ಬ್ರಹ್ಮಣಾ ಸಹಾನಿರ್ವಾಚೃತ್ವಾದಿ ಪ್ರಪಂಚ- 
ಸ್ಯೋಚ್ಛತೇ। ಯತ್ರ ತು ಬ್ರಹ್ಮೈವರ್ತಮನ್ಯದನೃತಮಿತ್ಯಾದ್ಯುಕ್ತಿಃ 
ತತ್ರ ಕಥಮಿತ್ಯತ ಆಹ - 
ಮೂಲ:- ಯ ಗತಾವಿತಿ ಧಾತೋಸ್ತು ಪೂರ್ವಾವಗತವತ್‌ ಸದಾ । 
ಸ್ಥಿತೇರ್ಬ್ರಹ್ಮರ್ತಮಿತ್ಯುಕ್ತಮನೃತಂ ಪರಿಣಾಮತಃ । 
ಪ್ರಕೃತಿಪ್ರಾಕೃತಂ ಪ್ರೋಕ್ತಂ ..... 
ಧಾತೋರಿತಿ ॥ ಧಾತುವ್ಯಾಖ್ಯಾನಾತ್‌ | ಗತ್ಯರ್ಥಾನಾಮ- 
ವಗತ್ಕರ್ಥತ್ವೇನ ನಿಷ್ಠಾಪ್ರತ್ಯಯಸ್ಯ ಭೂತಾರ್ಥತ್ವೇನ ತಸ್ಯ ಚ 
ವಿಶೇಷಾನುಕ್ಕಾ ಅನಾದಿತಾಲಾಭೇ ಸತಿ ಖತಮನಾದಿತೋ5- 
ವಗತಮಿತ್ಯುಕ್ತಂ ಭವತಿ ಟ ನ ಚ ಪರಿಣಾಮಿತ್ನೇ ಅಸ್ಯೆ ವೆ 
ಪೂರ್ವಾವಗತತ್ವಂ ಮುಖ್ಯತೋ ಯುಜ್ಯತ ಇತಿ ಪೂರ್ವಾವಗತ- 
ವತ್‌ ಸದಾ ಸ್ಥಿತಿರುಕ್ತಾ ಭವತಿ । 


178 ತತ್ನೋದ್ಯೋತ 


ಪ್ರಕೃತಿಶ್ಚ ಪ್ರಾಕೃತಂ ಚ ಪ್ರಕೃತಿಪ್ರಾಕೃತಮ್‌ ॥ ತುಶಬ್ಲೋತ- 
ವಧಾರಣೇ ಟ ತತಶ್ಚ ಪರಿಣಾಮಿತ್ವಾಪರಿಣಾಮಿತ್ವಾಭ್ಯಾಮೇವ 
ಬ್ರಹ್ಮಜಗತೀ ಖುತಾನೃತೇ 'ತದೇವರ್ತಂ' "ಅನೃತೇನ ಹಿ 
ಪ್ರತ್ಯೂಢಾಃ' ಇತ್ಯಾದೌ ಪ್ರೋಕ್ತೇ | ನತು ಸತ್ವಾಸತ್ವಾಭ್ಯಾಮಿತ್ಯುಕ್ತಂ 
ಭವತಿ । 


ಅನುವಾದ :- ಹೌದು, ಪ್ರಪಂಚವು ಅದ್ಭುತವಾಗಿರುವ ಕಾರಣ 
“ಅನಿರ್ವಚನೀಯ', ಅದ್ಭುತವಾಗಿರುವ ಕಾರಣಕ್ಕೇನೇ "ಅಚಿಂತ್ಯ - ಅತಕ್ಕ್ಯ - 
ಅಜ್ಞೇಯ' ಎಂಬುದಾಗಿ ಕರೆಸಿಕೊಳ್ಳುತ್ತದೆ. ಹೊರತು ಸದಸದ್ವಿಲಕ್ಷಣವಾಗಿದೆ 
ಎಂಬ ಕಾರಣಕ್ಕೆ ಅನಿರ್ವಚನೀಯ - ಅಚಿಂತ್ಯ -ಅತರ್ಕ್ಯ -ಅಜ್ಞೇಯ ಎಂದು 
ಕರೆಸಿಕೊಳ್ಳುವುದಿಲ್ಲ ಎಂದು ನೀವು ಹೇಳುತ್ತಿದ್ದೀರಿ. ಸರಿ ಆಗಲಿ. ಹೀಗೆ 
ಅರ್ಥವನ್ನು ಎಲ್ಲಿ ಹೇಳಬಹುದು? ಎಲ್ಲಿ ಬ್ರಹ್ಮನ ಜೊತೆಗೇನೇ ಪ್ರಪಂಚಕ್ಕೆ 
ಅನಿರ್ವಚನೀಯತ್ಹಾದಿಗಳು ಹೇಳಲಡುತ್ತವೆ ಅಂತಹ ಸ್ಥಳಗಳಲ್ಲಿ ಬ್ರಹ್ಮನಿಗೆ 
ಸದಸದ್ವಿಲಕ್ಜಣತ್ವ ಹೇಳಲು ಬಾರದ ಕಾರಣ ಅದ್ಭುತತ್ವನಿಮಿತ್ತದಿಂದಲೇ 
ಅನಿರ್ವಚನೀಯತ್ವಾದಿಗಳನ್ನು ಬ್ರಹ್ಮನಿಗೆ ಹೇಳುವಂತೆ, ಸಮಾನಪ್ರಕರಣ - 
ಸಮಾನನ್ಯಾ ಯಗಳಿಂದ ಪ್ರಪಂಚಕ್ಕೂ ಅದ್ಭುತತ್ಪನಿಮಿತ್ತದಿಂದಲೇ 
ಅನಿರ್ವಚನೀಯತ್ವಾದಿಗಳನ್ನು ಹೇಳಬಹುದಾಗಿದೆ. 


ಆದರೆ ಬ್ರಹ್ಮ ಒಬ್ಬನೇ ಯತ (ಸತ್ಯ), ಉಳಿದ ಜಗತ್ತೆಲ್ಲವೂ ಅನೃತ 
(ಮಿಥ್ಯಾ) ಇತ್ಯಾದಿಯಾಗಿ ಎಲ್ಲಿ ಹೇಳುವುದುಂಟು ಅಂತಹ ಸ್ಥಳಗಳಲ್ಲಿ 
ಪ್ರಪಂಚಕ್ಕೆ ಅನೃತತ್ವವನ್ನು ಹೇಗೆ ಕೂಡಿಸುವುದು ? 


ಈ ರೀತಿಯಾಗಿ ಆಕ್ಷೇಪ ಬಂದರೆ, ಅದಕ್ಕೆ ಆಚಾರ್ಯರು ಉತ್ತರಿಸುತ್ತಾರೆ- 


ಮೂಲ:- 
ಖ ಗತಾವಿತಿ ಧಾತೋಸ್ತು ಪೂರ್ವಾವಗತವತ್‌ ಸದಾ । 
ಸ್ಲಿತೇರ್ಬ್ಯಹ್ಠರ್ತಮಿತ್ಯುಕ್ತಮನೃತಂ ಪರಿಣಾಮತಃ । 
ಪ್ರಕೃತಿಪ್ರಾಕೃತಂ ಪ್ರೋಕ್ತಂ ..... 
ಮೂಲಾರ್ಥ :- "ಖು ಗತೌ' ಎಂದು ಧಾತುವಿರುವುದರಿಂದ (ಧಾತುವಿನ 
ಅರ್ಥವಿರುವುದರಿಂದ) ಬ್ರಹ್ಮನು ಪೂರ್ವಾವಗತವತ್‌ ಸದಾ ಸ್ಲಿತನಾದ ಕಾರಣ 
(ಪರಿಣಾಮರಹಿತನಾದ ಕಾರಣ) `ತದೇವರ್ತಂ' ಎಂಬ ಶ್ರುತಿಯಲ್ಲಿ ಚತ ಎಂದು 
ಕರೆಯಲ್ಪಡುತ್ತಾನೆ. ಪ್ರಕೃತಿ, ಪ್ರಕೃತಿಕಾರ್ಯವಾದ ಜಗತ್ತು ಪರಿಣಾಮ 


“ಅನ್ಫತ-ಅಸತ್‌' ಇತ್ಯಾದಿಶಬ್ದಗಳ ಅರ್ಥನಿರೂಪಣೆ ಗಾ 


ಉಳ್ಳದ್ದಾದ್ದರಿಂದ 'ಅನೃತೇನ ಹಿ ಪ್ರತ್ಯೂಢಾಃ' ಎಂಬ ಶ್ರುತಿಯಲ್ಲಿ ಅನೃತ ಎಂದು 
ಕರೆಯಲ್ಪಡುತ್ತಿದೆ. 

"ಯ ಗತೌ' ಎನ್ನುವಲ್ಲಿ 'ಯ' ಎನ್ನುವುದು ಮಾತ್ರ ಧಾತುವಾಗಿದೆ. "ಗತೌ' 
ಎನ್ನುವುದು ಧಾತುವಿನ (ಅರ್ಥ) ವ್ಯಾಖ್ಯಾನ ಆಗಿದೆ. ಆದ್ದರಿಂದ ""ಯ 
ಗತಾವಿತಿ ಧಾತೋಸ್ತು'' ಎಂಬ ಮೂಲದಲ್ಲಿರುವ 'ಧಾತೋಃ' ಎನ್ನುವುದಕ್ಕೆ 
“ಧಾತುವ್ಯಾಖ್ಯಾನಾತ್‌' ಎಂಬುದಾಗಿ ಅರ್ಥ ತಿಳಿಯಬೇಕು. 


""ಯೇ ಯೇ ಗತ್ಯಾರ್ಥಾಃ ತೇ ತೇ ಜ್ಞಾನಾರ್ಥಾಃ'' ಎಂದು ಹೇಳಿದಂತೆ 
ಗತ್ಯರ್ಥಕವಾದ ಧಾತುಗಳಿಗೆ ಅವಗತಿ (ಜ್ಞಾನ) ಎಂದು ಅರ್ಥ ಇರುವುದರಿಂದ, 
“ಯತಂ' ಎನ್ನುವಲ್ಲಿನ ಯ ಧಾತುವು ಗತ್ಯರ್ಥಕವಾದ್ದರಿಂದ ಜ್ಞಾನಾರ್ಥಕವಾಗಿದೆ. 
ಮತ್ತು 'ಯತಂ' ಎನ್ನುವಲ್ಲಿನ ಕ್ರಪ್ರತ್ಯಯವು ನಿಷ್ಠಾಪ್ರತ್ಯ ಯವಾದ್ದರಿಂದ 
ಭೂತಾರ್ಥಕವಾಗಿದೆ. (ಭೂತಕಾಲ ಎಂಬ ಅರ್ಥ ಉಳ್ಳದ್ದಾಗಿದೆ.) ಇಷ್ಟು 
ಹಿಂದಿನದ್ದು, ಅಷ್ಟು ಹಿಂದಿನದ್ದು ಎಂಬುದಾಗಿ ಭೂತಕಾಲಕ್ಕೆ ಅವಧಿಯನ್ನು 
ಹೇಳಿಲ್ಲವಾದ್ದರಿಂದ ಅನಾದಿತ್ತವೇ ಲಭಿಸುತ್ತದೆ. ಹೀಗಾಗಿ "ಯತಂ' ಎಂದರೆ 
ಅನಾದಿತಃ ಅವಗತಂ ಅನಾದಿಕಾಲದಿಂದಲೂ (ತಿಳಿಯಲ್ಪಟ್ಟದ್ದು) 
ಜ್ಞಾನವಿಷಯವಾದದ್ದು ಎಂದು ಅರ್ಥ ಹೇಳಿದಂತಾಗುತ್ತದೆ. 


ಹಾಗಾದರೆ 'ಬ್ರಹ್ಮ ಖತಂ' ಎಂದರೆ ಬ್ರಹ್ಮನು ಅನಾದಿಕಾಲದಿಂದ 
ಜ್ಞಾನವಿಷಯನಾಗಿದ್ದಾನೆ ಎಂದು ಅರ್ಥ ಹೇಳಿದಂತಾಗುತ್ತದೆ. ಆದರೆ ಈ 
ಅನಾದಿಕಾಲೀನಜ್ಞಾನವಿಷಯತ್ತವು ಬ್ರಹ್ಮನಿಗೆ ಅಸಾಧಾರಣ ಹೇಗಾಗುತ್ತದೆ ? 
ಯಾಕೆಂದರೆ ಃ- ಅನಾದಿಕಾಲೀನಜ್ಞಾನವಿಷಯತ್ಪವು ಅನಾದಿಯಾದ ಪ್ರಕೃತ್ಯಾದಿ 
ಗಳಲ್ಲಿಯೂ ಸಾಧಾರಣವಾಗಿದೆ. ಅಂದಮೇಲೆ 'ತದೇವರ್ತಮ್‌' ("ತದೇವ 
ಯತಂ') ಎಂಬುದಾಗಿ ಶ್ರುತಿಯು ಬ್ರಹ್ಮನಿಗೆ ಮಾತ್ರ ಅನಾದಿಕಾಲೀನ 
ಜ್ಞಾನವಿಷಯತ್ನವನ್ನು ಹೇಗೆ ಹೇಳುತ್ತದೆ ? 


ಈ ರೀತಿಯಾಗಿ ಶಂಕೆ ಬಂದರೆ, ಅದಕ್ಕೆ ಈ ರೀತಿಯಾದ ಸಮಾಧಾನ - 
ಬ್ರಹ್ಮನೂ ಪ್ರಕೃತ್ಯಾದಿಗಳಂತೆ ಪರಿಣಾಮಿಯಾಗಿರುವುದಾದರೆ (ಪರಿಣಾಮ 
ಉಳ್ಳವನಾಗಿದ್ದರೆ) ""ತದೇವ ಯತಂ'' ಎಂಬುದಾಗಿ ಅವಧಾರಣಸಹಿತವಾಗಿ 
ಬ್ರಹ್ಮ ಒಬ್ಬನಿಗೇ ಪೂರ್ವಾವಗತತ್ವ ಮುಖ್ಯವಾಗಿ ಹೇಳಿದ್ದು ಕೂಡುವುದಿಲ್ಲ. 


ಪ್ರಕೃತ ಬ್ರಹ್ಮ ಒಬ್ಬನಿಗೇ ಪೂರ್ವಾವಗತತ್ವವನ್ನು ಮುಖ್ಯ (ಅಸಾಧಾರಣ)ವಾಗಿ 


180 ತತ್ತೋದ್ಯೋತ 


ಹೇಳುತ್ತಿರುವುದರಿಂದ, ಬ್ರಹ್ಮನಿಗೆ ಪ್ರಕೃತ್ಯಾದಿಗಳಂತೆ ಪರಿಣಾಮ ಇಲ್ಲ. ಕಿಂತು 
ಪೂರ್ವಾವಗತವತ್‌ ಸದಾ ಸ್ಥಿತಿಯನ್ನು ಹೇಳಿದಂತಾಗುತ್ತದೆ. ಹೀಗಾಗಿ ಬ್ರಹ್ಮ 
ಯತ ಎಂದರೆ ಕೇವಲ ಅನಾದಿಕಾಲೀನಜ್ಞಾನವಿಷಯ ಎಂದಷ್ಟೇ ಅರ್ಥವಲ್ಲ. 
ಕಿಂತು ಪೂರ್ವಾವಗತವತ್‌ ಸದಾ ಸ್ಥಿತನಾಗಿದ್ದಾನೆ ಬ್ರಹ್ಮ ಎಂದು ಅರ್ಥ 
ಲಬ್ಧವಾಗುತ್ತದೆ. 

ಮೂಲದಲ್ಲಿರುವ "ಪ್ರಕೃತಿಪ್ರಾಕೃತಂ' ಎನ್ನುವಲ್ಲಿ "ಪ್ರಕೃತಿಶ್ವ ಪ್ರಾಕೃತಂ ಚ 
ಅನಯೋಃ ಸಮಾಹಾರಃ ಪ್ರಕೃತಿಪ್ರಾಕೃತಂ' ಎಂಬುದಾಗಿ ಸಮಾಹಾರದ್ವಂದ್ವ 


ವಿವಕ್ಷಿತವಾಗಿದೆ. 'ಧಾತೋಸ್ತು' ಎಂಬ ಮೂಲದಲ್ಲಿರುವ 'ತು'ಶಬ್ದವು 
ಅವಧಾರಣಾರ್ಥಕವಾಗಿದೆ. ("ತು'ಶಬ್ದಕ್ಕೆ "ಏವ' ಎಂದರ್ಥ.) 


ಹಾಗಾದರೆ- “ತದೇವರ್ತಂ' ಎಂಬ ಶ್ರುತಿಯಲ್ಲಿ ಬ್ರಹ್ಮನು ಅಪರಿಣಾಮಿ- 
ಯಾದ್ದರಿಂದ (ಪರಿಣಾಮರಹಿತನಾದ್ದರಿಂದ) "ಯತ' ಎಂದು ಕರೆಯಲಡುತ್ತಿದ್ದಾನೆ. 
ಜಗತ್ತು ಪರಿಣಾಮಿಯಾಗಿದ್ದರಿಂದ (ಪರಿಣಾಮ ಉಳ್ಳದ್ದಾದ್ದರಿಂದ) "ಅನೃತೇನ 
ಹಿ ಪ್ರತ್ಯೂಢಾಃ' ಎಂಬ ಶ್ರುತಿಯಲ್ಲಿ "ಅನ್ಫತ' ಎಂದು ಕರೆಯಲ್ಪಡುತ್ತಿದೆ. 
ಹೊರತು ಬ್ರಹ್ಮನು ಸತ್‌ ಆದ್ದರಿಂದ ಯತ, ಜಗತ್ತು ಅಸತ್‌ ಆದ್ದರಿಂದ ಅನೃತ 
ಎಂದು ಕರೆಯಲಡುತ್ತಿಲ್ಲ ಎಂಬುದಾಗಿ ಶ್ರುತಿಯ (ಯತತ್ವ- ಅನೃತತ್ವಗಳ) 
ಅರ್ಥ ಹೇಳಿದಂತಾಗುತ್ತದೆ. 


ಅವತಾರಿಕೆ :- ಈ ರೀತಿಯಾಗಿ 'ಯತ-ಅನೃತ ಶಬ್ದಗಳ ನಿರ್ವಚನವನ್ನು 
(ಬ್ರಹ್ಮನನ್ನು ಯತ ಎಂದು ಕರೆಯಲು ಕಾರಣವನ್ನು ಹಾಗೂ ಜಗತ್ತನ್ನು ಅನೃತ 
ಎಂದು ಕರೆಯಲು ಕಾರಣವನ್ನು) ತಿಳಿಸಿಕೊಟ್ಟು, ಪ್ರಕೃತ ಸತ್‌-ಅಸತ್‌ ಶಬ್ದಗಳ 
ನಿರ್ವಚನವನ್ನು (ಬ್ರಹ್ಮನಿಗೆ ಸತ್‌ ಎಂದು ಕರೆಯಲು ಕಾರಣವನ್ನು ಹಾಗೂ 
ಜಗತ್ತನ್ನು ಅಸತ್‌ ಎಂದು ಕರೆಯಲು ಕಾರಣವನ್ನು) ತಿಳಿಸಿಕೊಡುತ್ತಾರೆ - 


ಮೂಲ ಃ- ಅಸತ್ತದಶುಭತ್ವತಃ । 
ಟೀಕಾ: ಸಂಸಾರರೂಪತ್ವೇನಾಶುಭತ್ವತ ಏವ । ತಥಾ ಪರಮಾನಂದ- 
ರೂಪತ್ವೇನ ಶುಭತ್ವಾತ್‌ ಬ್ರಹ್ಮಸತ್‌ ಪ್ರೋಕ್ತಮಿತ್ಯಪಿ ಜ್ಞಾತವ್ಯಮ್‌ । 
ಅನುವಾದ ;- ಜಗತ್ತು ಸಂಸಾರರೂಪವಾದ್ದರಿಂದ ಅಶುಭವಾಗಿದೆ. 


ಅಶುಭವಾದ್ದರಿಂದ ಅಸತ್‌ ಎನಿಸಿಕೊಳ್ಳುತ್ತದೆ. ಅದರಂತೆಯೇ ಬ್ರಹ್ಮನು 
ಪರಮಾನಂದರೂಪನಾದ್ದರಿಂದ 


“ಅನ್ಫತ-ಅಸತ್‌' ಇತ್ಯಾದಿಶಬ್ದಗಳ ಅರ್ಥನಿರೂಪಣೆ TY 


ಸದ್ಧಾವೇ ಸಾಧುಭಾವೇ ಚ ಸದಿತ್ಯೇತತ್ವಃ ಯುಜ್ಯತೇ 
ಎಂಬ ವಚನದಂತೆ ಸತ್‌ ಎನಿಸಿಕೊಳ್ಳುತ್ತಾನೆ. 


೧. 
ಸದಾನಂದಸ್ಟರೂಪತ್ವಾತ್‌ ಶುಭತ್ವಾತ್‌ ಬ್ರಹ್ಮ ಸತ್‌ ಸ್ಮೃತಮ್‌ । 


ಇತ್ಯಾದಿ ಪ್ರಮಾಣಗಳು ಈ ವಿಚಾರವನ್ನು ದೃಢಪಡಿಸುತ್ತವೆ. 


ಅವತಾರಿಕೆ :- ಈವರೆಗೆ ಸತ್‌-ಅಸತ್‌ ಶಬ್ದಗಳ ನಿರ್ವಚನವನ್ನು (ಬ್ರಹ್ಮ 
ಸತ್‌ ಎನಿಸಿಕೊಳ್ಳಲು, ಜಗತ್ತು ಅಸತ್‌ ಎನಿಸಿಕೊಳ್ಳಲು ಕಾರಣವನ್ನು) ತಿಳಿಸಿ, 
ಪ್ರಕೃತ ಸತ್ಯ -ಅಸತ್ಯ ಶಬ್ದಗಳ ನಿರ್ವಚನವನ್ನು (ಬ್ರಹ್ಮ ಸತ್ಯ ಎನಿಸಿಕೊಳ್ಳಲು, 
ಜಗತ್ತು ಅಸತ್ಯ ಎನಿಸಿಕೊಳ್ಳಲು ಕಾರಣವನ್ನು) ತಿಳಿಸುತ್ತಾರೆ - 


pr) 


4 


ಮೂಲ :- ಅಸತಾಂ ಬುದ್ಧಿಗಮ್ಯತ್ವಾದಸತ್ಯಮಿತಿ ಚೋಚ್ಯತೇ I 
ಟೀಕಾ: ಏವಂ ಸತಾಂ ಬುದ್ಧಿಗಮ್ಯತ್ವಾದ್‌ ಬ್ರಹ್ಮ ಸತ್ಯಮಿತ್ಯುಚ್ಛತ ಇತ್ಯಪಿ 
ದ್ರಷ್ಟವ್ಯಮ್‌ । 


ಪ್ರಕೃತ್ಯಾದಿ ಸತಾಮಪಿ ಬುದ್ಧಿ ಗಮೃಮ್‌ 1ಕಿಂ ವಿಶಿಷ್ಯಾಭಿಧೀಯತೇ 
ಅಸತಾಮಿತಿ 1 ನಿಯಮಾಭಿಪ್ರಾಯೇಣೇತಿ ಭಾವೇನ 
ಸದಸದ್ದಿವೇಕಮಾಹ - 


ಮೂಲ ;- ನಿಯಮೇನ ಬಡಿಶ್ಚಿತ್ತಾಸ್ಪೇ5ಸಂತೋ ಬ್ರಹ್ಮಣಿ ಸ್ಥಿತಾಃ । 
ಚ! 5 
ಟೀಕಾ: ತೇತಸಂತ ಇತ್ಯತ್ರಾಕಾರಪ್ರಶ್ಲೇಷಭಾವಾಭಾವಾಭ್ಯಾಂ 
ಯಚ್ಛಬ್ಬಾಧ್ಯಾಹಾರೇಣ ಚದ್ವೇ ವಾಕ್ಯೇ ದ್ರಷ್ಟವ್ಯೇ । ಬ್ರಹ್ಮಣಿ 
ಸಿತಾಸ್ತನಿಷ್ಟಮುದಯ:ಃ । 
ಛ “ao ಛು 
ಅನುವಾದ :- ಜಗತ್ತನ್ನು ಕೆಲವೆಡೆ ಅಸತ್ಯ ಎಂದು ಕರೆಯಲಾಗಿದೆ. ಅದು 
ಯಾಕೆ ೧ ಎನ್ನುವುದನ್ನು ಆಚಾರ್ಯರು ಸ್ಪಷ್ಟಪಡಿಸುತ್ತಿದ್ದಾರೆ. 
“ಅಸದ್ದಿಃ ಯಾಯತೇ ಜ್ಞಾಯತೇ ಇತಿ ತತ್‌ ಅಸತ್ಯಮ್‌' 


ಎಂಬ ನಿರ್ವಚನದಂತೆ, ಜಗತ್ತು ಅಸಜ್ಜನರಿಂದ ತಿಳಿಯಲ್ಪಡುತ್ತದೆ ಅಸಜ್ಜನರ 
ಬುದ್ದಿಗಮ್ಯವಾಗಿದೆ ಎಂಬ ಕಾರಣಕ್ಕೆ ಜಗತ್ತು ಅಸತ್ಯ ಎಂದು ಕರೆಸಿಕೊಳ್ಳುತ್ತದೆ. 


೧ ಶ್ರೀವಿಜಯೀಂದ್ರತೀರ್ಥರ ಟಿಪಣಿಯಲ್ಲಿಉದಾಹರಿಸಿದ ಪ್ರಮಾಣ 
rh ೭ 


FY ತತ್ತೋದ್ಯೋತ 


ಅದರಂತೆಯೇ ಬ್ರಹ್ಮನನ್ನು ಸತ್ಯ ಎಂದು ಕರೆಯಲು ಕಾರಣವೇನು ? 
ಅದನ್ನೂ ಈ ರೀತಿ ತಿಳಿಯಬೇಕು ಃ- 


"ಸದ್ದಿ; ಯಾಯತೇ ಜ್ಞಾಯತೇ ಇತಿ ತತ್‌ ಸತ್ಯಮ್‌' 


ಎಂಬ ನಿರ್ವಚನದಂತೆ ಬ್ರಹ್ಮನು ಸಜ್ಜನರಿಂದ ತಿಳಿಯಲಡುತ್ತಾನೆ ಸಜ್ಜನರ 
ಬುದ್ದಿಗಮ್ಯನಾಗಿದ್ದಾನೆ ಎಂಬ ಕಾರಣಕ್ಕೆ ಬ್ರಹ್ಮನು ಸತ್ಯ ಎಂದು ಕರೆಸಿಕೊಳ್ಳುತ್ತಾನೆ. 


ಹೌದು ""ಜಗತ್ತು ಅಸಜ್ಜನರಿಂದ ತಿಳಿಯಲ್ಪಡುತ್ತದೆ ಅಸಜ್ಜನರ ಬುದ್ಧಿಗಮ್ಯ- 
ವಾಗಿದೆ'' ಎಂದು ಹೇಳುತ್ತಿದ್ದೀರಿ. ಆದರೆ ಪ್ರಕೃತ್ಯಾದಿ ಜಗತ್ತು ಅಸಜ್ಜನರ 
ಬುದ್ಧಿಗೆ ಮಾತ್ರ ಗಮ್ಯವಾಗಿದೆಯೇ 9? ಏನಿಲ್ಲ. ಅಸಜ್ಜನರ ಬುದ್ಧಿಗೆ 
ಗಮ್ಯವಾದಂತೆ ಸಜ್ಜನರ ಬುದ್ದಿಗೂ ಗಮ್ಯವಾಗಿದೆ. ಹೀಗಿರುವಾಗ ""ಜಗತ್ತು 
ಅಸಜ್ಜನರ ಬುದ್ಧಿಗಮ್ಯವಾಗಿದೆ'' ಎಂಬುದಾಗಿ ವಿಶೇಷವಾಗಿ (ಪ್ರತ್ಯೇಕವಾಗಿ) 
ಹೇಳುವುದೇನು ? 


ಈ ರೀತಿಯಾಗಿ ಶಂಕೆ ಬಂದರೆ, ಅದು ಸರಿಯಲ್ಲ. ಯಾಕೆಂದರೆ 
ನಿಯಮಾಭಿಪ್ರಾಯದಿಂದ (ನೈರಂತರ್ಯಾಭಿಪ್ರಾಯದಿಂದ) ಸದ್ದುದ್ದಿಗಮ್ಯತ್ವ 
-ಅಸದ್ಭುದ್ದಿಗಮ್ಯತ್ತಗಳನ್ನು ವಿವಕಿಸಲಾಗಿದೆ. ಅಂದರೆ 1. ಕೇವಲ 
ಸದ್ಭುದ್ಧಿಗಮ್ಯತ್ವಂ ಸತ್ಯತ್ವಂ (ಸಜ್ಜನರ ಬುದ್ದಿಗೆ ಗಮ್ಯವಾದದ್ದು ಸತ್ಯ), 
ಅಸದ್ಭುದ್ದಿಗಮ್ಯತ್ವಂ ಅಸತ್ಯತ್ವಂ (ಅಸಜ್ಜನರ ಬುದ್ದಿಗೆ ಗಮ್ಯವಾದದ್ದು ಅಸತ್ಯ) 
ಎಂಬುದಾಗಿ ಹೇಳುವುದಿಲ್ಲ. ಹಾಗೆ ಹೇಳಿದರೆ ಜಗತ್ತೂ ಸಜ್ಜನರ ಬುದ್ದಿಗೆ 
ಗಮ್ಯವಾಗುತ್ತದೆಯಲ್ಲ ? ಎಂಬ ಶಂಕೆ ಬರುತ್ತದೆ. ಕಿಂತು- “ನಿತ್ಯಂ 
ಸದ್ದುದ್ದಿಗಮೃತ್ನಂ ಸತ್ಯತ್ವಂ'' ನಿತ್ಯದಲ್ಲಿಯೂ (ನಿರಂತರವಾಗಿ) ಸಜ್ಜನರ ಬುದ್ದಿಗೆ 
ಗಮ್ಯವಾದದ್ದು ಸತ್ಯ. 

“ನಿತ್ಯಂ ಅಸದ್ದುದ್ದಿಗಮೃತ್ನಂ ಅಸತ್ಯತ್ವಂ'' ನಿತ್ಯ ದಲ್ಲಿಯೂ (ನಿರಂತರವಾಗಿ) 
ಅಸಜ್ಜನರ ಬುದ್ದಿಗೆ ಗಮ್ಯವಾದದ್ದುಅಸತ್ಯ ಎಂಬುದಾಗಿ ಹೇಳುತ್ತೇವೆ. ಪ್ರಕೃತ್ಯಾದಿ 
ಜಗತ್ತು ಕದಾಚಿತ್‌ (ಕೆಲವೊಮ್ಮೆ) ಸಜ್ಜನರ ಬುದ್ದಿಗೆ ಗಮ್ಯವಾಗುವುದಾದರೂ 
ಸಹ ನಿತ್ಯದಲ್ಲಿ (ನಿರಂತರವಾಗಿ) ಸಜ್ಜನರ ಬುದ್ದಿಗೆ ಗಮ್ಯವಾಗುವುದಿಲ್ಲ. ಆದರೆ 
ಬ್ರಹ್ಮನು ನಿತ್ಯದಲ್ಲಿ (ನಿರಂತರವಾಗಿ) ಸಜ್ಜನರ ಬುದ್ದಿಗೆ ಗಮ್ಯನಾಗುವುದರಿಂದ 
ಬ್ರಹ್ಮನಿಗೆ ಮಾತ್ರ ಸತ್ಯ ಎಂದು ಕರೆಯುವುದರಲ್ಲಿ ಯಾವ ಅನುಪಪತ್ತಿ ಇಲ್ಲ. 
ಅದರಂತೆಯೇ ಬ್ರಹ್ಮನು ಕದಾಚಿತ್‌ (ಕೆಲವೊಮ್ಮೆ) ಅಸಜ್ಜನರ ಬುದ್ದಿಗೆ 


ಪ್ರಪಂಚಸತ್ಯತ್ಥವು ಪ್ರಮಾಣಸಿದ್ಧವಾಗಿದೆ ಗ್ರಾ 


ಗಮ್ಯನಾಗುವುದಾದರೂ ಸಹ ನಿತ್ಯದಲ್ಲಿ (ನಿರಂತರವಾಗಿ) ಅಸಜ್ಜನರ 
ಬುದ್ಧಿಗೆ ಗಮ್ಯನಾಗುವುದಿಲ್ಲ. ಆದರೆ ಜಗತ್ತು ನಿತ್ಯದಲ್ಲಿ (ನಿರಂತರವಾಗಿ) 
ಅಸಜ್ಜನರ ಬುದ್ದಿಗೆ ಗಮ್ಯವಾಗುವುದರಿಂದ ಜಗತ್ತಿಗೆ ಮಾತ್ರ ಅಸತ್ಯ ಎಂದು 
ಕರೆಯುವುದರಲ್ಲಿಯೂ ಯಾವ ಅನುಪಪತ್ತಿ ಇಲ್ಲ. 


ಈ ಅಭಿಪ್ರಾಯವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಆಚಾರ್ಯರು ಸಜ್ಜನರು 
ಯಾರು ೧ ಅಸಜ್ಜನರು ಯಾರು ? ಎಂಬ ವಿಭಾಗವನ್ನು ತಿಳಿಸುತ್ತಾರೆ - 


ಮೂಲ :- ನಿಯಮೇನ ಬಹಿಶ್ಸಿತ್ತಾಸ್ತೇsಸಂತೋ ಬ್ರಹ್ಮಣಿ ಸ್ಥಿತಾ: | 


ಮೂಲದಲ್ಲಿ "ತೇ5ಸಂತಃ' ಎನ್ನುವಲ್ಲಿ ಅಕಾರಪ್ರಶ್ಲೇಷ ಭಾವಾಭಾವಗಳಿಂದ 
ಮತ್ತು ಯಚ್ಚಬ್ದದ ಅಧ್ಯಾಹಾರದಿಂದ 


ಯೇ ನಿಯಮೇನ ಬಜಿಶ್ಚಿತ್ತಾ: ತೇನಸಂತಃ । 
ಯೇ ನಿಯಮೇನ ಬ್ರಹ್ಮಣಿ ಸ್ಥಿತಾಃ ತೇ ಸಂತಃ । 


(ಯಾರು ನಿರಂತರವಾಗಿ ಭಗವಂತನನ್ನು ಬಿಟ್ಟು ಇತರ ಜಗತ್ತಿನಲ್ಲಿಯೇ 
ಆಸಕ್ಷಮನಸ್ಕರಾಗಿರುತ್ತಾರೋ ಅವರು ಅಸಜ್ಜನರು. ಇನ್ನು ಯಾರು ನಿರಂತರವಾಗಿ 
ಭಗವಂತನಲ್ಲಿಯೇ ಆಸಕ್ತಮನಸ್ಮರಾಗಿರುತ್ತಾರೋ ಅವರು ಸಜ್ಜನರು) 


ಎಂಬುದಾಗಿ ಎರಡು ವಾಕ್ಯಗಳನ್ನು ಮಾಡಿಕೊಂಡು ಮೂಲಾರ್ಥ 
ತಿಳಿಯಬೇಕು. 


@ 


ಇರುವುದು ಎಂದರ್ಥವಲ್ಲ. ಕಾರಣ ಬ್ರಹ್ಮನು ಸರ್ವಾಶ್ರಯನಾದ್ದರಿಂದ 

ಸಜ್ಜನರಿಗೆ ಆಶ್ರಯನಾಗಿರುವಂತೆ ಅಸಜ್ಜನರಿಗೂ ಆಶ್ರಯನೇ ಆಗಿದ್ದಾನೆ. 

ಹಾಗಾಗಿ ಬ್ರಹ್ಮನಲ್ಲಿ ಆಶ್ರಯಿಸಿ ಇರುವುದು ಎಂದು ಅರ್ಥವಲ್ಲ. ಕಿಂತು 

ಬ್ರಹ್ಮನಿಷ್ಠಬುದ್ದಯಃ ಬ್ರಹನಲ್ಲಿಯೇ ಆಸಕ್ತವಾದ ಬುದ್ದಿ ಉಳ್ಳವರು ಎಂದು 
[5 ay J" ದು ಎ ೪ 

ಅರ್ಥ. ಅಸಜ್ಜನರು ಬ್ರಹ್ಮನಲ್ಲಿ ಆಶ್ರಯಿಸಿ ಇದ್ದರೂ ಬ್ರಹ್ಮನಲ್ಲಿಯೇ ಆಸಕ್ತವಾದ 

ಬುದ್ದಿ ಉಳ್ಳವರಾಗಿಲ್ಲವಾದ್ದರಿಂದ ಯಾವ ಅನುಪಪತ್ತಿ ಇಲ್ಲ ಎಂದು ಭಾವ. 


ಮೂಲದಲ್ಲಿ "ಬ್ರಹ್ಮಣಿ ಸ್ಥಿತಾಃ' ಎಂದರೆ ಬ್ರಹ್ಮನಲ್ಲಿ ಆಶ್ರಯಿಸಿಕೊಂಡು 
3 ಲ! ಉಲ್ಲ 


ಪ್ರಪಂಚಸತ್ಯತ್ವವು ಪ್ರಮಾಣಸಿದ್ದವಾಗಿದ 


ಟೀಕಾ : ಕಸ್ಮಾದೇವಮನೃತತ್ವಾದ್ಯುಕ್ರೇರನ್ಯಾರ್ಥವರ್ಣನಮ್‌ । ಬ್ರಹ್ಮವತ್‌ 
ಸತೃತ್ವೇನ ಪ್ರಮಿತತ್ವಾದಿತ್ಯಾಹ - 


ತತ್ವೋದ್ಯೋತ 
ಮೂಲ ಃ- ವಿಶ್ವಂ ಸತ್ಯಂ NO 


ಪ್ರಮಿತಮಿತಿ ಶೇಷಃ | ನ ಚ ಸತೃತ್ವೇನಷಿ ಪರಮಾತ್ಸನೋತಸ್ಕಾ- 
ವಿಶೇಷಃಶಂಕನೀಯಃ। ಏತತ್ತತ್ತಾ ಯಾ ಅಪಿ ತದಧೀನತ್ವಾ ದಿತ್ಯಾಹ- 


ಪ್ರವಾಹತೋ ನಿತೃತ್ವೇಪಿ ನಾವಾಂತರವೈಚಿತ್ರ್ಯಮಿತ್ಯಾಹ - 
ಮೂಲಃ-ನ ಕಾಪ್ಯನೀದೃಶಂ ವಿಶ್ವಂ ರ 
ಕ್ವಾಪಿ ಕಾಲೇ ॥ ತಥಾತ್ವೇರಷಿ ನ ಪ್ರಲಯಾದ್ಯಾಗಮವಿರೋಧ- 
ಶಂಕನೀಯ ಇತ್ತಾಹ 
ಪ್ರ ೪ 
ಮೂಲಃ-...... ತತ್ವತ್ಕಾಲಾನುಸಾರತಃ । 
ಯಸ್ಮಿನ್‌ ಕಾಲೇ ಯಾದೃಶೇನ ಭವಿತವ್ಯಂ ತಥಾಭಾವಸ್ಯ ನ 
ವ್ಯತ್ಯಾಸ ಇತ್ಯುಕ್ತಂ ಭವತಿ । 


ಅನುವಾದ :- ''ಅನ್ಫತೇನ ಹಿ ಪ್ರತ್ಯೂಢಾಃ'' ಇತ್ಯಾದಿ ಶ್ರುತಿಗಳಲ್ಲಿ ಜಗತ್ತಿಗೆ 
ಅನೃತತ್ವಾದಿಗಳನ್ನು ಹೇಳಿದಾಗ, ಅನೃತ ಎಂದರೆ ಪರಿಣಾಮ ಉಳ್ಳದ್ದು 
ಇತ್ಯಾದಿಯಾಗಿ ಶ್ರುತಿಗಳಿಗೆ ಅರ್ಥಾಂತರವನ್ನು ಹೇಳಿದಿರಿ. ಅನೃತತ್ತಾದಿ- 
ಪ್ರತಿಪಾದಕವಾದ ಶ್ರುತಿಗಳಿಗೆ ಹಾಗೇಕೆ ಅರ್ಥಾಂತರವನ್ನು ಹೇಳಬೇಕು 9 
(ಮಿಥ್ಯಾತ್ವ ಮೊದಲಾದ ಅರ್ಥಗಳನ್ನು ಹೇಳಬಹುದಲ್ಲ?) 


ಈ ರೀತಿಯಾಗಿ ಶಂಕಿಸುವುದು ಸರಿಯಲ್ಲ. ಏಕೆಂದರೆ- ಬ್ರಹ್ಮನು 


೧ 'ತತ್‌ ಸತ್ಯಮ್‌' ಮೊದಲಾದ ಶ್ರುತಿಗಳಿಂದ ಬ್ರಹ್ಮನು ಸತ್ಯನಾಗಿದ್ದಾನೆ ಎಂದು ಸಿದ್ಧನಾಗಿ 
ದ್ದಾನೆ. ಹೀಗಾಗಿ ಬ್ರಹ್ಮನಿಗೆ ಅನೃತತ್ವವನ್ನು ಪ್ರತಿಪಾದನೆ ಮಾಡುವ ವಾಕ್ಯಗಳಿಗೆ ನೀವು 


ಪ್ರಪಂಚಸತ್ಯತ್ವವು ಪ್ರಮಾಣಸಿದ್ದವಾಗಿದೆ ಗಾ 


ಸತ್ಯನಾಗಿದ್ದಾನೆಂದು ಪ್ರಮಾಣಸಿದ್ದನಾದಂತೆ, ಜಗತ್ತೂ ಸತ್ಯವಾಗಿದೆಯೆಂದು 
ಪ್ರಮಾಣಸಿದ್ಧವಾಗಿದೆ. ಸತ್ಯತ್ವೇನ ಪ್ರತ್ಯಕ್ಟಾದಿಪ್ರಮಾಣಸಿದ್ಧವಾದ್ದರಿಂದ 
ಜಗತ್ತಿಗೆ ಮಿಥ್ಯಾತ್ವವನ್ನು ಹೇಳಲು ಬರುವುದಿಲ್ಲ ಎಂಬ ಸಮಾಧಾನವನು 
ಆ 

ಆಚಾರ್ಯರು ಹೇಳುತ್ತಾರೆ - 

ಮೂಲ :- ವಿಶ್ವಂ ಸತ್ಯ೦......... 

ಮೂಲದಲ್ಲಿ "ಪ್ರಮಿತಂ' ಎಂದು ಶೇಷ ಮಾಡಿಕೊಳ್ಳಬೇಕು. ವಿಶ್ವಂ ಪ್ರಕೃತ್ಯಾದಿ 
ಜಗತ್ತು ಸತ್ಯಂ (ಮಿಥ್ಯೆಯಲ್ಲ) ಸತ್ಯವಾಗಿದೆ ಎಂದು ಪ್ರಮಿತಂ ಪ್ರಮಿತವಾಗಿದೆ, 
ಪ್ರತ್ಯಕ್ಷಾದಿಪ್ರಮಾಣಸಿದ್ದವಾಗಿದೆ ಎಂದು ಮೂಲಾರ್ಥ. 

ಜಗತ್ತು ಸತ್ಯ ಎಂದಾದರೂ ಸಹ (ಜಗತ್ತೂ ಸತ್ಯ, ಪರಮಾತ್ಮನೂ ಸತ್ಯ, 
ಹೀಗಾಗಿ) ಪರಮಾತ್ಮನಿಂದ ಜಗತ್ತಿಗೆ (ಸತ್ಯತ್ವ್ತೇನ ಸಾಮ್ಯ ಬಂತು) ಯಾವುದೇ 
ವೈಲಕ್ಷಣ್ಯ ಇಲ್ಲ ಎಂದು ಶಂಕಿಸಲು ಅವಕಾಶವಿಲ್ಲ. ಕಾರಣ - 


ದ್ರವ್ಯಂ ಕರ್ಮ ಚ ಕಾಲಶ್ವಸ್ಪಭಾಷೋ ಜೀವ ಏವ ಚ । 
ಯತ್ನಸಾದಾದಿಮೇ ಸಂತಿ ನ ಸಂತಿ ಯದುಪೇಕ್ಚಯಾ || 


ಎಂಬುದಾಗಿ ಸ್ಮೃತಿಯು ಹೇಳುವಂತೆ ಜಗತ್ತಿನ ಸತ್ಯತ್ವವೂ ಸಹ ಭಗವಂತನ 
ಅಧೀನವೇ ಆಗಿದೆ ಎಂದು ಆಚಾರ್ಯರು ತಿಳಿಸುತ್ತಾರೆ - 

ಮೂಲ - ವಶೇ ವಿಪ್ಲೋಃ... ...! 

ಸತ್ಯವಾದ ಜಗತ್ತು (ಜಗತ್ತಿನ ಸತ್ಯತ್ವವ) ಭಗವಂತನ ಅಧೀನವೇ ಆಗಿದೆ 
ಎಂದು ಮೂಲಾರ್ಥ. 

ಜಗತ್ತು ಭಗವಂತನ ಅಧೀನವಾದ ಸತ್ಯತ್ವ ಉಳ್ಳದ್ದಾದರೂ ಸಹ ಭಗವಂತ- 
ನಿಂದ ನಾಶ ಮಾಡಲ್ಪಡುವುದಿಲ್ಲ (ಭಗವಂತನು ಜಗತ್ತಿನ ಸ್ವರೂಪಸತ್ವವನ್ನು 
ಅಪಹರಿಸುವುದಿಲ್ಲ) ಎಂದು ಹೇಳುತ್ತಾರೆ - 

ಅರ್ಥಾಂತರವನ್ನು ಹೇಳುತ್ತೀರಿ. ಅದರಂತೆಯೇ ಜಗತ್ತೂ ಸತ್ಯವಾಗಿದೆಯೆಂದು ಪ್ರತ್ಯಕ್ಷಾದಿ- 

ಪ್ರಮಾಣಗಳಿಂದ ಸಿದ್ಧವಾಗಿದ್ದರಿಂದ ಜಗತ್ತಿಗೆ ಅನೃತತ್ವಾದಿಗಳನ್ನು ಪ್ರತಿಪಾದನೆ ಮಾಡುವ 

"ಅನ್ಫತೇನ ಹಿ ಪ್ರತ್ಯೂಢಾಃ' ಇತ್ಯಾದಿ ಪ್ರಮಾಣಗಳಿಗೆ ಅರ್ಥಾಂತರವನ್ನು ನಾವೂ 

ಹೇಳುತ್ತೇವೆ. 
ಹೀಗಿರುವಾಗ ಜಗತ್ತಿಗೆ ಅನ್ಫತತ್ಥಪ್ರತಿಪಾದಕವಾದ ವಾಕ್ಯಗಳಿಗೆ ಅರ್ಥಾಂತರ ಹೇಳುವುದು ಬೇಡ 


ಎನ್ನುವುದಾದರೆ, ಬ್ರಹ್ಮನಿಗೆ ಅನೃತತ್ವಪ್ರತಿಪಾದಕವಾದ ವಾಕ್ಕಕ್ಕೂ ನೀವೂ ಅರ್ಥಾಂತರ 
ಹೇಳಬೇಡಿ ಎಂದು ಭಾವ. (ಶ್ರೀವೇದೇಶತೀರ್ಥರ ಟಪ್ಪಣೀ) 


Er ತತ್ತೋದ್ಯೋತ 


ಮೂಲ :- ನಿತ್ಯಮೇವ... .. ! 

ಜಗತ್ತು ನಿತ್ಯವೇ ಆಗಿದೆ ಸರ್ವಥಾ ಸತ್ವಾಪಹಾರರೂಪ ಬಾಧ್ಯತ್ವ ಉಳ್ಳದ್ದಲ್ಲ 
ಎಂದು ಮೂಲಾರ್ಥ. 

ಜಗತ್ತು ನಿತ್ಯವೇ ಆಗಿದೆ. ಎಂದು ಹೇಳುವುದಾದರೆ, ಘಟಾದಿಗಳಿಗೆ 
ಪ್ರತ್ಯಕ್ಷಾದಿಗಳಿಂದ ನಾಶ ಕಂಡಿದ್ದರಿಂದ ಮತ್ತು 


""ಏವಂ ಲೋಕಂ ಪರಂ ವಿಂದ್ಯಾತ್‌ ನಶ್ಚರಂ ಕರ್ಮನಿರ್ಮಿತಮ್‌ ಟ'' 


ಇತ್ಯಾದಿ ಆಗಮಗಳು ಸ್ವರ್ಗಾದಿಗಳಿಗೆ ಅನಿತ್ಯತ್ವವನ್ನು ಪ್ರತಿಪಾದಿಸುತ್ತಿ- 
ರುವುದರಿಂದ, ಅನಿತ್ಯವಾದ ಕಾರ್ಯಾತ್ಮಕ ಜಗದ್ಭಾಗದಲ್ಲಿ ಪ್ರತ್ಯಕ್ಟಾದಿವಿರೋಧ 
ಬರುತ್ತದೆಯಲ್ಲವೇ ? ಎಂಬ ಶಂಕೆ ಬೇಡ ಎಂಬುದಾಗಿ ಆಚಾರ್ಯರು 
ಹೇಳುತ್ತಾರೆ - 


ಮೂಲ:- ..... * ಪ್ರವಾಹತಃ | 


ಜಗತ್ತು ನಿತ್ಯವಾಗಿದೆ ಎಂದರೆ ಅಕಾಶಾದಿಗಳಂತೆ ನಿರ್ವಿಕಾರವಾಗಿದೆ 
(ಸರ್ವಕಾಲವೃತ್ತಿಯಾಗಿದೆ) ಎಂದು ಅರ್ಥವಲ್ಲ. ಕಿಂತು ಪ್ರವಾಹತ: ನಿತ್ಯವಾಗಿದೆ, 
ಜಗತ್ತಿನ ಸೃಷ್ಟ್ಯಾಡಿಪ್ರವಾಹ. ನಿರಂತರವಾಗಿ ನಡೆಯುತ್ತಲೇ ಇರುತ್ತದೆ. 
(ಸೃಷ್ಟ್ಯಾದಿಪ್ರವಾಹಕ್ಕೆ ಎಂದಿಗೂ ವಿಚ್ಛೇದ ಬರುವುದಿಲ್ಲ ಎಂದು ಭಾವ.) 


ಜಗತ್ತು ಪ್ರವಾಹತಃ ನಿತ್ಯವಾದರೂ ಸಹ ಗಅವಾಂತರವೈ ಚಿತ್ರ್ಯ ಇಲ್ಲ 
ಎನ್ನುತ್ತಾರೆ - 

ಮೂಲ:- ನ ಕ್ಲಾಪ್ಯನೀದೃಶಂ ವಿಶ್ವಂ... ...1 

ಮೂಲದಲ್ಲಿ "ಕ್ವಾವಿ' ಎಂದರೆ ಯಾವ ಕಾಲದಲ್ಲಿಯೂ ಸಹ ಎಂದರ್ಥ. 


ಎಶ್ವಂ ಜಗತ್ತು ಕ್ವಾಪಿ ಯಾವ ಕಾಲದಲ್ಲಿಯೂ ಸಹ ಅನೀದೃಶಂ ನ ವೈಚಿತ್ರ್ಯ 
ಉಳ್ಳದ್ದಾಗುವುದಿಲ್ಲ ಕಲ್ಲಭೇದದಿಂದ ವಿಲಕ್ಷಣಾಕಾರ ಉಳ್ಳದ್ದಾಗುವುದಿಲ್ಲ, 
ವಸಿಷ್ಠಾದಿರಹಿತವಾಗುವುದಿಲ್ಲ ಎಂದು ಮೂಲಾರ್ಥ. 


೧ ಅವಾಂತರವೈಚಿತ್ರ್ಯ ಎಂದರೆ ಘಟಾದಿಪದಾರ್ಥಗಳಿಗೆ ಕಲ್ಪಭೇದದಿಂದ ವಿಲಕ್ಷಣಾಕಾರತ್ವ 
ಎಂದರ್ಥ. ಅಂದರೆ - ಘಟಾದಿಪದಾರ್ಥಗಳು ಈ ಕಲ್ಪದಲ್ಲಿ ಈ ಆಕಾರ ಉಳ್ಳದ್ದಾಗಿವೆ. 
ಮುಂದಿನ ಕಲ್ಪದಲ್ಲಿ ಬೇರೆ ಆಕಾರ ಉಳ್ಳದ್ದಾಗುತ್ತವೆ ಎಂಬ ಈ ವಿಧವಾದ ವೈಚಿತ್ರ್ಯ ಎಂದರ್ಥ. 

(ಶ್ರೀವಿಜಯೀಂದ್ರತೀರ್ಥರ ಟಪ್ಪಣೇ) 
ಅಥವಾಈ ಕಲ್ಪದಲ್ಲಿ ವಸಿಷ್ಠಾದಿಗಳು ಇರುತ್ತಾರೆ. ಮುಂದಿನ ಕಲ್ಪದಲ್ಲಿ ವಸಿಷ್ಠಾದಿಗಳು ಇರುವುದಿಲ್ಲ 
ಎಂಬ ವೈಚಿತ್ರ್ಯ ಎಂದರ್ಥ. (ದ್ವೈತದ್ಯುಮಣೀ ಟಿಪ್ಪಣೀ) 


ಪ್ರಪಂಚಸತ್ಯತ್ತವು ಪ್ರಮಾಣಸಿದ್ದವಾಗಿದೆ ದ 


ಜಗತ್ತು ಯಾವ ಕಾಲದಲ್ಲಿಯೂ ವೈಚಿತ್ರ್ಯ ಉಳ್ಳದ್ದಾಗುವುದಿಲ್ಲ ಎಂದು 
ಹೇಳಿದರೂ ಸಹ (ಸರ್ವಕಾಲದಲ್ಲಿಯೂ ಹಾಗೆಯೇ ಇರುತ್ತದೆ ಎಂದು 
ಹೇಳಿದರೂ ಸಹ) ಸೃಷ್ಟಿಕಾಲದಲ್ಲಿ ಯಾವ ವಿಧವಾಗಿರುತ್ತದೆ ಸ್ಥಿತಿಕಾಲದಲ್ಲಿ ಆ 
ವಿಧವಾಗಿರುವುದಿಲ್ಲ ಸ್ಥಿತಿಕಾಲದಲ್ಲಿಯಾವ ವಿಧವಾಗಿರುತ್ತದೆ ಪ್ರ ಲಯಕಾಲದಲ್ಲಿ 
ಆ ವಿಧವಾಗಿರುವುದಿಲ್ಲ. ಹಾಗಾಗಿ ಪ್ರಲಯಾದಿಗಳನ್ನು ವಿಧಾನ ಮಾಡುವ 
ಆಗಮವಿರೋಧ ಬರುತ್ತದೆಯಲ್ಲವೇ ? ಎಂಬುದಾಗಿ ಶಂಕಿಸಬೇಡಿ ಎನ್ನುತ್ತಾರೆ 
ಆಚಾರ್ಯರು - 


ಮೂಲ. ತತ್ತತ್ನಾಲಾನುಸಾರತಃ: । 


ಜಗತ್ತು (ಪದಾರ್ಥಗಳು) ಯಾವ ಕಾಲದಲ್ಲಿ ಯಾವ ವಿಧವಾದ 
ಅವಸ್ಥಾವಿಶೇಷವಿಶಿಷ್ಟವಾಗಿರಬೇಕೋ ಆ ವಿಧವಾದ ಅವಸ್ಥಾವಿಶೇಷಕ್ಕೆ ವ್ಯತ್ಯಾಸ 
ಇಲ್ಲ ಎಂದು ಹೇಳಿದಂತಾಗುತ್ತದೆ. ಪ್ರಲಯಾದಿಗಳನ್ನು ವಿಧಾನ ಮಾಡುವ 
ಆಗಮವು ಪ್ರವಾಹಿಗೆ ನಾಶ ಹೇಳುತ್ತದೆಯೇ ಹೊರತು ಪ್ರವಾಹಕ್ಕೆ ನಾಶ 
ಹೇಳುತ್ತಿಲ್ಲ ಎಂದು ಭಾವ. 


ಟೀಕಾಃ ಯದಿ ತರ್ಹೀತ್ಮಂಭೂತಂ ಜಗತ್‌ ಕಥಂ ಕೇಚಿದ್ದೆ ಎಪರೀತ್ಯೇನ 
ಆಹುರಿತ್ಯತ ಆಹ - 


ಮೂಲಃ- ಅಸತ್ಯಮಪ್ರತಿಷ್ಠಂ ತೇ ಜಗದಾಹುರನೀಶ್ಚರಮ್‌ । 


ಅತ್ರ 'ವಿಶ್ವಂ ಸತ್ಯಂ ವಶೇ ವಿಹ್ಣೋರ್ನಿತ್ಯಮೇವ ಪ್ರವಾಹತಃ' 
ಇತ್ಯಸ್ಯಾಸತ್ಯಮನೀಶ್ವರಮಪ್ರತಿಷ್ಠಮಿತಿ ವಿಪರೀತೋಕ್ತಿಃ । ಆಸುರಾ 
ಇತಿ ಮಿಥ್ಯಾಜ್ಞಾನಿತ್ತೇ ಹೇತುಃ । ಕಿಮರ್ಥಂ ತೇ ತಥಾತಹುರಿತ್ಯತ 
ಆಹ- 


ಮೂಲಃ- ಸ್ಹಯಂ ನಷ್ಟಾ ಜಗತಃ ಕ್ಹಯಕಾರಿಣಃ 1 ಇತ್ಯಾದಿ ವ್ಯಾಸಸ್ಥೃತೌ I 


ಅನುವಾದ :- ಹಿಂದೆ ಹೇಳಿದಂತೆ ಒಂದುವೇಳೆ ಜಗತ್ತು ಸತ್ಯವಾಗಿದೆ ಎಂದು 
ಪ್ರಮಾಣಸಿದ್ಧವೇ ಆಗಿದ್ದರೆ, ಹಾಗಾದರೆ ಕೆಲವರು ಇಂತಹ ಸತ್ಯವಾದ ಜಗತ್ತನ್ನು 
ವಿಪರೀತವಾಗಿ ಏಕೆ ಹೇಳುತ್ತಾರೆ ? ಎಂಬ ಶಂಕೆಗೆ ಆಚಾರ್ಯರು ಸಮಾಧಾನ 
ಹೇಳುತ್ತಾರೆ - 


ಣಾ ತತ್ಪೋದ್ಯೋತ 


ಮೂಲ :- ಅಸತ್ಯಮಪ್ರತಿಷ್ಠಂ ತೇ ಜಗದಾಹುರನೀಶ್ನರಮ್‌ | 


ಇಲ್ಲಿ 'ವಿಶ್ವಂ ಸತ್ಯಂ' ಎನ್ನುವುದಕ್ಕೆ "ಅಸತ್ಯಂ' ಎನ್ನುವುದು ವಿಪರೀತೋಕ್ತಿ . 
"ವಶೇ ವಿಷ್ಣೋಃ' ಎನ್ನುವುದಕ್ಕೆ "ಅನೀಶ್ದರಮ್‌' ಎನ್ನುವುದು ವಿಪರೀತೋಕ್ತಿ . 
"ಪ್ರವಾಹತಃ ನಿತ್ಯಮೇವ' ಎನ್ನುವುದಕ್ಕೆ 'ಅಪ್ರತಿಷ್ಠಂ' ಎನ್ನುವುದು ವಿಪರೀತೋಕ್ತಿ. 

ಹಾಗಾದರೆ ಈ ಹಿಂದೆ ಹೇಳಿದಂತೆ ಜಗತ್ತು ಸತ್ಯವಾಗಿ, ವಿಷ್ಣುವಿನ ಅಧೀನ- 
ವಾಗಿ, ಪ್ರವಾಹತಃ ನಿತ್ಯವಾಗಿ ಪ್ರಮಾಣಗಳಿಂದ ಸಿದ್ದವಾಗಿದ್ದರೂ ಸಹ 

ಮೂಲಾರ್ಥ :- ಅಸುರಸ್ಪಭಾವದ ಕೆಲವರು ಜಗತ್ತು ಅಸತ್ಯವಾಗಿದೆ 


(ಮಿಥೈಯಾಗಿದೆ), ಈಶ್ವರನು ಇದಕ್ಕೆ ನಿಯಾಮಕನಲ್ಲ, ಶುಕ್ತಿರೂಪ್ಯದಂತೆ 
ಜ್ಞಾನನಿವತಣ್ಯವಾಗಿದೆ ಎಂಬುದಾಗಿ ವಿಪರೀತವಾಗಿ ಹೇಳುತ್ತಾರೆ. 


ಅವರು ಮಿಥ್ಯಾಜ್ಞಾನಿಗಳಾಗಿದ್ದಾರೆ ಎನ್ನುವುದಕ್ಕೆ “ತೇ ಆಸುರಾಃ ಅವರು 
ಅಸುರಸ್ವಭಾವದವರು' ಎನ್ನುವುದು ಹೇತುವಾಗಿದೆ. (ಅವರು ಮಿಥ್ಯಾಜ್ಞಾನಿಗಳು 
ಏಕೆ ? ಎಂದರೆ, ಅವರು ಅಸುರಸ್ವಭಾವದವರಾಗಿದ್ದರಿಂದ ಮಿಥ್ಯಾಜ್ಞಾನಿಗಳು 
ಎಂದು ಕಾರ್ಯಕಾರಣಭಾವ ತಿಳಿಯಬೇಕು.) 


ಅವರು ಯಾಕೆ ಹಾಗೆ ಹೇಳುತ್ತಾರೆ ? ಎಂಬ ಪ್ರಶ್ನೆಗೆ ಉತ್ತರಿಸುತ್ತಾರೆ - 
ಮೂಲ :- ಸ್ವಯಂ ನಷ್ಟಾಃ ಜಗತ: ಕ್ಷಯಕಾರಿಣ: | ಇತ್ಯಾದಿ ವ್ಯಾಸಸ್ಥೃತೌ ] 


ಮೂಲಾರ್ಥ :- ಅಸುರಸ್ವಭಾವದ ಅವರು ತಾವೂ ಸ್ವಯಂ ನಪ್ಪರಾಗಿ (ಸ್ವಭಾವತಃ 
ಜ್ಞುನಾದಿಗುಣವಿರುದ್ದವಾದ ಮಿಥ್ಕಾಜ್ಞನಾದಿಗಳುಳ್ಳವರಾಗಿ) ಜಗತ್ತಿಗೆ ನಾಶವನ್ನುಂಟು 
ಮಾಡುವವರು (ಮಿಥ್ಯಾಜ್ಞಾನ ಉಂಟುಮಾಡುವ ಮೂಲಕ ನರಕಾದ್ಯನರ್ಥ 
ಕೊಡುವವರು) ಎಂಬುದಾಗಿ ವ್ಯಾಸಸ್ಥ ೨ತಿಯಲ್ಲಿ ತಿಳಿಸಿದ್ದಾರೆ. 


ಭಗವದ್ಗೀತಾವಚನಗಳಿಂದ ಪ್ರಪಂಚಸತ್ಯತ್ವಸಮರ್ಥನೆ 


ಟೀಕಾಃ ಪ್ರಪಂಚಾನಿರ್ವಚನೀಯತಾಭಿಧಾಯಿನಾಂ ವಾಕ್ಕಾನಾಮುಕ್ತಾ- 
ರ್ಥಾಂತರಪರತಾಸಮರ್ಥನಾರ್ಥಂ ತತ್ತತ್ಯತಾಂ ಭಗವದ್ಗೀತಾಭಿಃ 
ಶ್ರುತಿಭಿಶ್ಚ ದೃಢೀಕರೋತಿ ಇ 
ಮೂಲ:- ಅಸತ್ಯಮಪ್ರತಿಷ್ಠಂ ತೇ ಜಗದಾಹುರನೀಶ್ಚರಮ್‌ | 
ಅಪರಸ್ಪರಸಂಭೂತಂ ಕಿಮನ್ಯತ್ಕಾಮಹೈತುಕಮ್‌ ॥ 


ಭಗವದ್ಗೀತಾವಚನಗಳಿಂದ ಪ್ರಪಂಚಸತೃತ್ವಸಮರ್ಥನೆ ಗ್ರಾ 


ಭೆ 


ಏತಾಂ ದೃಷ್ಟಿಮವಷ್ನಭ್ಯ ನಷ್ಟಾತ್ಮಾನೋರಲ್ಬಬುದ್ಧಯ: | 
ಪ್ರಭವಂತ್ಯುಗ್ರಕರ್ಮಾಣಃ ಕ್ಹಯಾಯ ಜಗತೋತಹಿತಾಃ ॥1 
ಇತ್ಯಾದಿ ಚ ಗೀತಾಸು । 
ತೇ ಅಸುರಾಃ | ಅಸತ್ಯತ್ವಾದಪ್ರತಿಷ್ಠಂ ಜ್ಞಾನಬಾಧ್ಯಮ್‌ । ತತ 
ಏವಾನೀಶ್ತರಮ್‌ ।ನಚಯತೋ ಯತೋಜಾತಮಸಾವಸಾವೀಶ್ನಃ ರ 
ಅತಿ ವಾಚ್ಯಮ್‌ I ಯತೋತಪರಸ್ನರಸಂಭೂತಮ್‌ I 
ಏಕಸ್ಮಾದೇಕಸ್ಯ ನೋತ್ಪತ್ತಿರಿತಿ ಯಾವತ್‌ । ಸತ್ಯಂ ನ ಚೇತ್‌ 
ಕಿಮಸದೇವ ॥ ಪರಸ್ಪರಸಂಭೂತಂ ನ ಚೇತ್‌ ಕಿಂ ನಿತ್ಯಂ ಸ್ವತೋ ವಾ 
ಜಾತಮ್‌ । ಆದ್ಯಸ್ಯೋತ್ತರಮ್‌ । ಅನ್ಯತ್‌ ಸದಸದ್ಭ್ಯಾಮಿತಿ 
ಶೇಷಃ । ದ್ವಿತೀಯಸ್ಯ ಠಾಮಪೈತುಕಂ ಕಾಮ ಇತಿ ತಿತ್ಕಾರಣ- 
ಮವಿದ್ಯೋಪಲಕ್ಚ್ಯತೇ 1 ಅತ್ರ ಜಗದಸತ್ಯತಾವಾದಿನಾಮ- 
ಸುರತ್ವಾದ್ಯುಕ್ತ್ಯಾ ತತ್ನತ್ಯತಾನವಗಮೃ್ಯತೇ । 
ಅನುವಾದ :- ಪ್ರಪಂಚಕ್ಕೆ ಅನಿರ್ವಚನೀಯತ್ವವನ್ನು ಹೇಳುವ (ಪ್ರಪಂಚವು 
ಅನಿರ್ವಚನೀಯವಾಗಿದೆ ಎಂದು ಹೇಳುವ) ವಾಕ್ಯಗಳಿಗೆ "ಅದ್ದುತತ್ತಾದ- 
ನಿರ್ವಾಚ್ಯಂ' ಇತ್ಯಾದಿಯಾಗಿ ಹಿಂದೆ ಅರ್ಥಾಂತರಪರತ್ತವನ್ನು ಹೇಳಿದರು. ಆ 
ಅರ್ಥಾಂತರವನ್ನು ಸಮರ್ಥಿಸುವುದಕ್ಕಾಗಿ, ಜಗತ್ತಿನ ಸತ್ಯತ್ತವನ್ನು 
ಭಗವದ್ಗೀತಾವಾಕ್ಯಗಳಿಂದ ಹಾಗೂ ಶ್ರುತಿಗಳಿಂದ ದೃಢಪಡಿಸುತ್ತಾರೆ - 
ಮೂಲ :- ಅಸತ್ಯಮಪ್ರತಿಪ್ಠಂ ತೇ ಜಗದಾಹುರನೀಶ್ದರಮ್‌ | 
ಅಪರಸ್ಪರಸಂಭೂತಂ ಕಿಮನ್ಯತ್ಕಾಮಹೈತುಕಮ್‌ । 
ಏತಾಂ ದೃಷ್ಟಿಮವಪ್ಪಭ್ಯ ನಷ್ಟಾತ್ಮಾನೋನಲ್ರಬುದ್ದಯ: | 
ಪ್ರಭವಂತ್ಯುಗ್ರಕರ್ಮಾಣಃ ಕ್ಷಯಾಯ ಜಗತೋಹಿತಾ: ಇತ್ಯಾದಿ ಚ ಗೀತಾಸು 
ಮೂಲಾರ್ಥ :- ಜಗತ್ತು ಅಸತ್ಯವಾಗಿದೆ. (ಸತ್ಯವಾಗಿಲ್ಲ.) ಅಸತ್ಯವಾದ್ದರಿಂದಲೇ 
ಜ್ಞಾನಬಾಧ್ಯವಾಗಿದೆ. (ಐಕ್ಯಜ್ಞಾನದಿಂದ ಬ್ರಹ್ಮಾಪರೋಕ್ನದಿಂದ ನಾಶವಾಗುತ್ತದೆ.) 
ಜ್ಞಾನಬಾಧ್ಯವಾದ್ದರಿಂದಲೇ ಅನೀಶ್ವರವಾಗಿದೆ. (ಈಶ್ವರನಿಂದ ಜನ್ಯವಾಗಿಲ್ಲ. ಅಥವಾ 
ಈಶ್ವರನಿಂದ ನಿಯಮ್ಯವಾಗಿಲ್ಲ.) ಮತ್ತು ಪರಸ್ಪರಸಂಭೂತವಲ್ಲ. (ಒಂದರಿಂದ 
ಇನ್ನೊಂದು ವಸ್ತು ಹುಟ್ಟುವುದಿಲ್ಲ.) ಜಗತ್ತು ಸತ್ಯವಲ್ಲ ಎಂದರೆ ಶಶವಿಷಾಣಾದಿಗಳಂತೆ 
ಅಸತ್‌ ಆಗಿದೆಯೋ ? ಇಲ್ಲ. ಅದು ಸತ್‌-ಅಸತ್‌ ವಸ್ತುಗಳಿಂದ ಭಿನ್ನವಾಗಿದೆ 
ಅಂದರೆ ಸದಸದ್ಧಿಲಕ್ಷಣವಾಗಿದೆ. ಪರಸ್ಪರಸಂಭೂತವಲ್ಲಎಂದರೆನಿತ್ಯವಾಗಿದೆಯೋ? 
ಷಲ್ಲ. ಜಗತ್ತು ಅವಿದ್ಯೋಪಾದಾನಕವಾಗಿದೆ. 


ಗ್ರಾ ತತ್ತೋದ್ಯೋತ 


ಅಸುರಸ್ಪಭಾವದ ಕೆಲವರು ಜಗತ್ತಿನ ಬಗ್ಗೆ ಈ ರೀತಿಯಾಗಿ ಹೇಳುತ್ತಾರೆ. ಈ 
ವಿಧವಾದ ವಿಪರೀತದೃಷ್ಟಿಯನ್ನು ಅವಲಂಬಿಸಿ, ಮನಸ್ಸನ್ನು ಹಾಳು ಮಾಡಿಕೊಂಡ 
ಮತ್ತು ಅಲ್ಲಮತಿಗಳಾದ ಆ ಅಸುರಜನರು ಘೋರಕರ್ಮಗಳಲ್ಲಿ ನಿರತರಾಗಿ, 
ಅಹಿತಕಾರಿಗಳಾಗಿ, ಜಗತ್ತನ್ನು ನಾಶ ಮಾಡುವುದಕ್ಕಾಗಿ ಕಲಿಯುಗಾದಿಗಳಲ್ಲಿ ಈ 
ಭೂಮಿಯಲ್ಲಿ ಹುಟ್ಟುತ್ತಾರೆ. 


ಗೀತಾಮೂಲದಲ್ಲಿ "ತೇ' ಎಂದರೆ ಅಸುರರು ಎಂದರ್ಥ. "ಅಸತ್ಯಮಪ್ರತಿಷ್ಠಂ 
ತೇ' ಎಂಬ ಶ್ಲೋಕಕ್ಕಿಂತ ಪೂರ್ವದಲ್ಲಿ 


ಪ್ರವೃತ್ತಿಶ್ಚನಿವೃತ್ತಿಶ್ಚಜನಾ ನ ವಿದುರಾಸುರಾಃ । 


ಎಂಬುದಾಗಿ ಅಸುರರೇ ಪ್ರಸಕ್ತರಾಗಿದ್ದರಿಂದ "ತೇ' ಎಂದರೆ ಅಸುರರನ್ನೇ 
ತೆಗೆದುಕೊಳ್ಳಬೇಕು. 


"'ಜಗತ್ತು ಅಸತ್ಯವಾಗಿದೆ. (ಸತ್ಯವಾಗಿಲ್ಲ). ಅಸತ್ಯವಾದ್ದರಿಂದಲೇ 
ಅಪ್ರತಿಷ್ಠವಾಗಿದೆ ಜ್ಞಾನಬಾಧ್ಯವಾಗಿದೆ. ಜ್ಞಾನಬಾಧ್ಯವಾದ್ದರಿಂದಲೇ 
ಅನೀಶ್ಚರವಾಗಿದೆ. (ಈಶ್ವರನಿಂದ ಜನ್ಯವಾಗಿಲ್ಲ.) ಜಗತ್ತು ಅನೀಶ್ವರ ಏಕೆ ? 
ಯಾರಿಂದ ಯಾವುದು ಹುಟ್ಟುತ್ತದೆ ಅದಕ್ಕೆ ಅವರೇ ಈಶ್ವರ ಎಂದು 
ಹೇಳಬಹುದಲ್ಲವೇ ? ಎಂಬ ಶಂಕೆ ಸರಿಯಲ್ಲ. ಕಾರಣ ಜಗತ್ತು 
ಅಪರಸ್ಪರಸಂಭೂತವಾಗಿದೆ ಒಂದರಿಂದ ಒಂದು ವಸ್ತು ಹುಟ್ಟುವುದಿಲ್ಲ. 
ಹಾಗಾದರೆ ಜಗತ್ತು ಸತ್ಯ ಅಲ್ಲ ಎನ್ನುವುದಾದರೆ ಶಶವಿಷಾಣಾದಿಗಳಂತೆ ಅಸತ್‌ 
ಆಗಿದೆಯೇ? ಮತ್ತು ಪರಸ್ಥರಸಂಭೂತ ಅಲ್ಲಎನ್ನುವುದಾದರೆ ನಿತ್ಯವಾಗಿದೆಯೋ 2 
ಅಥವಾ ಸ್ವತಃ ಜಾತವಾಗಿದೆಯೋ 9 (ತನ್ನಿಂದ ತಾನೇ ಹುಟ್ಟಿದೆಯೋ 9?) 
ಇದರಲ್ಲಿ ಮೊದಲನೇ ಪ್ರಶ್ನೆಗೆ ಉತ್ತರ 'ಅನ್ಯತ್‌' ಎನ್ನುವುದು. ಜಗತ್ತು ಸತ್ಯ 
ಅಲ್ಲ ಎಂದರೆ ಶಶವಿಷಾಣಾದಿಗಳಂತೆ ಅಸತ್‌ ಎಂದರ್ಥವಲ್ಲ. ಕಿಂತು ಅನ್ಯತ್‌ 
ಸತ್‌-ಅಸತ್‌ ವಸ್ತುಗಳಿಂದ ಭಿನ್ನವಾಗಿದೆ ಸದಸದ್ದಿಲಕ್ಷಣವಾಗಿದೆ ಎಂದರ್ಥ. 
ಇನ್ನು ಎರಡನೇ ಪ್ರಶ್ನೆಗೆ (ಪರಸ್ಪರಸಂಭೂತ ಅಲ್ಲ ಎಂದರೆ ನಿತ್ಯವಾಗಿದೆಯೋ, 
ಸ್ವತಃ ಜಾತವಾಗಿದೆಯೋ ಎಂಬ ಪ್ರಶ್ನೆಗೆ) ಉತ್ತರ 'ಕಾಮಹೈತುಕಮ್‌' 
ಎನ್ನುವುದು. ಜಗತ್ತು ನಿತ್ಯವೂ ಅಲ್ಲ, ಸ್ವತಃ ಜಾತವಾದದ್ದೂ ಅಲ್ಲ. ಕಿಂತು 
"ಕಾಮಹೈತುಕ'ವಾಗಿದೆ. ಕಾಮ ಎಂಬ ಪದದಿಂದ ಅದಕ್ಕೆ ಕಾರಣವಾದ 
ಅವಿದ್ಯೆಯನ್ನು ಲಕ್ಷಣಯಾ ತೆಗೆದುಕೊಳ್ಳಬೇಕು. ಹೀಗಾಗಿ ಕಾಮಹೈತುಕವಾಗಿದೆ 
ಎಂದರೆ ಅವಿದ್ಯೋಪಾದಾನಕವಾಗಿದೆ ಎಂದರ್ಥ..'' 


ಶ್ರುತಿಗಳಿಂದ ಪ್ರಪಂಚಸತ್ಯತ್ವಸಮರ್ಥನೆ ಗ 


ಈ ರೀತಿಯಾಗಿ ಅಸುರಸ್ವಭಾವದ ಕೆಲವರು ಜಗತ್ತಿನ ಬಗ್ಗೆ ವಿಪರೀತವಾಗಿ 
ಹೇಳುತ್ತಾರೆ. 


ಹೌದು, "ಜಗತ್ತಿನ ಸತ್ಯತ್ವವನ್ನು ಭಗವದ್ಗೀತಾಶ್ಲೋಕಗಳಿಂದ ದೃಢಪಡಿಸುತ್ತಾರೆ'' 


ರೆ 


ಎಂಬುದಾಗಿ ಅವತಾರಿಕೆ ನೀಡಿದಿರಿ. ಆದರೆ ಈ ಗೀತಾಶ್ಲೋಕಗಳಲ್ಲಿ ಜಗತ್ತಿನ 


ಸತ್ಯತ್ವ ಎಲ್ಲಿ ಪ್ರತಿಪಾದಿತವಾಗಿದೆ 2 ಜಗತ್ತನ್ನು ಅಸತ್ಯ ಎನ್ನುವವರು ಅಸುರರು 
ಎಂದಷ್ಟೇ ಹೇಳಿದ್ದಾರೆ ಅಲ್ಲವೇ ? ಎಂಬ ಶಂಕೆ ಸರಿಯಲ್ಲ. 
ಜಗತ್ತನ್ನು ಅಸತ್ಯ ಎಂದು ಹೇಳುವ ವಾದಿಗಳನ್ನು ಅಸುರರು ಎಂದು 


ಕರೆದರೆ, ಅವರು ಮಿಥ್ಯಾಜ್ಞಾನಿಗಳು ಅವರು ಹೇಳುವುದು ತಪ್ಪು ಎಂಬುದಾಗಿ 
ಹೇಳಿದಂತಾಗುತ್ತದೆ. 


“"ಪರಸ್ಪರವಿರುದ್ಧಯೋಃ ಅನ್ಯತರನಿಷೇಧಸ್ಯ ಅನ್ಯತರವಿಧಿನಾ ವ್ಯಾಪ್ತತ್ವಾತ್‌'' 


ಎಂಬ ನಿಯಮದಂತೆ ಸತ್ಯತ್ವ-ಅಸತ್ಯತ್ವಎಂಬ ಎರಡು ವಿರುದ್ಧಧರ್ಮಗಳಲ್ಲಿ 
ಅಸತ್ಯತ್ತವು ತಪ್ಪು ಎಂದಾದರೆ ಸತ್ಯತ್ವವು ಸರಿ ಎಂದೇ ಆಗುತ್ತದೆ. ಹಾಗಾಗಿ 
ಜಗತ್ತನ್ನು ಅಸತ್ಯ ಎಂದು ಹೇಳುವ ವಾದಿಗಳಿಗೆ ಅಸುರತ್ವವನ್ನು ಹೇಳುವುದರಿಂದ 
ಜಗತ್ತಿಗೆ ಸತ್ಯತ್ವವು ಸ್ಫುಟವಾಗಿ ತಿಳಿದುಬರುತ್ತದೆ. ಆದ್ದರಿಂದ ಈ 
ಗೀತಾಶ್ಲೋಕಗಳಿಂದ ಜಗತ್ತಿನ ಸತ್ಯತ್ವವು ದೃಢವಾಗುವುದರಿಂದ ''ಜಗತ್ತಿನ 
ಸತ್ಯತ್ವವನ್ನು ಭಗವದ್ಗೀತಾಶ್ಲೋಕಗಳಿಂದ ದೃಢಪಡಿಸುತ್ತಾರೆ'' ಎಂಬುದಾಗಿ 
ಕೊಟ್ಟ ಅವತಾರಿಕೆ ಸಮಂಜಸವೇ ಎಂದು ಭಾವ. 

ಅವತಾರಿಕೆ :- ಭಗವದ್ಗೀತಾವಾಕ್ಯಗಳಿಂದ ಜಗತ್ತತ್ಯತ್ತವನ್ನು ಸಮರ್ಥನೆ 
ಮಾಡಿ, ಪ್ರಕೃತ ಅನೇಕ ಶ್ರುತಿಗಳಿಂದಲೂ ಜಗತ್ಸತ್ಯತ್ವವನ್ನು ಸಮರ್ಥಿಸುತ್ತಾರೆ- 


ಶ್ರುತಿಗಳಿಂದ ಪ್ರಪಂಚಸತ್ಯತ್ವಸಮರ್ಥನೆ 
ಮೂಲಃ- ವಿಶ್ವಂ ಸತ್ಯಂ ಮಘವಾನಾ ಯುವೋರಿದಾಪಶ್ಚ ನ 
ಪ್ರಮಿನಂತಿ ವ್ರತಂ ವಾಮ್‌ । 


ಟೀಕಾ: ಹೇ ಮಘವಾನೌ ಧನಾದಿಮಂತೌ ಇಂದ್ರಾಬೃಹಸ್ತತೀ ಟ 
ಯುವಯೋರ್ವಿಶ್ಚಂ ಸತ್ಯಮೇವ । ನ ಕೇವಲಮಹಮೇವಂ 
ಪ್ರತಿಪನ್ನಃ । ಕಿಂತು ಆಪೋತಪಿ ವಾಂ ಸತ್ಯಜಗತ್ತರ್ಜನಾದಿಕಂ 
ಕರ್ಮ ಜಾನಂತೀತಿ ದ್ವಿರೂಪಂ ಪರಮೇಶ್ವರಂ ಪ್ರತ್ಯುಚ್ಛತೇ | 


192 ತತ್ತೋದ್ಯೋತ 


ಅನುವಾದ :- "ಮಘವನ್‌ ಯಶಸ್ವಿನ್‌ ಮಖಪತೇ ಧನವನ್ನಿತಿ ವಾ' ಎಂಬ 
ಕರ್ಮನಿರ್ಣಯಕ್ಕೆ ಅನುಸಾರವಾಗಿ ಮಘವಾನೌ ಎಂಬ ಶಬ್ದಕ್ಕೆ ಧನಾದಿಮಂತೌ 
ಎಂದು ಅರ್ಥ ಹೇಳುತ್ತಿದ್ದಾರೆ. ಹಾಗಾದರೆ- 


ಮೂಲ :- ವಿಶ್ವಂ ಸತ್ಯಂ ಮಘವಾನಾ ಯುವೋರಿದಾಪಶ್ಚನ ಪ್ರಮಿನಂತಿ 
ವ್ರತಂ ವಾಮ್‌ | 


ಮೂಲಾರ್ಥ :- ಹೇ ಮಘವಾನೌ ಗಧನಾದಿಮಂತರಾದ (ಧನಾಡಿಗಳುಳ್ಳ) 
೨ಿಇಂದ್ರ-ಬೃಹಸ್ಪತಿಗಳೇ 1 (ಇಂದ್ರ-ಬೃಹಸ್ಪತಿ ಎಂಬ ಎರಡು ರೂಪಗಳುಳ್ಳ 
ಭಗವಂತನೇ 1!) ಯುವಯೋಃ ವಿಶ್ವಂ ("ಯಚ್ಛಿಕೇತ ಸತ್ಯಮಿತ್ತನ್ನ ಮೋಘಂ' ಎಂಬ 
ಮತ್ತೊಂದು ಶ್ರುತಿಗೆ ಅನುಸಾರವಾಗಿ) ನಿಮ್ಮಿಂದ ಸೃಪಷ್ಪವಾದ ಈ ಜಗತ್ತು ಸತ್ಯಮೇವ 
ಸತ್ಯವೇ ಆಗಿದೆ. ಕೇವಲ ನಾನು ಒಬ್ಬ ಹೀಗೆ ತಿಳಿದಿಲ್ಲ, ಕಿಂತು ಆಪಶ್ಚ ಅಪ್‌ಗೆ 
ಅಭಿಮಾನಿಗಳಾದ (ಅಥವಾ ವ್ಯಾಪನತೀಲರಾದ) ದೇವತೆಗಳೂ ಸಹ ವಾಂ ವ್ರತಂ 
ನಿಮ್ಮ ಈ ಜಗತ್ಸೃಪ್ಪ್ಯಾದಿ ಕರ್ಮಗಳನ್ನು ಪ್ರಮಿನಂತಿ ತಿಳಿದಿದ್ದಾರೆ ಎಂಬುದಾಗಿ 
೩ ದ್ವಿರೂಪಿಯಾದ ಭಗವಂತನನ್ನು ಕುರಿತು ಹೇಳುತ್ತಿರುವ ಮಾತು ಇದು. 


ಮೂಲಃ- ಪ್ರಘಾನ್ನಸ್ಥ ಮಹತೋಮಹಾನಿಸತ್ಯಾ ಸತ್ಯಸ್ಯ ಕರಣಾನಿ 
ವೋಚಮ್‌ । 


ಟೀಕಾ: ನು ಇದಾನೀಮಸ್ಯ ಮಹತಸ್ಪತ್ಯಸ್ಯ ಪರಮೇಶ್ವರಸ್ಯ ಮಹಾಂತಿ 
ಸತ್ಕಾನಿ ಕರ್ಮಾಣಿ ಪ್ರಾವೋಚಮೇವ । ಕರ್ಮಣಾಂ ಸತ್ಯತ್ವಂ 
ವಿಷಯಸತೃತಾಮಂತರೇಣ ನೋಪಪದ್ಯತ ಇತಿ ವಿಶ್ವಸತ್ಯತಾಸಿದ್ಧಿಃ । 


೧ ಧನಾದಿ ಎನ್ನುವಲ್ಲಿ ಆದಿಪದದಿಂದ ಕರ್ಮನಿರ್ಣಯದಲ್ಲಿ ಹೇಳಿದಂತೆ ಯಶಸ್ಸು , ಮಖ 
ಮೊದಲಾದವುಗಳನ್ನು ತೆಗೆದುಕೊಳ್ಳಬೇಕು. (ದ್ವೈತದ್ಯುಮಣಿ ಟಿಪ್ಪಣೇ) 

೨ ಮುಂದೆ ಉತ್ತರಾರ್ಧದಲ್ಲಿ "'ಅಚ್ಚೇಂದ್ರಾ ಬ್ರಹ್ಮಣಸ್ಪತೀ ಹವಿರ್ನೋನ್ನಂ ಯುಂಜೇವ 
ವಾಜಿನಾ ಜಿಗಾಗಮ್‌'' ಎಂಬುದಾಗಿ ಇಂದ್ರ-ಬೃಹಸ್ಪತಿಗಳು ಪ್ರಸಕ್ತರಾದ್ದರಿಂದ ಇಲ್ಲಿ 
ಮಥವಚ್ಛಬ್ದದಿಂದ ಇಂದ್ರ-ಬೃಹಸ್ಪತಿಗಳನ್ನು ಸಂಬೋಧಿಸುತ್ತಿದ್ದಾರೆ. 
ಬೃಹಸ್ಪತಿಃ ಪುರೋಧಾಶ್ವ ಬ್ರಹ್ಮಾ ಚ ಬ್ರಹ್ಮಣಸ್ಪತಿಃ । 
ಎಂದು ವಚನ ಇರುವುದರಿಂದ ಬ್ರಹ್ಮಣಸ್ಸತಿಃ ಎನ್ನುವುದಕ್ಕೆ ಬೃಹಸ್ಪತಿಃ ಎಂಬುದಾಗಿ ವ್ಯಾಖ್ಯಾನ 
ಮಾಡಿದ್ದಾರೆ. 

೩ 'ಗುಹಾಂ ಪ್ರವಿಷ್ಟಾವಾತ್ಮಾನೌ ಹ ತದ್ಧರ್ಶನಾತ್‌” ಎಂಬ ಅಧಿಕರಣನ್ಯಾಯದಿಂದ 
ದ್ವಿವಚನಾಂತವಾದ ಶಬ್ದಗಳಿಗೆ ಬ್ರಹ್ಮನಲ್ಲಿ ಸಮನ್ನಯವು ಸಿದ್ದವಾದ್ದರಿಂದ ದ್ವಿರೂಪಿಯಾದ 
ಭಗವಂತನನ್ನು ಇಲ್ಲಿ ಸ್ವೀಕರಿಸಲಾಗಿದೆ. (ನಾರೋಪಂತ ಟಿಪ್ಪಣೀ) 


ಶ್ರುತಿಗಳಿಂದ ಪ್ರಪಂಚಸತ್ಯತ್ವಸಮರ್ಥನೆ 
ವ 


ಶೆ 


ಅನುವಾದ :- 
ಮೂಲ ;- ಪ್ರ ಘಾ ಸ್ವಸ್ಯ ಮಹತೋ ಮಹಾನಿ ಸತ್ಯಾ ಸತ್ಯಸ್ಯ ಕರಣಾನಿ 
ಮೋಚಮ್‌ । 
ಮೂಲಾರ್ಥ :- ನು ಈಗ ಅಸ್ಯ ಮಹತಃ ಈ ವ್ಯಾಪ್ತನಾದ ಸತ್ಯಸ್ಯ ಸತ್ಯನಾದಂತಹ 
ಪರಮೇಶ್ವರನ ಮಹಾನಿ (ಮಹಾಂತಿ) ಮಹತ್‌ ಆದಂತಹ ಸತ್ಯಾ (ಸತ್ಯಾನಿ) 
ಸತ್ಯವಾದಂತಹ ಕರಣಾನಿ ಕರ್ಮಗಳನ್ನು ಪ್ರ ವೋಚಂ (ಘಾ) ಏವ ಹೇಳಿಯೇ 
ಹೇಳಿದ್ದೇನೆ. 


ಹೌದು ಈ ಶ್ರುತಿಯಿಂದ ಕರ್ಮಗಳಿಗೆ ಸತ್ಯತ್ವ ಸಿದ್ದವಾದರೂ ಸಹ 
ವಿಶ್ವಸತ್ಯತ್ವ ಎಲ್ಲಿ ಸಿದ್ಧವಾಯಿತು ? ಎಂಬ ಶಂಕೆ ಬೇಡ. ಕಾರಣ ವಿಷಯಸತ್ಯತ್ವ 
ಇಲ್ಲದೇ ಕರ್ಮಗಳಿಗೆ ಸತ್ಯತ್ವ ಉಪಪನ್ನವಾಗುವುದಿಲ್ಲವಾದ್ದರಿಂದ ಇಲ್ಲಿ ಹೇಳಿದ 
ಕರ್ಮಸತ್ಯತ್ವದಿಂದ ವಿಶ್ವಸತ್ಯತ್ವ ಸಿದ್ಧವಾಗುತ್ತದೆ ಎಂದು ಭಾವ. 


ಮೂಲ ;- ಸತ್ಯಸ್ಲೋ ಅಸ್ಯ ಮಹಿಮಾ ಗೃಣೇ ಶವೋ ಯಜ್ಞೇಷು 
ವಿಪ್ರರಾಜ್ಯೇ। 


ಟೀಕಾಃ ಸಃ ಜಗತ್ಸೃಷ್ಟ್ರಾದಿಲಕ್ಷಣಃ 1 ಅಸ್ಯ ಪರಮೇಶ್ವರಸ್ಯ ಮಹಿಮಾ 
ಸತ್ಯಃ 1 ತಂ ಎಪ್ರಪ್ರಧಾನೇಷು ಯಜ್ಞೇಷು ಶವಃ ಸುಖಮುದ್ದಿಶ್ಯ 
ಸ್ತೌಮಿ । 
ಅನುವಾದ :- 
ಮೂಲಃ- ಸತ್ಯಸ್ಟೋ ಅಸ್ಯ ಮಹಿಮಾ ಗೃಣೇ ಶಮೋ ಯಜ್ಞೇಷು 
ವಿಪ್ರರಾಜ್ಯೇ | 
ಮೂಲಾರ್ಥ :- ಅಸ್ಯ ಈ ಪರಮೇಶ್ವರನ ಸಃ ಜಗತ್ಸೃಪ್ಪ್ಯಾದಿರೂಪವಾದ 
ಮಹಿಮಾ ಮಹಿಮೆಯು ಸತ್ಯಃ ಸತ್ಯವೇ ಆಗಿದೆ. ತಂ ಅಂತಹ 
ಜಗತ್ಸೃಪ್ಟ್ಯಾದಿರೂಪವಾದ ಸತ್ಯಮಹಿಮೆಯನ್ನು ವಿಪ್ರರಾಜ್ಯೇ (ಐಕವಚನವು 
ಬಹುವಚನಾರ್ಥದಲ್ಲಿದೆ, ರಾಜ್ಯಪದಕ್ಕೆ ಪ್ರಾಧಾನ್ಯ ಎಂದು ಅರ್ಥ ವಿವಸಿ) 
ವಿಪ್ರಪ್ರಧಾನವಾದ ಯಜ್ಞೇಷು ಯಜ್ಞಗಳಲ್ಲಿ ಶವ: ಸುಖವನ್ನುದ್ದೇಶಿಸಿ ಗೃಣೇ 
ಸ್ಪುತಿಸುತ್ತೇನೆ. 


Tm ತತ್ತೋದ್ಯೋತ 


ಅವತಾರಿಕೆ :- 'ಏವಂಭೂತೋಶಪಿ ಸಾರ್ವಜ್ಞಾತ್‌ ಕವಿರಿತ್ಯೇವ 
ಶಬ್ದ್ಯತೇ'' ಎಂಬ ಈಶಾವಾಸ್ಯ ಭಾಷ್ಯದಲ್ಲಿ ಉದಾಹೃತವಾದ ಪ್ರಮಾಣಕ್ಕೆ 
ಎಕೆ ಶೆ Ko ಲ ಕಠ 
ಅನುಸಾರವಾಗಿ "ಕವಿರ್ಮನೀಷೀ' ಎಂಬ ಶ್ರುತಿಯನ್ನು ವ್ಯಾಖ್ಯಾನಿಸುತ್ತಾರೆ - 


ಮೂಲಃ- `ಕವಿರ್ಮನೀಷೀ ಪರಿಭೂಸ್ಹಯಂಭೂರ್ಯಾಥಾ- 
ತಥ್ಯತೋ*ರ್ಥಾನ್‌ ವ್ಯದಧಾಚ್ಛಾಶ್ವತೀಭ್ಯ: ಸಮಾಭ್ಯಃ' 
ಇತ್ಯಾದಿಶ್ರು ತಿಭಿಶ್ವ। 


ಟೀಕಾಃ ಕವಿಃ ಸರ್ವಜ್ಞಃ 1 ಮನಸಾಮೀಷ್ಟ ಇತಿ ಮನೀಷೀ ॥ ಪರಿಭವತಿ 
ಸರ್ವಾನಿತಿ ಪರಿಭೂಸ್ಪರ್ವೋತ್ತಮಃ I ಸ್ವಯಮೇವ ಭವತೀತಿ 
ಸ್ವಯಂಭೂಃ ಸ್ವತಂತ್ರ: ಪರಮೇಶ್ವರಃ । ಶಾಶ್ವತೀಭ್ಯಸಮಾಭ್ಯ: 
ಸರ್ವದಾ | ಅರ್ಥಾನ್‌ ಮಹದಾದೀನ್‌ । ಯಾಥಾತಥ್ಯತ ಏವ 
ವ್ಯದಧಾತ್‌ 1 ನ ತು ಮಿಥ್ಯಾಭೂತಾನ್‌ | 


ಇತ್ಯೇವಂ ಶ್ರುತಿಸ್ಥೃತಿಭಿಃ ಪ್ರಪಂಚೆಸ್ಕ ಸತ್ಯತಾವಗಮಾತ್‌ 
ತದನಿರ್ವಾಚೃತಾಪರಾಣಾಂ ವಾಕ್ಯಾನಾಮರ್ಥಾಂತರಪರತ್ವಸ್ಕೆ ವೆ 
ಯುಕ್ತತ್ವಾತ್‌ ನಾಗಮೋತನಿರ್ವಚನೀಯೇ ಮಾನಮಿತಿ ಸ್ಥಿತಮ್‌ । 


ಅನುವಾದ 1- ಕವಿಃ ಸರ್ವಜ್ಞನಾದ, ಮನೀಷೀ ಎಲ್ಲರ ಮನಸ್ಸುಗಳಿಗೆ 
ನಿಯಾಮಕನಾದ ಅಥವಾ (ಮನಶೃಬ್ದಕ್ತೆ ಮನೋಗತವಾದ ಇಚ್ಛಾ ಎಂದು 
ಅರ್ಥ) ತನಗೆ ಅಭಿಮತವಾದ ಎಲ್ಲ ಮನೋಗತ ಇಚ್ಛೆಗಳಿಗೆ ಸಮರ್ಥನಾದ 
ಅಂದರೆ ತಾನು ಅಪೇಕ್ಷಿಸಿದ ಎಲ್ಲ ಮನೋರಥಗಳನ್ನೂ ಈಡೇರಿಸಿಕೊಳ್ಳಲು 
ಅತ್ಯಂತ ಸಮರ್ಥನಾದ, ಪರಿಭೂಃ ಎಲ್ಲರನ್ನೂ ಮೀರಿಸುವವನಾದ ಅರ್ಥಾತ್‌ 
ಸರ್ವೋತ್ತಮನಾದ, ಸ್ವಯಂಭೂಃ ಬೇರೆ ಯಾರ ಅಪೇಕ್ಷೆಯೂ ಇಲ್ಲದೇ ತಾನೇ 


೧ ಏವಂಭೂತೋಶಪಿ ಸಾರ್ವಜ್ಯಾತೃವಿರಿತ್ಯೇವ ಶಬ್ದ್ಯತೇ। 
ಬ್ರಹ್ಮಾದಿಸರ್ವಮನಸಾಂ ಪ್ರಕೃತ್ಯಾ ಮನಸೋತಪಿ ಚ॥ 
ಈಶಿತೃತ್ವಾನ್ಮನೀಷೀ ಸ ಪರಿಭೂಸರ್ವತೋ ವರಃ। 
ಸದಾತನನ್ಯಾಶ್ರಯತ್ವಾಚ್ಞ ಸ್ವಯಂಭೂಃ ಪರಿಕೀರ್ತಿತಃ ॥ 
ಸಸತ್ಯಂ ಜಗದೇತಾದೃಜನಿತ್ಯಮೇವ ಪ್ರವಾಹತಃ । 
ಅನಾದ್ಯನಂತಕಾಲೇಷು ಪ್ರವಾಹೈಕಪ್ರಕಾರಕಮ್‌ I 
ನಿಯಮೇನೈವ ಸಸ್ಫಜೇ ಭಗವಾನ್‌ ಪುರುಷೋತ್ತಮಃ 11(ಈಶಾವಾಸ್ಯಭಾಷ್ಯ ಶ್ಲೋಕ -೮) 


ಅನಿರ್ವಚನೀಯವಸ್ತುವಿಷಯದಲ್ಲಿ ಅರ್ಥಾಪತ್ತಿಪ್ರಮಾಣನಿರಾಕರಣೆ 


ಸ್ವತಂತ್ರವಾಗಿ ಇರುವವನು ಅಂತಹ ಸ್ವತಂತ್ರನಾದ ಪರಮಾತ್ಮನು, ಶಾಶ್ವತೀಭ್ಯಃ 
ಸಮಾಭ್ಯಃ ಸರ್ವಕಾಲದಲ್ಲಿಯೂ ಅರ್ಥಾನ್‌ ಮಹದಾದಿ ಪದಾರ್ಥಗಳನ್ನು 
(ಜಗತ್ತನ್ನು) ಯಾಥಾತಥ್ಯತ ಏವ ಯಥಾರ್ಥವಾಗಿಯೇ ವ್ಯದಧಾತ್‌ ಸೃಷ್ಟಿ 
ಮಾಡಿದನು. ಹೊರತು ಮಿಥ್ಯಾಭೂತವಾದ ಜಗತ್ತನ್ನು ಸೃಷ್ಟಿ ಮಾಡಲಿಲ್ಲ. 

ಇತ್ಯಾದಿ ಶ್ರುತಿಸ್ಥೃತಿಗಳಿಂದ ಪ್ರಪಂಚಕ್ಕೆ ಸತ್ಯತ್ವವು ತಿಳಿದುಬರುತ್ತಿರುವುದ- 
ರಿಂದ, ಆ ಪ್ರಪಂಚಕ್ಕೆ ಅನಿರ್ವಾಚ್ಯತ್ವವನ್ನು ಹೇಳುವ ವಾಕ್ಯಗಳಿಗೆ 
(ಅನಿರ್ವಚನೀಯಪರವಾಗಿದೆ ಎಂದು ಪರರಿಗೆ ಸಮ್ಮತವಾದ ವಾಕ್ಯಗಳಿಗೆ) 
ಅರ್ಥಾಂತರವನ್ನು (ಅದ್ಭುತತ್ವಾದಿನಿಮಿತ್ತಅನಿರ್ವಚನೀಯಪರತ್ವವನ್ನು) 
ಹೇಳುವುದೇ ಯುಕ್ತವಾದ್ದರಿಂದ, ಅನಿರ್ವಚನೀಯವಿಷಯದಲ್ಲಿ ಆಗಮವು 
ಪ್ರಮಾಣವಾಗುವುದಿಲ್ಲ ಎಂದು ಸಿದ್ಧವಾಗುತ್ತದೆ. 


ಅವತಾರಿಕೆ :- ಭಾಟ್ಪರು ಅರ್ಥಾಪತ್ತಿಯನ್ನು ಪೃಥಕ್‌ ಪ್ರಮಾಣ ಎಂದು 
ಅಂಗೀಕರಿಸುವುದರಿಂದ, “ವ್ಯವಹಾರೇ ಭಟ್ಟನಯಃ' ಎಂದು ಅದ್ವೈತಿಗಳು 
ಹೇಳುವುದರಿಂದ, ಪ್ರಕೃತ ಭಾಟ್ಟಮತದಂತೆ ಅರ್ಥಾಪತ್ತಿಗೆ ಪೃಥಕ್‌ 
ಪ್ರಾಮಾಣ್ಯವನ್ನು ಒಪ್ಪಿ ಅನಿರ್ವಚನೀಯವಿಷಯದಲ್ಲಿ ಅರ್ಥಾಪತ್ತಿಪ್ರಮಾಣ- 
ವನ್ನು ಶಂಕಿಸುತ್ತಾರೆ ಅದ್ವೈತಿಗಳು - 


ಅನಿರ್ವಚನೀಯವಸ್ತುವಿಷಯದಲ್ಲಿ ಅರ್ಥಾಪತ್ತಿಪ್ರಮಾಣನಿರಾಕರಣೆ 


ಟೀಕಾಃ ಅಥಾಪಿ ಸ್ಯಾತ್‌ | ಅರ್ಥಾಪತ್ಯಾ ಶುಕ್ತಿರಜತಾದೇರಂಬರಾದೇರ್ವಾ 
ಅನಿರ್ವಾಚ್ಯತಾ ಸೇತ್ಸ್ಯತಿ । ತಥಾಹಿ | ಯದತ್ಯಂತಾಸತ್‌ ನ 
ತತ್ವತೀಯತೇ ಯಥಾ ನರವಿಷಾಣಮ್‌ । ಯಚ್ಚಾತ್ಯಂತಸತ್‌ ನ 
ತದ್ಬಾಧ್ಯತೇ ಯಥಾತತ್ಮಾ । ತದಿಹೋಭಯಾನೃಥಾನುಪಪತ್ಯಾ 
ಅನಿರ್ವಚನೀಯತ್ಛೆವಾಶ್ರಯಿತುಂ ಯುಕ್ತೇತಿ | ತತ್ರಾಹ - 


ಮೂಲ:ಃ-ನ ಚಾರ್ಥಾಪತ್ಯಾ ಅನಿರ್ವಚನೀಯತ್ನನಿದ್ದಿ: [ 


ಅರ್ಥಾಪತ್ತಿಃ ಖಲು ನಾನುಮಾನಾದ್ದಿದ್ಯತೇ 1 ಅನುಮಾನಂ 
ಚಾಪ್ರಸಿದ್ಧವಿಶೇಷಣತಯಾ ನಿರಾಕೃತಮಿತಿ ನಾರ್ಥಾಪತ್ಕಾ ಚ 
ಶುಕ್ತಿರಜತಾದೇರಂಬರಾದೇರ್ವಾನನಿರ್ವಾಚ್ಛತಾಸಿದ್ದಿಃ | 


158 ತತ್ವೋದ್ಯೋತ 


ಅನುವಾದ :- ಅನಿರ್ವಚನೀಯವಿಷಯದಲ್ಲಿ ಪ್ರತ್ಯಕ್ಷ-ಅನುಮಾನ- 
ಆಗಮಗಳು ಪ್ರಮಾಣವಾಗದೇ ಇದ್ದರೂ ಅರ್ಥಾಪತ್ತಿಯು ಪ್ರಮಾಣವಾಗಬಲ್ಲದು. 
ಅಂದರೆ ಪೂರ್ವೋದಾಹೃತ ಆಗಮಾದಿಪ್ರಮಾಣಗಳಿಂದ ಅನಿರ್ವಚನೀಯವಸ್ತು 
ಸಿದ್ಧವಾಗದೇ ಹೋದರೂಸಹ ಅರ್ಥಾಪತ್ತಿಪ್ರಮಾಣದಿಂದ ಶುಕ್ತಿರೂಪ್ಯಾದಿಗಳಿಗೆ 
ಅಥವಾ ಅಂಬರಾದಿಗಳಿಗೆ ಅನಿರ್ವಚನೀಯತ್ನವು ಸಿದ್ಧವಾಗುತ್ತದೆ. ಅದು 
ಹೇಗೆಂದರೆ - 


ವ್ಯಾಪ್ತಿ 1) 
ಯತ್‌ ಅತ್ಯಂತಾಸತ್‌ ತತ್‌ ನ ಪ್ರತೀಯತೇ, ಯಥಾ ನರವಿಷಾಣಮ್‌ । 


ಯಾವುದು ಅತ್ಯಂತ ಅಸತ್‌ ಆಗಿರುವುದೋ ಅದು ಪ್ರತೀತವಾಗುವುದಿಲ್ಲ 
(ಅದಕ್ಕೆ ಪ್ರತೀತಿ ಇಲ್ಲ). ಉದಾಹರಣೆಗೆ ಃ- ನರವಿಷಾಣ. ನರವಿಷಾಣವು 
ಅತ್ಯಂತಾಸತ್‌ ಆದದ್ದರಿಂದ ನರವಿಷಾಣವು ಪ್ರತೀತವಾಗುವುದಿಲ್ಲ. ಪ್ರಕೃತ 
ಶುಕ್ತಿರೂಪ್ಯಾದಿಗಳು ಹಾಗೂ ಅಂಬರಾದಿಗಳು ನರವಿಷಾಣದಂತೆ ಅತ್ಯಂತಾಸತ್‌ 
ಆಗಿದ್ದರೆ ಪ್ರತೀತವಾಗಬಾರದಿತ್ತು. ಆದರೆ "ಇದಂ ರಜತಂ' ಇತ್ಯಾದಿಯಾಗಿ 
ಶುಕ್ತಿರೂಪ್ಯಾದಿಗಳು ಪ್ರತೀತವಾಗುತ್ತಿರುವುದರಿಂದ ಹಾಗೂ "ಇದಂ ಗಗನಂ' 
ಇತ್ಯಾದಿಯಾಗಿ ಅಂಬರಾದಿಗಳು ಪ್ರತೀತವಾಗುತ್ತಿರುವುದರಿಂದ ಅವು ಅಸತ್‌ 
ಅಲ್ಲ. ಅರ್ಥಾತ್‌ ಅಸದ್ದಿಲಕ್ಷಣವಾಗಿವೆ. 


ಅರ್ಥಾಪತ್ತಿಯ ಆಕಾರ 


ಶುಕ್ತಿರೂಪ್ಯಾದೇಃ ಅಂಬರಾದೇಃ ವಾ ಪ್ರತೀತಿ: ಅಸದ್ವೈಲಕ್ಟಣ್ಯಂ ವಿನಾ 
ಅನುಪಪದ್ಯಮಾನಾ 1 ತಥಾ ಚ ಪ್ರತೀತ್ಯನ್ಯಥಾನುಪಪತ್ಕಾ ಅಸದ್ದೆ ಲಿಕ್ಷಣ್ಯಂ 
ಸಿದ್ದ ತಿ! 

ಇಳೆ 

ಶುಕ್ತಿರೂಪ್ಯಾದಿಗಳಿಗೆ ಅಥವಾ ಅಂಬರಾದಿಗಳಿಗೆ ಅಸದ್ವೈ ಲಕ್ಷಣ್ಯವನ್ನು 
ಒಪ್ಪದ ಹೊರತು ಅವುಗಳ ಪ್ರತೀತಿ ಉಪಪನ್ನವಾಗುವುದಿಲ್ಲ. ಹಾಗಾಗಿ 
(ಪ್ರತೀತಿಯನ್ನು ಕೂಡಿಸುವುದಕ್ಕಾಗಿ ಅಸದ್ವೈ ಲಕ್ಷಣ್ಯ ಒಪ್ಪಬೇಕು) ಪ್ರತೀತ್ಯ- 
ನ್ಯ ಥಾನುಪಪತ್ತಿಯಿಂದ ಅಸದ್ವೈಲಕ್ಷಣ್ಯ ಸಿದ್ಧವಾಗುತ್ತದೆ. 


ಅನಿರ್ವಚನೀಯವಸ್ತುವಿಷಯದಲ್ಲಿ ಅರ್ಥಾಪತ್ತಿಪ್ರಮಾಣನಿರಾಕರಣೆ 


ವ್ಯಾಪ್ತಿ 2) 
ಯತ್‌ ಅತ್ಯಂತಸತ್‌ ತತ್‌ನ ಬಾಧ್ಯತೇ, ಯಥಾ ಆತ್ಮಾ। 


ಯಾವುದು ಅತ್ಯಂತಸತ್‌ ಆಗಿರುವುದೋ ಅದು ಬಾಧಿತವಾಗುವುದಿಲ್ಲ. 
(ಅದಕ್ಕೆ ಬಾಧ ಬರುವುದಿಲ್ಲ.) ಉದಾಹರಣೆಗೆ ಆತ್ಮ. ಆತ್ಮನು ಅತ್ಯಂತಸತ್‌ 
(ಪಾರಮಾರ್ಥಿಕಸತ್‌) ಆದ್ದರಿಂದ ಆತ್ಮನಿಗೆ ಬಾಧ ಬರುವುದಿಲ್ಲ. ಆತ್ಮನು 
ಎಂದೂ ಬಾಧಿತನಾಗುವುದಿಲ್ಲ. ಪ್ರಕೃತ ಶುಕ್ತಿರೂಪ್ಯಾದಿಗಳು ಹಾಗೂ 
ಅಂಬರಾದಿಗಳು ಆತ್ಮನಂತೆ ಅತ್ಯಂತಸತ್‌ ಆಗಿದ್ದರೆ ಬಾಧಿತವಾಗಬಾರದಿತ್ತು. 
ಆದರೆ ಈಗ "ನೇದಂ ರಜತಂ' ಇತ್ಯಾದಿಯಾಗಿ ಶುಕ್ತಿರೂಪ್ಯಾದಿಗಳಿಗೆ ಬಾಧ 
ಬರುತ್ತಿರುವುದರಿಂದ ಹಾಗೂ "ನೇಹ ನಾನಾಶಸ್ತಿ ಕಿಂಚನ' ಇತ್ಯಾದಿ 
ಶ್ರುತಿಗಳಿಂದ ಅಥವಾ ಮಿಥ್ಯಾತ್ವಾನುಮಾನಗಳಿಂದ ಅಂಬರಾದಿಗಳಿಗೆ ಬಾಧ 
ಸಿದ್ಧವಾಗುತ್ತಿ ರುವುದರಿಂದ ಅವು ಆತ್ಮನಂತೆ ಸತ್‌ ಅಲ್ಲ. ಅರ್ಥಾತ್‌ 
ಸದ್ದಿಲಕ್ಷಣವಾಗಿವೆ. 


ಅರ್ಫಾಪತ್ತಿಯ ಆಕಾರ 


ಶುಕ್ತಿರೂಪ್ಯಾದೇಃ ಅಂಬರಾದೇಃ: ವಾ ಬಾಧಃ ಸದ್ವೈಲಕ್ಷಣ್ಯಂ ವಿನಾ 
ಅನುಪಪದ್ಯಮಾನ:ಃ । ತಥಾ ಚ ಬಾಧಾನ್ಯಥಾನುಪಶತ್ಯಾ ಸದ್ದೆ ಏಲಿಕ್ಚಣ್ಯಂ ಸಿದ್ಧ 3 


ಶುಕ್ತಿರೂಪ್ಯಾದಿಗಳಿಗೆ ಹಾಗೂ ಅಂಬರಾದಿಗಳಿಗೆ ಸದ್ವೈಲಕ್ಷಣ್ಯವನ್ನು ಒಪ್ಪದ 
ಹೊರತು ಅವುಗಳಿಗೆ ಬರುವ ಬಾಧ ಉಪಪನ್ನವಾಗುವುದಿಲ್ಲ. ಹಾಗಾಗಿ 
(ಬಾಧವನ್ನು ಕೂಡಿಸುವುದಕ್ಕಾಗಿ ಸದ್ವೈಲಕ್ಷಣ್ಯ ಒಪ್ಪಬೇಕು) ಬಾಧಾನ್ಯ - 
ಥಾನುಪಪತ್ತಿಯಿಂದ ಸದ್ವೈಲಕ್ಷಣ್ಯ ಸಿದ್ಧವಾಗುತ್ತದೆ. 

ಹಾಗಾದರೆ - ಪ್ರತೀತ್ಯನ್ಯ ಥಾನುಪಪತ್ತಿಯಿಂದ ಅಸದ್ಹೈಲಕ್ಷಣ್ಯ ಮತ್ತು 
ಬಾಧಾನ್ಯ ಥಾನುಪಪತ್ತಿಯಿಂದ ಸದ್ವೈಲಕ್ಷಣ್ಯ ಎರಡನ್ನೂ ಹೇಳಿದಾಗ :- 
ಪ್ರತೀತಿ-ಬಾಧ ಉಭಯಾನ್ಯ ಥಾನುಪಪತ್ತಿಯಿಂದ ಜಗತ್ತಿಗೆ ಸದಸದ್ವೈ ಲಕ್ಷಣ್ಯವೇ 
(ಅನಿರ್ವಚನೀಯತ್ನವೇ) ಸಿದ್ಧವಾಗುತ್ತದೆ. ಹೀಗೆ ಅರ್ಥಾಪತ್ತಿಪ್ರಮಾಣದಿಂದ 
ಜಗತ್ತಿಗೆ ಅನಿರ್ವಚನೀಯತ್ತವ ಸಿದ್ಧವಾಗುತ್ತದೆ. 


ಈ ರೀತಿಯಾಗಿ ಆಕ್ಷೇಪ ಬಂದರೆ, ಅದಕ್ಕೆ ಆಚಾರ್ಯರು ಹೇಳುತ್ತಾರೆ (ಈ 
ಅರ್ಥಾಪತ್ತಿಪ್ರಮಾಣವನ್ನು ಆಚಾರ್ಯರು ನಿರಾಕರಿಸುತ್ತಾರೆ) - 


198 ತತ್ತೋದ್ಯೋತ 


ಮೂಲ :- ನ ಚಾರ್ಥಾಪತ್ಕಾ ಅನಿರ್ವಚನೀಯತ್ರಸಿದ್ದಿ; I 


ಮೂಲಾರ್ಥ :- ಅರ್ಥಾಪತ್ತಿ ಪ್ರಮಾಣದಿಂದಲೂ ಸಹ ಜಗತ್ತಿಗೆ 
ಅನಿರ್ವಚನೀಯತ್ವ ಸಿದ್ಧವಾಗುವುದಿಲ್ಲ K 


ಅರ್ಥಾಪತ್ತಿಯು ಅನುಮಾನದಿಂದ ಭಿನ್ನವಾದ ಪ್ರಮಾಣ ಆಗುವುದಿಲ್ಲ. 
ಅಂದರೆ ಅರ್ಥಾಪತ್ತಿಯು ಅನುಮಾನದಲ್ಲಿಯೇ ಅಂತರ್ಭಾವವಾಗುತ್ತದೆ. 


ಅರ್ಥಾಪತ್ತಿಶ್ಚ್ಟೋ ೇೀಪಮಾಚ ಹ್ಯನುಮಾಭೇದ ಏವಹಿ। 


ಎಂಬುದಾಗಿ ಈ ವಿಚಾರವನ್ನು ವಿಷ್ಣುತತ್ತ ನಿರ್ಣಯದಲ್ಲಿ ಆಚಾರ್ಯರು 
ವಿವರವಾಗಿ ನಿರೂಪಿಸಿದ್ದಾರೆ. 


ಪ್ರಕೃತದಲ್ಲಿ ಪ್ರತೀತಿ-ಬಾಧ ಉಭಯಾನ್ಯಥಾನುಪಪತ್ತಿಯಿಂದ ಜಗತ್ತಿಗೆ 
ಸದಸದ್ಗೆಲಕಣ್ಣ ಹೇಳಿದರೆ- 
ಆಲೆ ಟ್ಟ ಶೆ 


ಎಮತಂ ಅನಿರ್ವಚನೀಯಂ ಬಾಧ್ಯತ್ನೇ ಸತಿ ಪ್ರತೀಯಮಾನತ್ವಾತ್‌ । 


(ಜಗತ್ತು ಅನಿರ್ವಚನೀಯವಾಗಿದೆ ಸದಸದ್ದಿಲಕ್ಷಣವಾಗಿದೆ, ಬಾಧ್ಯವೂ 
ಆಗಿ ಪ್ರತೀಯಮಾನವೂ ಆಗುತ್ತಿರುವುದರಿಂದ) 


ಎಂಬುದಾಗಿ ಅನುಮಾನವನ್ನೇ ಮಾಡಿದಂತಾಗುತ್ತದೆ. ಅನಿರ್ವಚನೀಯ 
ವಿಷಯದಲ್ಲಿ ಅನುಮಾನವನ್ನೇ ಪ್ರಮಾಣವಾಗಿ ಉದಾಹರಿಸಿದಂತಾಗುತ್ತದೆ. 
ಹೊರತು ಅನುಮಾನ ಬಿಟ್ಟುಅರ್ಥಾಪತ್ತಿ ಯನ್ನುಪೃಥಕ್‌ ಹೇಳಿದಂತಾಗುವುದಿಲ್ಲ. 


ಸರಿ ಹಾಗಾದರೆ, ಅನಿರ್ವಚನೀಯ ವಿಷಯದಲ್ಲಿ "ವಿಮತಂ ಅನಿರ್ವಚನೀಯಂ 
ಬಾಧ್ಯತ್ತೇ ಸತಿ ಪ್ರತೀಯಮಾನತ್ಪಾತ್‌' ಎಂಬ ಅನುಮಾನವೇ ಪ್ರಮಾಣವಾಗಲಿ? 
ಎಂಬುದಾಗಿ ಹೇಳುವುದು ಸರಿಯಲ್ಲ. ಏಕೆಂದರೆ - ""ಅನುಮಾನಸ್ಯ ಚಾಪ್ರಸಿದ್ಧ- 
ವಿಶೇಷಣ: ಪಕ್ಚಃ'' ಎಂಬುದಾಗಿ ಅಪ್ರಸಿದ್ಧವಿಶೇಷಣತ್ವ-ವಿಶೇಷ್ಯವೈ ಯಥ್ಯ 
ಮೊದಲಾದ ದೋಷಗಳನ್ನು ಕೊಟ್ಟು ಹಿಂದೆಯೇ ಅನುಮಾನ ಪ್ರಮಾಣವನ್ನು 
ನಿರಾಕರಿಸಿ ಆಗಿದೆ. ಹಾಗಾಗಿ ಅನುಮಾನವನ್ನು ಹೊಸದಾಗಿ ನಿರಾಕರಿಸುವ 
ಅಗತ್ಯವಿಲ್ಲ. ಆದ್ದರಿಂದ ಶುಕ್ಸಿರಜತಾದಿಗಳಿಗೆ ಅಥವಾ ಅಂಬರಾದಿಗಳಿಗೆ 
ಅರ್ಥಾಪತ್ತಿಯಿಂದಲೂ ಅನಿರ್ವಚನೀಯತ್ತ ಸಿದ್ಧವಾಗುವುದಿಲ್ಲ ಎಂದು ಭಾವ. 


ಅವತಾರಿಕೆ :- ''ಅರ್ಥಾಪತ್ತಿಯು ಅನುಮಾನದಿಂದ ಭಿನ್ನವಾದ ಪ್ರಮಾಣ- 
ವಾಗಿಲ್ಲವಾದ್ದರಿಂದ (ಅನುಮಾನದಲ್ಲಿಯೇ ಅಂತರ್ಭಾವವಾಗುವುದರಿಂದ) 


ಅನಿರ್ವಚನೀಯವಸ್ತುವಿಷಯದಲ್ಲಿ ಅರ್ಥಾಪತ್ತಿಪ್ರಮಾಣನಿರಾಕರಣೆ 


ಹಿಂದೆ ಅನುಮಾನವನ್ನು ನಿರಾಕರಿಸಿದ್ದರಿಂದಲೇ ಅರ್ಥಾಪತ್ತಿಯೂ ನಿರಾಕೃತವೇ 
ಆಯಿತು'' ಎಂಬುದಾಗಿ ಈವರೆಗೆ ವಸ್ತುಸ್ಥಿತಿಯನ್ನು ಹೇಳಿ ಅರ್ಥಾಪತ್ತಿಯನ್ನು 
ನಿರಾಕರಿಸಿದರು. ಪ್ರಕೃತದಲ್ಲಿ ಅರ್ಥಾಪತ್ತಿಯು ಅನುಮಾನಕ್ಕಿಂತ ಭಿನ್ನವಾದ 
ಪೃಥಕ್‌ ಪ್ರಮಾಣ ಎಂಬ ಪಕ್ಷದಲ್ಲಿಯೂ ದೋಷವನ್ನು ಹೇಳಿ ನಿರಾಕರಿಸುತ್ತಾರೆ- 


ಟೀಕಾಃ ಅಥವಾತತ್ಯಂತಾಸತೋ ನರವಿಷಾಣಾದೇರಪಿ ತತ್ಪದಾತ್‌ 
ಪ್ರತೀತಿಸಂಭವೇನ “ಅಸನ್ನ ಪ್ರತೀಯತೇ' ಅತಿ ವ್ಯಾಪ್ರ್ಯಭಾವಾಚ್ಛುಕ್ತಿ - 
ರಜತಾದೇರತ್ಯಂತಾಸತ್ವೇನೈ ವೋಪಪತ್ತೇಃ । ತಥಾ ಅನ್ಯಥಾ- 
ವಿಚ್ಞಾತಸ್ಮ ಸಮ್ಮಗಿಜಾನಗೋಚರತಸ, ಬಾಧ್ಯತಸ್ನ ಸತಶಿದಾ- 

ಣ್‌ ಶೆ ಕೇವ್‌ ದಶೆ ಕೆದಶೆ ಚ 

ನಂದಾತ್ಸನೋತಷಿ ಸಂಭವೇನ "ಸನ್ನ ಬಾಧ್ಯತೇ' ಇತಿ ವ್ಯಾಪ್ರ್ಯ- 
ಭಾವಾದಂಬರಾದೇಸ್ಪತ್ವೇನೈ ವೋಪಪತ್ತೇರ್ನಾರ್ಥಾಪತ್ಯಾನ- 
ನಿರ್ವಚನೀಯತಾಸಿದ್ದಿ! ರಿತಿ ವ್ಯಾಖ್ಯೇಯಮ್‌ 1 


ಅನುವಾದ :- ಅಥವಾ, ಅರ್ಥಾಪತ್ತಿಗೆ ವ್ಯಾಪ್ತಿಯೇ ಮೂಲ. ಪ್ರಕೃತದಲ್ಲಿ 
ಪ್ರತೀತ್ಯನ್ಯ ಥಾನುಪಪತ್ತಿಯಿಂದ ಅಸದ್ವೈಲಕ್ಷಣ್ಯವನ್ನು ಹೇಳಬೇಕಾದರೆ 


""ಯತ್‌ ಅತ್ಯಂತಾಸತ್‌ ತತ್‌ ನ ಪ್ರತೀಯತೇ'' 


(ಯಾವುದು ಅತ್ಯಂತಾಸತ್‌ ಆಗಿರುತ್ತದೆಯೋ ಅದಕ್ಕೆ ಪ್ರತೀತಿ ಇಲ್ಲ) ಎಂಬ 
ವ್ಯಾಪ್ತಿಯು ಮೂಲಭೂತವಾಗಿ ಇರಬೇಕು. ಆದರೆ ನರವಿಷಾಣಾದಿಗಳು 
ಅತ್ಯಂತಾಸತ್‌ ಆಗಿದ್ದರೂ "ನರವಿಷಾಣಂ' ಇತ್ಯಾದಿ ತದ್ವಾಚಕಪದಗಳಿಂದ 
ನರವಿಷಾಣಾದಿವಿಷಯಕಪ್ರತೀತಿ ಬರುವುದರಿಂದ 


"ಯತ್‌ ಅತ್ಯಂತಾಸತ್‌ ತತ್‌ ನ ಪ್ರತೀಯತೇ'' 


ಎಂಬ ವ್ಯಾಪ್ತಿಯೇ ಇಲ್ಲ. ಹಾಗಾಗಿ ಅತ್ಯಂತಾಸತ್‌ಗೂ ಪ್ರತೀತಿ 
ಸಾಧ್ಯವಾದ್ದರಿಂದ, ಶುಕ್ತಿರೂಪ್ಯಾ ದಿಗಳಿಗೆ ಅತ್ಯ ಂತಾಸತ್ತವನ್ನು ಅಂಗೀಕರಿಸಿದರೂ 
ಪ್ರತೀತಿಯನ್ನು ಕೂಡಿಸಬಹುದಾದ್ದರಿಂದ, ಪ್ರತೀತ್ಯನ್ಯ ಥಾನುಪಪತ್ತಿಯಿಂದ 
ಅಸದ್ವೈ ಲಕ್ಷಣ್ಯವನ್ನು ಹೇಳುವುದು ಸರಿಯಲ್ಲ. ಅಂದರೆ ನಿಮ್ಮ ಅರ್ಥಾಪತ್ತಿಗೆ 
ಅನ್ಯ ಥೈ ವೋಪಪತ್ತಿ ದೋಷ ಬರುತ್ತದೆ. (ಅನ್ಯಥೈವ ಅಸದ್ವೈ ಲಕ್ಷಣ್ಯ ಹೇಳದೇ 
ಅಸತ್ವವನ್ನೇ ಹೇಳಿ, ಉಪಪತ್ತಿ ಪ್ರತೀತಿಯನ್ನು ಕೂಡಿಸಬಹುದು.) 


ಡಾ ತತ್ನೋದ್ಯೋತ 


ಅದೇ ರೀತಿಯಾಗಿ, ಬಾಧಾನ್ಯಥಾನುಪಪತ್ತಿಯಿಂದ ಸದ್ವೈಲಕ್ಷಣ್ಯವನ್ನು 
ಹೇಳಬೇಕಾದರೆ "“ಯತ್‌ ಅತ್ಯಂತಸತ್‌ ತತ್‌ ನ ಬಾಧ್ಯತೇ'' (ಯಾವುದು 
ಅತ್ಯಂತಸತ್‌ ಆಗಿರುತ್ತದೆಯೋ ಅದಕ್ಕೆ ಬಾಧ ಬರುವುದಿಲ್ಲ) ಎಂಬ ವ್ಯಾಪ್ತಿಯು 
ಮೂಲಭೂತವಾಗಿ ಇರಬೇಕು. ಆದರೆ ಚಿದಾನಂದರೂಪನಾದ, 
ಪಾರಮಾರ್ಥಿಕಸತ್‌ ಆದ ಬ್ರಹ್ಮನಿಗೂ ಸಹ 


೧ 
ಅನ್ಯಥಾ ವಿಜ್ಞಾತಸ್ಯ ಸಮ್ಯಗ್‌ವಿಜ್ಞಾನನೋಚರತ್ವ 


ಎಂಬ ಬಾಧ್ಯತ್ವವನ್ನು (ಬಾಧವನ್ನು) ಹೇಳಬಹುದಾದ್ದರಿಂದ “ಯತ್‌ 
ಅತ್ಯಂತಸತ್‌ ತತ್‌ ನ ಬಾಧ್ಯತೇ'' ಎಂಬ ವ್ಯಾಪ್ತಿಯೇ ಇಲ್ಲ. ಹಾಗಾಗಿ 
ಅತ್ಯಂತಸತ್‌ ಆದದ್ದಕ್ಕೂ ಬಾಧ ಸಂಭಾವಿತವಾದ್ದರಿಂದ, ಅಂಬರಾದಿಗಳಿಗೆ 
ಅತ್ಯಂತಸತ್ವವನ್ನು ಅಂಗೀಕರಿಸಿದರೂ ಬಾಧವನ್ನು ಕೂಡಿಸಬಹುದಾದ್ದರಿಂದ, 


೧ ಅನ್ಯಥಾ ವಿಜ್ಞಾತಸ್ಯ ಸಮ್ಯಗ್‌ ವಿಜ್ಞಾನಗೋಚರತ್ತಂ ಬಾಧಃ । 
““ಮೊದಲು ತಪ್ಪಾಗಿ ತಿಳಿದಿದ್ದ ವಸ್ತುವನ್ನು ಅನಂತರ ಸರಿಯಾಗಿ ತಿಳಿದುಕೊಳ್ಳುವುದು'' 
ಇದು ಒಂದುವಿಧ ಬಾಧಸ್ಮರೂಪ. ““ವಿಜ್ಞಾತಸ್ಯಾನ್ಯಥಾ ಸಮ್ಯಗ್‌ ವಿಜ್ಞಾನಂ ಹ್ಯೇವ 
ತನ್ನತಮ್‌ ।'' ಎಂಬುದಾಗಿ ಆಚಾರ್ಯರು ಅನುವ್ಯಾಖ್ಯಾನದಲ್ಲಿ ಇದನ್ನು ತಿಳಿಸುತ್ತಾರೆ. ಈ 
ವಿಧವಾದ ಬಾಧವನ್ನು ಬ್ರಹ್ಮನಿಗೂ ಹೇಳಬಹುದಾಗಿದೆ. ಹೇಗೆಂದರೆ - 

ಅ) ಬ್ರಹ್ಮನು ಸಗುಣನು ಜ್ಞಾನಚಿಕೀರ್ಷಾಕೃತಿಗಳುಳ್ಳವನು ಎಂಬುದಾಗಿ ಮೊದಲು ತಪ್ಪಾಗಿ 
ತಿಳಿದಿರುತ್ತೇವೆ. ಅಂತಹ ಅನ್ಯಥಾವಿಜ್ಞಾತನಾದ ಬ್ರಹ್ಮನನ್ನು ಅನಂತರ ವೇದಾಂತಗಳ 
ಅಧ್ಯಯನದಿಂದ ಸರಿಯಾಗಿ (ಬ್ರಹ್ಮ ಸಗುಣನಲ್ಲ, ನಿರ್ಗುಣ ಎಂದು ಸರಿಯಾಗಿ) 
ತಿಳಿಯುತ್ತೇವೆ. ಮೊದಲು ಅನೃಥಾವಿಜ್ಞಾತನಾದ ಬ್ರಹ್ಮನು ಅನಂತರ ಸಮ್ಯಗ್‌ 
ವಿಜ್ಞಾನವಿಷಯನಾಗುತ್ತಾನೆ. 


ಹೀಗೆ ಅದ್ವೈತಮತಪ್ರಕಾರವಾಗಿಯೂ ಈ ವಿಧವಾದ ಬಾಧವನ್ನು ಬ್ರಹ್ಮನಿಗೂ 
ಹೇಳಬಹುದಾಗಿದೆ. (ಶ್ರೀರಾಘವೇಂದ್ರಸ್ಥಾಮಿಗಳವರ ಟಪ್ಪಣೇ) 

ಆ) ಅಥವಾ, ಕ್ಷಣಿಕವಾದಿಗಳಾದ ಬೌದ್ಧಮತದ ಆಕರ್ಷಣೆಗೆ ಒಳಗಾಗಿ ಮೊದಲು ಬ್ರಹ್ಮನನ್ನು 
ಕ್ಷಣಿಕ ಎಂದು ತಿಳಿದಿರುತ್ತೇವೆ. ಅಂತಹ ಅನ್ಯಥಾವಿಜ್ಞಾತನಾದ ಬ್ರಹ್ಮನನ್ನು ಅನಂತರ 
ವೇದಾಂತಗಳ ಅಧ್ಯಯನದಿಂದ ಸರಿಯಾಗಿ (ಬ್ರಹ್ಮ ಕ್ಷಣಿಕನಲ್ಲ. ಅಕ್ಬಣಿಕ ನಿತ್ಯ ಎಂದು 
ಸರಿಯಾಗಿ) ತಿಳಿಯುತ್ತೇವೆ. ಹೀಗೆ ಮೊದಲು ಅನ್ಯಥಾವಿಜ್ಞಾತನಾದ ಬ್ರಹ್ಮನು ಅನಂತರ 
ಸಮ್ಮಗ್‌ಜ್ಞಾನವಿಷಯನಾಗುತ್ತಾನೆ. 


ಈ ವಿಧವಾದ ಬಾಧವನ್ನು ಸ್ವಮತಾನುಸಾರ ಹಾಗೂ ಪರಮತಾನುಸಾರ ಬ್ರಹ್ಮನಿಗೂ 
ಹೇಳಬಹುದಾಗಿದೆ. (ಶ್ರೀಜನಾರ್ದನಭಟ್ಟರ ಟಿಪ್ಪಣೇ) 


ಅಸತ್‌ಗೆ ಪ್ರತೀತಿ ಒಪ್ಪದಿದ್ದರೆ ಬಾಧಕಪ್ರದರ್ಶನ 501 


ಬಾಧಾನ್ಯ ಥಾನುಪಪತ್ತಿಯಿಂದ ಸದ್ದೈಲಕ್ಷಣ್ಯವನ್ನು ಹೇಳುವುದು ಸರಿಯಲ್ಲ. 
ಅಂದರೆ ನಿಮ್ಮ ಅರ್ಥಾಪತ್ತಿಗೆ ಅನ್ಯ ಥೈ ವೋಪಪತ್ತಿ ದೋಷ ಬರುತ್ತದೆ. 

(ಅನ್ಯಥೈವ ಸದ್ವೈಲಕ್ಷಣ್ಯ ಹೇಳದೇ ಸತ್ತವನ್ನೇ ಹೇಳಿ, ಉಪಪತ್ತಿ ಬಾಧವನ್ನು 
ಕೂಡಿಸಬಹುದು.) 

ಈ ರೀತಿಯಾಗಿ ನಿಮ್ಮ ಅರ್ಥಾಪತ್ತಿಗೆ ಅನ್ಯಥೈ ವೋಪಪತ್ತಿ ರೂಪವಾದ 
ದೋಷ ಬರುವುದರಿಂದ ಶುಕ್ತಿರೂಪ್ಯಾದಿಗಳಿಗೆ ಹಾಗೂ ಅಂಬರಾದಿಗಳಿಗೆ 
ಅರ್ಥಾಪತ್ತಿಯಿಂದಲೂ ಅನಿರ್ವಚನೀಯತ್ಪವು ಸಿದ್ದವಾಗುವುದಿಲ್ಲ ಎಂಬುದಾಗಿ 
ಯಾದರೂ ""ನ ಚಾರ್ಥಾಪತ್ಕಾ ಅನಿರ್ವಚನೀಯತ್ಪಪಿದ್ದೀ' ಎಂಬ ಮೂಲವಾಕ್ಯದ 
ವ್ಯಾಖ್ಯಾನ ಮಾಡಿಕೊಳ್ಳಬೇಕು. 


ಅವತಾರಿಕೆ ;- "'ನರವಿಷಾಣಾದಿಗಳು ಅತ್ಯಂತಾಸತ್‌ ಆದರೂ ಸಹ 
'ನರವಿಷಾಣಂ' ಇತ್ಯಾದಿ ತದ್ದಾಚಕಪದಗಳಿಂದ ನರವಿಷಾಣಾದಿವಿಷಯಕವಾದ 
ಪ್ರತೀತಿ ಬರುವುದರಿಂದ (ಅಸತ್‌ಗೆ ಪ್ರತೀತಿ ಇಲ್ಲ ಎನ್ನುವುದು ಸರಿಯಲ್ಲ) 
ಅಸತ್‌ಗೂ ಪ್ರತೀತಿ ಒಪ್ಪಲೇಬೇಕು'' ಎಂಬುದಾಗಿ ಸಾಧಕವನ್ನು ಹೇಳಿ ಅಸತ್‌ 
ಗೆ ಪ್ರತೀತಿಯನ್ನು ಈವರೆಗೆ ಸಮರ್ಥಿಸಿ, ಪ್ರಕೃತ ಅಸತ್‌ಗೆ ಪ್ರತೀತಿ ಒಪ್ಪದೇ 
ಇದ್ದರೆ ಇಂತಹ ಬಾಧಕ ಉಂಟು ಎಂಬುದಾಗಿ ಬಾಧಕವನ್ನು ಹೇಳುವ 
ಮೂಲಕವಾಗಿಯೂ ಅಸತ್‌ಗೆ ಪ್ರತೀತಿಯನ್ನು ಸಮರ್ಥಿಸುತ್ತಾರೆ - 


ಅಸತ್‌ಗೆ ಪ್ರತೀತಿ ಒಪ್ಪದಿದ್ದರೆ ಬಾಧಕಪ್ರದರ್ಶನ 
ಟೀಕಾ ಅತ್ಯಂತಾಸತಃ ಪ್ರತೀತ್ಯನಂಗೀಕಾರೇ ಬಾಧಕಂ ಚಾಹ - 
ಮೂಲ :- ಅಸತಃ ಪ್ರತೀತಿಂ ವಿನಾತಸದ್ದೈಲಕ್ಷಣ್ಯಜ್ಞಾನಾನುಪಪತ್ತೇ: । 
ಬ ಲ್‌ ಆ 


ಯದಿ ಪರೋತಸನ್ನ ಪ್ರತೀಯಾತ್ತದಾ ಶುಕ್ತಿರಜತಾದೇರಸದ್ವೈ- 
ಲಕ್ಷಣ್ಯಂನಜಾನೀಯಾತ್‌ ।ವೈಲಕ್ಷಣ್ಯ ಜ್ಞಾನಸ್ಯ ಪ್ರ ತಿಯೋಗಿಜ್ಞಾನ- 
ಸಾಪೇಕ್ಷತಾನಿಯಮಾತ್‌।ನಹಿಕೇನಾಪೃವಿದಿತಾವ್ರಟಾದ್ವೈಲಕ್ಟಣ್ಯಂ 

ಲ ) ಅಲೆ 
ಪಟಸ್ಯ ಜ್ಞಾತುಂ ಶಕ್ಯತೇ । 


ಅನುವಾದ ೩- ಅತ್ಯಂತಾಸತ್‌ಗೆ ಪ್ರತೀತಿಯನ್ನು ಒಪ್ಪದೇ ಹೋದರೆ 
ಬಾಧಕವನ್ನು ಹೇಳುತ್ತಾರೆ - 


೦0 ತತ್ಹೋದ್ಯೋತ 


ಮೂಲ :- ಅಸತ: ಪ್ರತೀತಿಂ ವಿನಾಂಸದ್ಮೈಲಕ್ಷಣ್ಯಜ್ಞಾನಾನುಪಪತ್ತೇಃ | 
ಮೂಲಾರ್ಥ :- ಅಸತ್‌ಗೆ ಪ್ರತೀತಿಯನ್ನು ಒಪ್ಪದೇ ಹೋದರೆ (ಶುಕ್ತಿರೂಪ್ಯಾದಿ- 
ಗಳಲ್ಲಿ) ಅಸದ್ವೈಲಕ್ಷಣ್ಯಜ್ಞಾನ ಆಗದೇ ಹೋಗಬೇಕಾಗುತ್ತದೆ. 


ಒಂದುವೇಳೆ "ಅಸಚ್ಚೇನ್ನ ಪ್ರತೀಯೇತ' ಎಂಬುದಾಗಿ ಪರರು ಅಸತ್‌ಗೆ 
ಪ್ರತೀತಿಯನ್ನು ಅಂಗೀಕರಿಸದೇ ಹೋದರೆ ಆಗ ಶುಕ್ಕಿರಜತಾದಿಗಳಲ್ಲಿ 
ಅಸದ್ವೈಲಕ್ಷಣ್ಯವನ್ನು ತಿಳಿಯದೇ ಹೋಗಬೇಕಾಗುತ್ತದೆ. ಯಾಕೆ ? 


“ಸದಾ ೦ ಅಧಿಕರಣಪ್ರತಿಯೋಗಿಭ್ಯಾಂ ಅಭಾವೋ ನಿರೂಪ್ಯತೇ' 


ಎಂಬ ನಿಯಮದಂತೆ ವೈಲಕ್ಷಣ್ಯಜ್ಞಾನ (ಅಭಾವಜ್ಞಾನ) ಆಗಬೇಕಾದರೆ 
ಪ್ರತಿಯೋಗಿಜ್ಞಾನ ನಿಯಮೇನ ಆಗಲೇಬೇಕು. ಪ್ರತಿಯೋಗಿಜ್ಞಾನ ಇದ್ದರೆ 
ಮಾತ್ರ ಅದರಿಂದ ಭೇದಜ್ಞಾನ ಆಗಲು ಸಾಧ್ಯ ಎಂದು ಭಾವ. ಯಾವನಿಗೆ 
ಘಟದ ಜ್ಞಾನವೇ ಇಲ್ಲ ಅಂತಹವನು ಪಟದಲ್ಲಿ ಘಟದಿಂದ ವೈಲಕ್ಷಣ್ಯವನ್ನು 
ತಿಳಿಯಲು ಸಾಧ್ಯವಿಲ್ಲ. ಪ್ರಕೃತ ಅಸತ್‌ಗೆ ಪ್ರತೀತಿಯನ್ನೇ ಒಪ್ಪದಿದ್ದರೆ 
ಪ್ರತಿಯೋಗಿಜ್ಞಾನ ಇಲ್ಲವಾದ್ದರಿಂದ ಶುಕ್ತಿರೂಪ್ಯಾದಿಗಳಲ್ಲಿ ಅಸದ್ವೈಲಕ್ಷಣ್ಯ - 
ಜ್ಞಾನವೇ ಆಗದೇ ಹೋಗಬೇಕಾಗುತ್ತದೆ. 


ಅವತಾರಿಕೆಃ- ಈವರೆಗೆ 'ಅಸತಃ (ಪಂಚಮೀ) ವೈಲಕ್ಷಣ್ಯಂ ಅಸದ್ವೈಲಕ್ಷಣ್ಯಂ' 
ಎಂಬುದಾಗಿ ತತ್ಲುರುಷಸಮಾಸವನ್ನು ಅಂಗೀಕರಿಸಿ “ಅಸದ್ವೈಲಕ್ಷಣ್ಯ ಜ್ಞಾನಾ- 
ನುಪಪತ್ತೇಃ' ಎಂಬ ಮೂಲವನ್ನು ವ್ಯಾಖ್ಯಾನಿಸಿ, ಪ್ರಕೃತ "ಅಸಚ್ಚ ತತ್‌ 
ವೈಲಕ್ಷಣ್ಯಂ ಚ' ಎಂಬುದಾಗಿ ಕರ್ಮಧಾರಯಸಮಾಸವನ್ನು ಮಾಡಿಕೊಂಡು 
ಮತ್ತು ಜ್ಞಾನಪದಕ್ಕೆ ಅಪರೋಕ್ಷಜ್ಞಾನ ಎಂದು ಅರ್ಥ ವಿವಕ್ಷಿಸಿ ಮೂಲವನ್ನು 
ಮತ್ತೊಂದು ರೀತಿಯಲ್ಲಿ ವ್ಯಾಖ್ಯಾನಿಸುತ್ತಾರೆ - 
ಅಸತ್‌ಗೆ ಅಪರೋಕ್ಷಪ್ರತೀತಿವಿಷಯತ್ವಸಮರ್ಥನೆ 
ಟೀಕಾ: ಅಥೈವಂ ಬ್ರೂಯಾತ್‌ "ಅಸ್ಟ್ರೇವಾಸತೋತಪಿ ಪರೋಕ್ಷಪ್ರತೀತಿ- 
ಗೋಚರತಾ । ಅಪರೋಕ್ಷಪ್ರ ತೀತಿಗೋಚರತಾಂ ತು ನ ಮನ್ಯೇ' 


ಇತಿ । ತತ್ರಾಪಿ "ಅಸತ: ಪ್ರತೀತಿಂ ವಿನಾನಸದೆ ೈಲಕ್ಷಣ್ಯಜ್ಞಾನಾ- 
ನುಪಪತ್ತೇಃ' ಇತ್ಯೇವೋತ್ತರಮ್‌ । 


ಅಸತ್‌ಗೆ ಅಪರೋಕ್ಷಪ್ರ ತೀತಿವಿಷಯತ್ನಸಮರ್ಥನೆ ಗಾ 


ಯದ್ಯತ್ಯಂತಾಸತೋತಪರೋಕ್ಷಪ್ರ ತೀತಿವಿಷಯತಾ ನ ಸ್ಯಾತ್‌ 
ತರ್ಹಿ ಪ್ರಾತಿಭಾಸಿಕತಯಾನರ್ಥಕ್ರಿಯಾನರ್ಹಸ್ಯ ರಜತಸ್ಯ 
ಯದಸತ್‌ ಪ್ರಾತಿಭಾಸಿಕವೈಲಕ್ಷಣ್ಯಂ ತದರೋಕ್ಷಜ್ಞಾನಂ ಭ್ರಾಂತಸ್ಯ 


ನೋಪಪದ್ಯೇಶ । ತಥಾ ಚಾಪ್ರವೃತ್ತಿಃ ಪ್ರಸಜ್ಯೇತೇತಿ । 
ಅನುವಾದ :- ಇದರ ಮೇಲೆ ಪರರು ಈ ರೀತಿ ಆಕ್ಷೇಪ ಮಾಡಬಹುದು- 


""ನಾವು ಅಸತ್‌ವಿಷಯಕ ಪ್ರತೀತಿಯನ್ನೇ ಒಪ್ಪುವುದಿಲ್ಲ ಎಂದಲ್ಲ, ಅಸತ್‌ಗೆ 
ಪ್ರತೀತಿವಿಷಯತ್ವ ಅಂದರೆ ಪರೋಕ್ಪಪ್ರತೀತಿವಿಷಯತ್ಪವನ್ನು ಒಪ್ಪುತ್ತೇವೆ. 
ಆದರೆ ಅಸತ್‌ಗೆ ಅಪರೋಕ್ಷಪ್ರ ತೀತಿವಿಷಯತ್ತವನ್ನು ಒಪ್ಪುವುದಿಲ್ಲ.'' 


ಈ ಆಕ್ಷೇಪಕ್ಕೂ ಸಹ ""ಅಸತಃ ಪ್ರತೀತಿಂ ವಿನಾತಸದ್ದೈಲಕ್ಟಣ್ಯಜ್ಞಾನಾನು- 
ಪಪತ್ತೇಃ'' ಎಂಬ ಮಾತೇ ಉತ್ತರವಾಗಿದೆ. ಅದರ ಅಭಿಪ್ರಾಯ ಃ- ಒಂದುವೇಳೆ 
ಅತ್ಯಂತಾಸತ್‌ಗೆ ಅಪರೋಕ್ಷಪ್ರತೀತಿವಿಷಯತ್ವ ಇಲ್ಲದೇ ಹೋದರೆ ಆಗ 
ವಸ್ತುತಃ ಪ್ರಾತಿಭಾಸಿಕವಾಗಿ ಅರ್ಥಕ್ರಿ ಯಾಅನರ್ಹವಾದ ರಜತದಲ್ಲಿ ಅಸತ್‌ 
ಆದ ಪ್ರಾತಿಭಾಸಿಕವೈ ಲಕ್ಷಣ್ಯ ಏನು ತೋರುತ್ತದೆ ಭ್ರಾಂತಿಕಾಲದಲ್ಲಿ, ಆ 
ಪ್ರಾತಿಭಾಸಿಕವೈ ಲಕ್ಷಣ್ಯ ವಿಷಯಕ ಅಪರೋಕ್ಷಜ್ಞಾನವು ಭ್ರಾಂತನಿಗೆ ಆಗದೇ 
ಹೋಗಬೇಕಾಗುತ್ತದೆ. ಭ್ರಾಂತನಿಗೆ ಪ್ರಾತಿಭಾಸಿಕವೈ ಲಕ್ಷಣ್ಯ ವಿಷಯಕಅಪರೋ 
ಕ್ಷಜ್ಞಾನ ಆಗುವುದಿಲ್ಲ ಎಂದಾದರೆ ಭ್ರಾಂತಿಕಾಲದಲ್ಲಿ ಅವನ ಪ್ರವೃತ್ತಿಯೇ 
ಉಪಪನ್ನವಾಗದೇ ಹೋಗಬೇಕಾಗುತ್ತದೆ ಎಂದು ಭಾವ. 


pl 


ಶ್ರೀವೇದೇಶತೀರ್ಥರ ವ್ಯಾಖ್ಯಾನ ವಿಶೇಷ 


ಶ್ರೀಮಟ್ಟೇಕಾಕೃತಾದರ ಆಂತರ್ಯವನ್ನು ಶ್ರೀವೇದೇಶತೀರ್ಥರು ತಮ್ಮ 
ಟಿಪ್ಪಣಿಯಲ್ಲಿ ಸುಂದರವಾಗಿ ತಿಳಿಸಿಕೊಡುತ್ತಾರೆ ಃ- 


ಶುಕ್ಕಿರೂಪ್ಯಾದಿಗಳನ್ನು ಪರರು ಪ್ರಾತಿಭಾಸಿಕ ಎಂದು ಅಂಗೀಕರಿಸಿರುತ್ತಾರೆ. 
ಆಪ್ರಾತಿಭಾಸಿಕವಾದ ರಜತವು ಪ್ರತೀತಿ(ಭ್ರಾಂತಿ)ಕಾಲದಲ್ಲಿಪ್ರಾತಿಭಾಸಿಕವೆಂದೇ 
ತೋರುತ್ತದೆಯೋ 7? ಅಥವಾ ಪ್ರಾತಿಭಾಸಿಕವಿಲಕ್ಷಣವಾಗಿದೆಯೆಂದು 
ತೋರುತ್ತದೆಯೋ ? 


ಪ್ರಾತಿಭಾಸಿಕವಾದ ರಜತವು ಪ್ರಾತಿಭಾಸಿಕವಾಗಿದೆಯೆಂದೇ ತೋರುವು- 
ದಾಗಿದ್ದರೆ, ಪ್ರಾತಿಭಾಸಿಕವಾದ ಪದಾರ್ಥ ಅರ್ಥಕ್ರಿ ಯಾಅನರ್ಹವಾದ್ದರಿಂದ 


ಷ್ಣ ತತ್ತೋದ್ಯೋತ 


ಯಾವ ಪ್ರಯೋಜನಕ್ಕೂ ಬರುವುದಿಲ್ಲವಾದ್ದರಿಂದ ಭ್ರಾಂತನಾದ ವ್ಯಕ್ತಿ ಅದನ್ನು 
ತೆಗೆದುಕೊಳ್ಳಲು ಪ್ರವೃತ್ತನೇ ಆಗಬಾರದಿತ್ತು ! 


ಇನ್ನು ಪ್ರಾತಿಭಾಸಿಕವಾದ ರಜತವು ಭ್ರಾಂತಿಕಾಲದಲ್ಲಿ ಪ್ರಾತಿಭಾಸಿಕ- 
ವಿಲಕ್ಷಣವಾಗಿದೆಯೆಂದೇ ತೋರುತ್ತದೆ (ಆದ್ದರಿಂದ ಪ್ರವೃತ್ತಿಯು ಕೂಡುತ್ತದೆ) 
ಎನ್ನುವುದಾದರೆ, ಪ್ರಾತಿಭಾಸಿಕವಾದ ರಜತದಲ್ಲಿ ಏನು ಪ್ರಾತಿಭಾಸಿಕವೈ ಲಕ್ಷಣ್ಯ 
ತೋರುತ್ತದೆ ಆ ಪ್ರಾತಿಭಾಸಿಕವೈಲಕ್ಷಣ್ಯವು ಸತ್‌ ಎನ್ನುತ್ತೀರೋ 9 ಅಸತ್‌ 
ಎನ್ನುತ್ತೀರೋ 9 

ಪ್ರಾತಿಭಾಸಿಕವೈ ಲಕ್ಷಣ್ಯ ಸತ್‌ ಎನ್ನಲು ಬರುವುದಿಲ್ಲ, ವಸ್ತುತಃ ಪ್ರಾತಿಭಾಸಿಕ- 
ವಾದ ರಜತದಲ್ಲಿ ಪ್ರಾತಿಭಾಸಿಕವೈಲಕ್ಷಣ್ಯ (ಇರಲು) ಸತ್‌ ಆಗಲು ಸಾಧ್ಯವಿಲ್ಲ. 
ಪ್ರಾತಿಭಾಸಿಕವೂ ಆಗಿದೆ, ಪ್ರಾತಿಭಾಸಿಕವಿಲಕ್ಷಣವೂ ಆಗಿದೆ ಎಂದು 
ಹೇಳಿದಂತಾಗುವುದರಿಂದ ಅದು ವ್ಯಾಹತವಾಗುತ್ತದೆ. 

ಇನ್ನು ಪ್ರಾತಿಬಾಸಿಕವೈಲಕ್ಷಣ್ಯ ಅಸತ್‌ ಎಂದರೆ, ವಸ್ತುತಃ ಪ್ರಾತಿಭಾಸಿಕವಾದ 
ರಜತದಲ್ಲಿ ಅಸತ್‌ ಆದ ಪ್ರಾತಿಭಾಸಿಕವೈಲಕ್ಷಣ್ಯವು ಭ್ರಾಂತಿಕಾಲದಲ್ಲಿ 
ತೋರುತ್ತದೆ ಎಂದು ಹೇಳಿದಂತಾಗುತ್ತದೆ. ಅಸತ್‌ ಆದಪ್ರಾತಿಭಾಸಿಕವೈ ಲಕ್ಷಣ್ಯವು 
ಭ್ರಾಂತಿರೂಪ ಅಪರೋಕ್ಷಜ್ಞಾನದಲ್ಲಿ ವಿಷಯವಾಗುತ್ತದೆ ಎಂದರೆ, ಅಸತ್‌ಗೆ 
ಅಪರೋಕ್ಷಜ್ಞಾನವಿಷಯತ್ವ ಒಪ್ಪಿದಂತಾಗುತ್ತದೆ. 

ಆದ್ದರಿಂದ "'ಅಸತ್‌ಗೆ ಅಪರೋಕ್ಷಪ್ರ ತೀತಿವಿಷಯತ್ವವನ್ನು ಒಪ್ಪುವುದಿಲ್ಲ'' 
ಎಂದು ಹೇಳುವುದು ಸರಿಯಲ್ಲ ಎಂದು ಅಭಿಪ್ರಾಯ. 

ಅವತಾರಿಕೆ :- ''ಅಸದ್ವಿಷಯಕಪರೋಕ್ಷಜ್ಞಾನವನ್ನು ಒಪ್ಪಿದರೂ ಸಹ 
ಅಪರೋಕ್ತಜ್ಞಾನವನ್ನು ನಾವು ಒಪ್ಪುವುದಿಲ್ಲ'' ಎಂಬ ಅವರ ಶಂಕೆಗೆ 
ಅಸದ್ದಿಷಯಕಅಪರೋಕ್ಷಜ್ಞಾನವನ್ನು ಒಪ್ಪಲೇಬೇಕು ಎಂಬುದಾಗಿ ಒಪಿಸಿ 
ಉತ್ತರ ಹೇಳಿದರು. ಪ್ರಕೃತ ಅಸದ್ದಿಷಯಕಅಪರೋಕ್ಷಜ್ಞಾನವನ್ನು ಒಪ್ಪದೇ 
ಇರಲು ಬೀಜವೇನು ? ಎಂದು ಪ್ರಶ್ನಿಸಿ ನಿರಾಕರಿಸುತ್ತಾರೆ - 


ಅಸದ್ದಿಷಯಕ ಅಪರೋಕ್ಷಜ್ಞಾನ ಒಪ್ಪಿದರೆ 
ಎಲ್ಲ ಜ್ಞಾನಗಳಲ್ಲಿಯೂ ಅನಾಶ್ಚಾಸಶಂಕೆ, ಅದರ ನಿರಾಕರಣ 


ಟೀಕಾ: ಕಿಂನಿಬಂಧನಶ್ಚಾ ಯಮಸತೋತಪರೋಕ್ಸಪ್ರ ತೀತಿಗೋಚರತಾ- 
ನಂಗೀಕಾರಃ । ಕ್ಷಚಿದ್‌ಜ್ಞಾನಸ್ಕಾನಾಲಂಬನತ್ನೇ$ನ್ಯತ್ರಾಪ್ಯನಾಶ್ವಾಸ 


ಅಸದ್ದಿಷಯಕ ಅಪರೋಕ್ಟಜ್ಞಾನ ಒಪ್ಪಿದರೆ... ಣಾ 


ಪ್ರಸಂಗ ಇತಿ ಚೇತ್‌ ತತ್ತಿಂ ಪರೋಕ್ಷಪ್ರತೀತೇರಸದ್ದಿಷಯತ್ವೇ 


ನಾನಾಶ್ಚಾಸಪ್ರಸಂಗಃ 1 ಸಮಾನಶ್ಚಾಯಂ ಪ್ರಸಂಗ: 
ಪ್ರಾತಿಭಾಸಿಕವಿಷಯಪ್ರತ್ಯಯಾಂಗೀಕಾರೇ$ಪಿ । ಬಾಧಕಾದ್ದಿವೇಕ 
ಇತಿ ಚೇತ್‌ ಸಮಂ ಪ್ರಕೃತೇತಪಿ । 


ಅನುವಾದ ಃ- ಅಸತ್‌ಗೆ ಅಪರೋಕ್ಷಪ್ರ ತೀತಿವಿಷಯತ್ವವನ್ನು ಒಪ್ಪದಿರುವುದಕ್ಕೆ 
ಬೀಜವೇನು ? (ಯಾವ ಕಾರಣಕ್ಕೆ ಅಸತ್‌ಗೆ ಅಪರೋಕ್ಷಪ್ರ ತೀತಿವಿಷಯತ್ವವನ್ನು 
ಒಪ್ಪುತ್ತಿಲ್ಲ ನೀವು ?) 

ಕೆಲವು ಜ್ಞಾನ ಅಸದ್ದಿಷಯಕ ಎಂದು ಅಂಗೀಕರಿಸಿದರೆ (ಅಸದ್ದಿಷಯಕ 
ಎಂದರೆ ನಿರ್ವಿಷಯಕ ಎಂದೇ ಪರ್ಯವಸಾನವಾಗಿ ಅಪ್ರಾಮಾಣ್ಯ 
ಬರುವುದರಿಂದ) ಇತರ ಜ್ಞಾನಗಳಲ್ಲಿಯೂ ಅನಾಶ್ವಾಸಪ್ರಸಂಗ (ಅಪ್ರಾಮಾಣ್ಯ- 
ಶಂಕೆ) ಬರುತ್ತದೆ. ಹಾಗಾದರೆ ಎಲ್ಲಿಯೂ ನಿಷ್ಠಂಪಪ್ರವೃತ್ತಿ ಕೂಡದೇ 
ಹೋಗಬೇಕಾಗುತ್ತದೆ. ಆದ್ದರಿಂದ ಅಸದ್ದಿಷಯಕಅಪರೋಕ್ಷಜ್ಞಾನ ಒಪ್ಪುವುದಿಲ್ಲ 
ಎನ್ನುವುದಾದರೆ, 

ಅಸದ್ದಿಷಯಕಪರೋಕ್ಷಪ್ರ ತೀತಿ ಒಪ್ಪುವ ನಿಮ್ಮ ಪಕ್ಷದಲ್ಲಿ ಈ ವಿಧವಾದ 
ಅನಾಶ್ಚಾಸಪ್ರಸಂಗ ಬರುವುದಿಲ್ಲವೇನು 9 ಕೆಲವು ಪರೋಕ್ಷಜ್ಞಾನ ಅಸದ್ದಿಷಯಕ 
ಎಂದು ಅಂಗೀಕರಿಸಿದರೆ ಇತರಪರೋಕ್ಷಜ್ಞಾನಗಳಲ್ಲಿಯೂ ಅನಾಶ್ಚಾಸಪ್ರಸಂಗ 
ಬಂದೇ ಬರುವುದಲ್ಲವೇ ? ಅರ್ಥಾತ್‌ ಅಸದ್ದಿಷಯಕಪರೋಕ್ಷಜ್ಞಾನವನ್ನು 
ಅಂಗೀಕರಿಸಿದರೆ ಕದಲೀಫಲವಿಷಯಕವಾದ ಪರೋಕ್ಷಜ್ಞಾನದಲ್ಲಿಯೂ 
ಅಸದ್ದಿಷಯಕತ್ನಶಂಕಾ ಬರುವುದರಿಂದ ಅಂತಹ ಕದಲೀಫಲವಿಷಯಕ 
ಪರೋಕ್ಷಜ್ಞಾನದಿಂದಲೂ ನಿಷ್ಠಂಪಪ್ರವೃತ್ತಿ ಆಗದೇ ಹೋಗಬೇಕಾಗುತ್ತದೆ 
ಎಂದು ಭಾವ. 

ಮತ್ತು ಅಸದ್ದಿಷಯಕಪ್ರ ತೀತಿಯನ್ನು ಒಪಿದರೆ ಇತರಪ್ರ ತೀತಿಗಳಲ್ಲಿಯೂ 
ಅನಾಶ್ಚಾಸಪ್ರಸಂಗ ಬರುವಂತೆ, ಪ್ರಾತಿಭಾಸಿಕವಿಷಯಕಪ್ರತೀತಿಯನ್ನು 
ಒಪ್ಪಿದರೂ ಇತರ ಪ್ರತೀತಿಗಳಲ್ಲಿ ಅನಾಶ್ಚಾಸಪ್ರಸಂಗ ಸಮಾನವೇ ಆಗಿದೆ. 
"ಇದಂ ರಜತಂ' ಎಂಬ ಜ್ಞಾನ ಪ್ರಾತಿಭಾಸಿಕವಿಷಯಕ ಎನ್ನುವುದಾದರೆ "ಅಯಂ 
ಘಟಃ' ಇತ್ಯಾದಿ ಜ್ಞಾನಗಳೂ ಪ್ರಾತಿಭಾಸಿಕವಿಷಯಕವಾಗಲಿ ಎಂಬ ಶಂಕೆ 
ಬಂದು ಅನಾಶ್ವಾಸಪ್ರಸಂಗ ಬರುವುದರಿಂದ 'ಅಯಂ ಘಟಃ' ಇತ್ಯಾದಿ 


ಡಾ ತತ್ತೋದ್ಯೋತ 


ಜ್ಞಾನಗಳಿಂದಲೂ ನಿಷ್ಠಂಪಪ್ರವೃತ್ತಿ 
ಬಂದೇ ಬರುತ್ತದೆ ಎಂದು ಭಾವ. 
ರಜತಜ್ಞಾನಕ್ಕೆ “ನೇದಂ ರಜತಂ' ಎಂದು ಬಾಧಕಜ್ಞಾನ ಬರುತ್ತದೆ. 
ಘಟಾದಿಜ್ಞಾನಕ್ಕೆ ಹಾಗೆ ಬಾಧಕಜ್ಞಾನ ಬರುವುದಿಲ್ಲ. ಹಾಗಾಗಿ ಘಟಾದಿಜ್ಞಾನದಲ್ಲಿ 
ಬಾಧಕಜ್ಞಾನ ಇಲ್ಲವಾದ್ದರಿಂದ ವಿಶ್ವಾಸ ಮಾಡುತ್ತೇವೆ, ರಜತಜ್ಞಾನದಲ್ಲಿ 
ಬಾಧಕಜ್ಞಾನ ಇರುವುದರಿಂದ ವಿಶ್ವಾಸ ಮಾಡುವುದಿಲ್ಲ. ಹೀಗೆ ವಿವೇಕ 
ಯುಕ್ತವಾಗಿದೆ ಎಂದರೆ, 
ಅಸದ್ದಿಷಯಕಅಪರೋಕ್ಷಜ್ಞಾನಪಕ್ಷದಲ್ಲಿಯೂ ಈ ವಿವೇಕ ಸಮಾನವೇ ಆಗಿದೆ. 
ಅಸದ್ದಿಷಯಕಅಪರೋಕ್ಷಜ್ಞಾನವನ್ನು ಅಂಗೀಕರಿಸಿದಾಗಲೂ ಸಹ ಘಟಾದಿ 
ವಿಷಯಕಅಪರೋಕ್ಷಜ್ಞಾನದಲ್ಲಿಯೂ ಅಸದ್ವಿಷಯಕತ್ವಶಂಕೆ ಉಂಟಾಗಿ 
ಅನಾಶ್ಚಾಸಪ್ರಸಂಗ ಬರುವುದಿಲ್ಲ. ಕಾರಣ- ರಜತಜ್ಞಾನದಲ್ಲಿ ಬಾಧಕ 
ಇರುವುದರಿಂದ ಅನಾಶ್ಚಾಸ, ಘಟಾದಿಜ್ಞಾನಗಳಲ್ಲಿ ಬಾಧಕ ಇಲ್ಲದಿರುವುದರಿಂದ 
ವಿಶ್ವಾಸ ಎಂಬ ಈ ವಿಧವಾದ ವಿವೇಕ ಯುಕ್ತವೇ ಆಗಿದೆ ಎಂದು ಭಾವ. 
ಅವತಾರಿಕೆ :- ಅಸದ್ದಿಷಯಕಜ್ಞಾನವನ್ನು ಅಂಗೀಕರಿಸಿದರೆ ಶೂನ್ಯವಾದಿಗಳು 
ಒಪ್ಪುವ ಜ್ಞಾನನಿರಾಲಂಬನತ್ವವನ್ನು (ನಿರ್ವಿಷಯಕಜ್ಞಾನವನ್ನು) ಒಪ್ಪಿದಂತಾ- 
ಯಿತಲ್ಲವೇ ? ಎಂಬುದಾಗಿ ಆಕ್ಷೇಪ ಬಂದರೆ, ಅದಕ್ಕೆ ಉತ್ತರ ಹೇಳುತ್ತಾರೆ - 


ಆಗದೇ ಹೋಗಬೇಕಾದ ಅತಿಪ್ರಸಂಗ 


ರಜತಜ್ಞಾನಕ್ಕೆ ಸವಿಷಯಕತ್ವಸಮರ್ಥನೆ 


ಟೀಕಾ: ನ ಚ ವಯಂ ಶೂನ್ಯವಾದಿನ ಇವ ರಜತಜ್ಞಾನಂ ನಿರಾಲಂಬನಂ 
ಬ್ರೂಮಃ । ಶುಕ್ತಿವಿಷಯತಾಂಗೀಕಾರಾತ್‌ ॥ ಕೇವಲಂ ಸ್ವವಿಷಯಂ 
ಶುಕ್ತಿಕಾಶಕಲಮತ್ಯಂತಾಸದ್ರಜತತಯಾ ಅವಗಾಹತ ಇತ್ಯಸದ್ದಿಷಯ- 
ಮುಚ್ಛತೇ। 


ರಜತಜ್ಞಾನಸ್ಯ ಶುಕ್ತಿಕಾವಿಷಯತ್ವಂ ಸಂವಿದ್ದಿರುದ್ದಮಿತಿ ಚೇನ್ನ | 
ರಜತಜ್ಞಾನಸ್ಕೇತಿ ಕೋತರ್ಥ: ? ಯದಿ ರಜತವಿಷಯಸ್ಯೇತಿ 
ತದಾತಸಿದ್ಧಿ: 1 ಯದಿ ರಜತಮಿತಿ ಜ್ಞಾನಸ್ಯೇತಿ ತದಾ ಪರಸ್ಯೆ ವ 
ಸಂವಿದ್ದಿರೋಧಃ । ಯದಿದಂ ರಜತಮಿತ್ಯಮನಿಷಿ ಸಾ ಶುಕ್ತಿಕ್ಳೆ ವೇತಿ 
ಪ್ರತೀತೇಃ । ಯದಾಕಾರಂ ಯದ್ದಿಜ್ಞಾನಂ ತತ್ತದ್ದಿಷಯಮಿತಿ ತು 
ಪ್ರಮಿತಿನಿಷ್ಠೇಯಂ ವ್ಯವಸ್ಥಾ। 


ರಜತಜ್ಞಾನಕ್ಕೆ ಸವಿಷಯಕತ್ವಸಮರ್ಥನೆ ತ 


ಅನುವಾದ :- ಶೂನ್ಯವಾದಿಗಳು ಜ್ಞಾನವನ್ನು ನಿರ್ವಿಷಯಕ ಎಂದು 
ಹೇಳುವಂತೆ ನಾವು ರಜತಜ್ಞಾನವನ್ನು ( "ಇದಂ ರಜತಂ' ಎಂಬ ಭ್ರಮಜ್ಞಾನವನ್ನು) 
ನಿರ್ವಿಷಯಕ ಎಂದು ಹೇಳುವುದಿಲ್ಲ. ಕಿಂತು ಶುಕ್ತಿವಿಷಯಕ ಎಂದು 
ಅಂಗೀಕರಿಸುತ್ತೇವೆ. ರಜತಜ್ಞಾನವು ಶುಕ್ತಿವಿಷಯಕವಾಗಿದ ಎನ್ನುವುದಾದರೆ 
ಅಸದ್ವಿಷಯ ಎಂದು ಯಾಕೆ ಹೇಳುತ್ತೀರಿ ? ಎಂದರೆ, ಶುಕ್ತಿ ಜ್ಞಾನವು ತನ್ನಲ್ಲಿ 
ವಿಷಯವಾದ ಶುಕ್ರಿ ಯನ್ನೇ ಅತ್ಯಂತಅಸತ್‌ರಜತ ಎಂಬುದಾಗಿ 
ವಿಷಯೀಕರಿಸುತ್ತದೆ ಎನ್ನುವ ಕಾರಣಕ್ಕೆ ಶುಕ್ರಿ ಜ್ಞಾನವನ್ನು ಅಸದ್ವಿಷಯಕ ಎಂದು 
ಹೇಳುವುದಷ್ಟೇ. (ವಾಸ್ತವಿಕವಾಗಿ ಸತ್‌ ಆದ ಶುಕ್ಲಿಯೇ ಅಲ್ಲಿ ವಿಷಯ, 
ಹೊರತು ಅಸತ್‌ ಆದ ರಜತವು ವಿಷಯವಲ್ಲ ಎಂದು ಭಾವ.) 


ರಜತಜ್ಞಾನವು ಶುಕ್ಕಿವಿಷಯಕವಾಗಿದೆ ಎಂದು ಹೇಳುವುದು ಸರಿಯಲ್ಲ. 
ಯಾವುದೋ ಜ್ಞಾನದಲ್ಲಿ ಮತ್ತಾವುದೋ ವಿಷಯವಾಗಿದೆ ಎಂದರೆ ಅದು 
ಸಂವಿತ್ಸ್ವಭಾವಕ್ಕೆ ವಿರುದ್ಧವಾಗುತ್ತದೆ. ಅಥವಾ "ರಜತಜ್ಞಾನವಾನ್‌ ಅಹಂ' 
ಎಂಬ ರಜತಜ್ಞಾನವಿಷಯಕಅನುವ್ಯವಸಾಯರೂಪಸಂವಿದ್ದಿರುದ್ದವಾಗುತ್ತದೆ 
(ಅನುವ್ಯವಸಾಯದಲ್ಲಿ ಜ್ಞಾನವು ರಜತವಿಷಯಕವಾಗಿದೆ ಎಂದೇ 
ತೋರುವುದರಿಂದ, ರಜತಜ್ಞಾನಕ್ಕೆ ಶುಕ್ತಿವಿಷಯಕತ್ತವು ಅನುವ್ಯವಸಾಯ- 
ವಿರುದ್ಧವಾಗುತ್ತದೆ) ಅಲ್ಲವೇ ? 


ಈ ರೀತಿಯಾಗಿ ಶಂಕೆ ಬಂದರೆ, ವಿಕಲ್ಪ ಮಾಡುವ ಮೂಲಕ ಅದಕ್ಕೆ ಉತ್ತರ 
ಹೇಳುತ್ತಾರೆ - 


೧ ಭಾಸಮಾನತ್ತದಿಂದ ಅತಿರಿಕ್ತವಾದ ವಿಷಯತ್ವಇಲ್ಲವಾದ್ದರಿಂದ (ಭಾಸಮಾನತ್ತವೇ ವಿಷಯತ್ಹ 
ಆದ್ದರಿಂದ) ಅನ್ಯಾವಭಾಸಿಜ್ಞಾನದಲ್ಲಿ ಅನ್ಯಾವಭಾಸನವು ಸಂವಿದ್ದಿರುದವಾಗುತ್ತದೆ. ಈ 
ಸಂವಿದ್ದಿರೋಧದ ಸ್ವರೂಪವನ್ನು "ನಯವೀಧೀ' ಗ್ರಂಥದಲ್ಲಿ ಹೀಗೆ ಸ್ಪಷ್ಟಪಡಿಸಿದ್ದಾರೆ - 
ಅತ್ರ ಬ್ರೂಮೋ ಯ ಏವಾರ್ಥೋ ಯಸ್ಕಾಂ ಸಂದಿದಿ ಭಾಸತೇ । 
ವೇದ್ಯ: ಸ ವವ ನಾನ್ಯಃ ಸ್ವಾದ್ವೇದ್ಯಂ ವೇದ್ಯಸ್ಯ ಲಕ್ಷಣಮ್‌ ॥ 
ಇದಂ ರಜತಮಿತ್ಯತ್ರ ರಜತಂ ಚಾವಭಾಸತೇ । 
ತದೇವ ತೇನ ವೇದ್ಯಂ ಸ್ಥಾನ್ನಚ ಶುಕ್ತಿರವೇದನಾತ್‌ ॥ 
ತೇನಾನ್ಯಸ್ಕಾನ್ಯಥಾ ಭಾನಂ ಪ್ರಶೀತ್ಯೆ ವ ಪರಾಹತಮ್‌ । 
ಪರಸ್ಮಿನ್‌ ಭಾಸಮಾನೇ ಹಿ ನ ಪರಂ ಭಾಸತೇ ಯತಃ ॥ 

(ಶ್ರೀಪಾಂಡುರಂಗೀ ಕೇರವಾಚಾರ್ಯರ ಟಿಪ್ಪಣೀ) 


ಗಾ ತತ್ತೋದ್ಯೋತ 


ರಜತಜ್ಞಾನಕ್ಕೆ ಶುಕ್ತಿ ವಿಷಯಕತ್ವವು ಸಂವಿದ್ವಿರುದ್ಧ ಎನ್ನುತ್ತೀರಲ್ಲ, ರಜತಜ್ಞಾನಕ್ಕೆ 
ಎಂದರೆ ಅರ್ಥವೇನು ? ರಜತವಿಷಯಕಜ್ಞಾನಕ್ಕೆ ಎಂದು ಅರ್ಥ ಹೇಳುವುದಾದರೆ 
(ರಜತವಿಷಯಕಜ್ಞಾನಕ್ಕೆ ಶುಕ್ಷಿ ವಿಷಯಕತ್ವವು ಸಂವಿದ್ದಿರುದ್ದ ಎನ್ನುವುದಾದರೆ), 
ಅದು ಅಸಿದ್ದ. 


““ಯತನ್ನಿಕೃಷ್ಟಕರಣೇನ ಯತ್‌ ಜ್ಞಾನಂ ಜಾಯತೇ ಸ ತಸ್ಯ ವಿಷಯಃ'' 


aad" 
ಎಂಬುದಾಗಿ ವಿಷಯತ್ತದ ಪರಿಷ್ಕಾರ ಹೇಳುವುದರಿಂದ, ಜ್ಞಾನಜನಕ- 
ಸನ್ನಿಕರ್ಷಪ್ರತಿಯೋಗಿತ್ವರೂಪವಾದ ವಿಷಯತ್ನವು ರಜತದಲ್ಲಿ ಇಲ್ಲವಾದ್ದರಿಂದ 
ಜ್ಞಾನದಲ್ಲಿ ರಜತವಿಷಯಕತ್ವವೇ ಅಸಿದ್ಧ ಎಂದು ಭಾವ. 


ರಜತಜ್ಞಾನಕ್ಕೆ ಎಂದರೆ 'ರಜತಂ' ಎಂಬ ಜ್ಞಾನಕ್ಕೆ ಎಂದರ್ಥ. ಅರ್ಥಾತ್‌ 
ರಜತೋಲ್ಲೇಖಜ್ಞಾನಕ್ಕೆ (ರಜತಾಕಾರಜ್ಞಾನಕ್ಕೆ) ಎಂದು ಅರ್ಥ ಎನ್ನುವುದಾದರೆ, 
ನಿಮಗೇ ಸಂವಿದ್ದಿರೋಧ ಬರುತ್ತದೆ. 


“ಯದಿದಂ ರಜತಮಿತ್ಯಮನಿಷಿ ಸಾ ಶುಕ್ತಿಕ್ಸೆವ' 


(ನಾನು ಏನು "ಇದು ರಜತ' ಎಂದು ತಿಳಿದಿದ್ದೆ, ಅದು ನಿಜವಾಗಿ 
ರಜತವಲ್ಲ, ಶುಕ್ಕಿಯೇ ಅದು) ಎಂಬುದಾಗಿ ಪ್ರತೀತಿ (ಅನುಭವ) 
ಬರುವುದರಿಂದ, "ರಜತಂ ಎಂಬ ಜ್ಞಾನ' "ರಜತೋಲ್ಲೇಖಿಜ್ಜಾನ' ಎಂದರೆ 
ಅಲ್ಲಿ ರಜತವು ಕೇವಲ ಉಲ್ಲಿಖಿತ, ನಿಜವಾಗಿ ವಿಷಯವಲ್ಲ ಎಂಬ ಅಂಶ 
ಸ್ಪಷ್ಟವಾಗುತ್ತದೆ. ಹಾಗಾಗಿ ರಜತೋಲ್ಲೇಖಿಜ್ಞಾನದಲ್ಲಿ ಶುಕ್ತಿ ವಿಷಯವಾಗಿದೆ 
ಎಂದು ಹೇಳಿದರೆ ಯಾವುದೇ ಸಂವಿದ್ದಿರೋಧ ಬರುವುದಿಲ್ಲ ಎಂದು ಭಾವ. 


ಹೌದು, ಜ್ಞಾನವು ರಜತಾಕಾರವಾಗಿದೆ ಎಂದು ಹೇಳುವುದಾದರೆ ಜ್ಞಾನಕ್ಕೆ 
ರಜತವಿಷಯಕತ್ವವು ದುರ್ವಾರವಾಗುತ್ತದೆ. ಯಾಕೆಂದರೆ - 


"“ಯದಾಕಾರಂ ಯತ್‌ಜ್ಞಾನಂ (ಯದ್ವಿಜ್ಞಾನಂ ಯದುಲ್ಲೇಖ) ತತ್‌ 
ತದ್ದಿಷಯಮ್‌'' 


""ಯಾವ ಜ್ಞಾನದಲ್ಲಿ ಯಾವುದು (ಉಲ್ಲಿಖಿತವಾಗಿರುವುದೋ) ಆಕಾರ- 
ವಾಗಿರುವುದೋ ಅದು ಆ ಜ್ಞಾನಕ್ಕೆ ವಿಷಯ'' ಎಂಬುದಾಗಿ ವ್ಯಾಪ್ತಿ 
ಇರುವುದರಿಂದ, ರಜತಜ್ಞಾನಕ್ಕೆ ರಜತೋಲ್ಲೇಖಿತ್ವರೂಪವಾದ ರಜತಾಕಾರತ್ವ 
ಹೇಳುವುದಾದರೆ ರಜತವಿಷಯಕತ್ನವು ದುರ್ವಾರವಾಗುತ್ತದೆಯಲ್ಲವೇ ? 


ರಜತಜ್ಞಾನಕ್ಕೆ ಸವಿಷಯಕತ್ವಸಮರ್ಥನೆ ಣಾ 


ಈ ರೀತಿಯಾಗಿ ಶಂಕೆ ಬಂದರೆ, ಅದು ಸರಿಯಲ್ಲ. ಕಾರಣ - 
*“ಯದಾಕಾರಂ ಯತ್‌ ಜ್ಞಾನಂ (ಯದ್ವಿಜ್ಞಾನಂಯದುಲ್ಲೇಖಿ) ತತ್‌ ತದ್ವಿಷಯಂ'' 


ಎಂಬ ನೀವು ಹೇಳಿದ ವ್ಯಾಪ್ತಿಯು ಪ್ರಮಾಮಾತ್ರನಿಷ್ಠವಾದದ್ದು. 
(ಯಥಾರ್ಥಜ್ಞಾನಕ್ಕೆ ಮಾತ್ರ ಸಂಬಂಧಪಟ್ಟದ್ದು.) ಪ್ರಕೃತ ರಜತಜ್ಞಾನವು 
ಪ್ರಮಾ ಅಲ್ಲ. ಭ್ರಮರೂಪಜ್ಞಾನವಾಗಿದೆ. ಆದ್ದರಿಂದ "ಯದಾಕಾರಂ ಯತ್‌ 
ವಿಜ್ಞಾನಂ..... ' ಎಂಬ ವ್ಯಾಪ್ತಿಯು ರಜತಜ್ಞಾನಕ್ಕೆ ಸಂಬಂಧಪಡುವುದಿಲ್ಲ. 
ಭ್ರಮದಲ್ಲಿಯಾದರೂ ಅನ್ಯೋಲ್ಲೇಖಿತ್ವ ಇದ್ದರೂ ಸಹ ಅನ್ಯವಿಷಯಕತ್ತವು 
ಸಂಭವಿಸುವುದರಿಂದ, ರಜತಜ್ಞಾನವು ರಜತೋಲ್ಲೇಖಿಯಾಗಿದ್ದರೂ ಅನ್ಯ (ಶುಕ್ತಿ) 
ವಿಷಯಕ ಆಗಬಹುದಾಗಿದೆ. ಹಾಗಾಗಿ ಸಂವಿದ್ದಿರೋಧ ಬರುವುದಿಲ್ಲ. 


ಅಂದಮೇಲೆ ಶೂನ್ಯವಾದಿಗಳು ಹೇಳುವಂತೆ ರಜತಜ್ಞಾನವನ್ನು ನಾವು 
ನಿರ್ವಿಷಯಕ ಎಂದು ಹೇಳುವುದಿಲ್ಲ. ಕಿಂತು ಶುಕ್ಕಿ ವಿಷಯಕೆ ಎಂದೇ ಹೇಳುತ್ತೇವೆ. 
ಹಾಗಾಗಿ ""ಅಸದ್ದಿಷಯಕಜ್ಞಾನವನ್ನು ಅಂಗೀಕರಿಸಿದರೆ ಶೂನ್ಯವಾದಿಗಳು 
ಒಪ್ಪುವ ಜ್ಞಾನನಿರಾಲಂಬನತ್ನವನ್ನು (ನಿರ್ವಿಷಯಕಜ್ಞಾನವನ್ನು) ಒಪ್ಪಿದಂತಾಯಿತು'' 
ಎಂಬ ಅತಿಪ್ರಸಂಗ ನಮಗೆ ಬರುವುದಿಲ್ಲ ಎಂದು ಅಭಿಪ್ರಾಯ. 


ಟೀಕಾ: ಏತೇನ ಅಪರೋಕ್ಷಜ್ಞಾನಸ್ಕೇಂದ್ರಿಯಸಮುತ್ನತ್ನಾತ್‌, ಇಂದ್ರಿ- 
ಯಾಣಾಂ ಚಾರ್ಥಸನಿಕ ಷ್ಟಾನಾಮೇವ ಜಾನಹೇತುತಾತ್‌, 
ಇಲ ಠ್‌ ವ 
ಅಸತಾ ಚ ಸನ್ನಿಕರ್ಷಾಯೋಗಾನ್ನಾಸದ್ದಿಷಯಾಪರೋಕ್ಷಜ್ಞಾನಂ 
ಇತಿ ಪರಾಸ್ತಮ್‌ । ಶುಕ್ತಿಸನ್ನಿಕೃಷ್ಟೇನೇಂದ್ರಿಯೇಣ ದೋಷವಶಾತ್‌ 
ರಜತತಯಾ ತಜ್ಞಾ ನಜನನಾಂಗೀಕಾರಾತ್‌ । 


ಅನುವಾದಃ- ""ಅಪರೋಕ್ಟಜ್ಞಾನವು ಇಂದ್ರಿಯಗಳಿಂದ ಹುಟ್ಟುವಂತಹದ್ದಾಗಿದೆ. 
ಇಂದ್ರಿಯಗಳಾದರೋ ಪದಾರ್ಥದಿಂದ ಸನ್ನಿಕೃಷ್ಟವಾಗಿಯೇ ಜ್ಞಾನವನ್ನು 
ಹುಟ್ಟಿಸುತ್ತವೆ. ಅಸತ್‌ ಆದ ರಜತಾದಿಗಳೊಂದಿಗೆ ಇಂದ್ರಿಯಸನ್ನಿಕರ್ಷ ಆಗಲು 
ಸಾಧ್ಯವಿಲ್ಲವಾದ್ದರಿಂದ ಅಸದ್ದಿಷಯಕ ಅಪರೋಕ್ಷಜ್ಞಾನವೇ ಇಲ್ಲ'' 

ಎಂಬುದಾಗಿ ಕೆಲವರು ಅಭಿಪ್ರಾಯಪಡುತ್ತಾರೆ. ಆದರೆ ""ರಜತಜ್ಞಾನವು 
(ಭ್ರಮವು) ಶುಕ್ಕಿವಿಷಯಕವಾಗಿದೆ'' ಎಂದು ಹೇಳುವುದರಿಂದಲೇನೇ ಕೆಲವರ 
ಆ ಅಭಿಪ್ರಾಯ ನಿರಾಕೃತವಾದಂತೆ ಆಗುತ್ತದೆ. 


ಗಾ ತತ್ಪೋದ್ಯೋತ 


"'ಕೇವಲಂ ಸ್ವವಿಷಯಂ ಶುಕ್ತಿಕಾಶಕಲಂ ಅತ್ಯಂತಾಸದ್ರ ಜತತಯಾ ಅವಗಾಹತೇ 
ಇತಿ ಅಸದ್ದಿಷಯಮುಚ್ಛತೇ'' 


ಎಂಬುದಾಗಿ ಈ ಶಂಕೆಗೆ ಹಿಂದೆ ಸಮಾಧಾನ ಹೇಳಿಯಾಗಿದೆ. 
ಶುಕ್ತಿಸನ್ನಿಕೃಷ್ಟವಾದ ಇಂದ್ರಿಯದಿಂದಲೇ ಸಾದೃಶ್ಯ ರೂಪದೋಷವಶಾತ್‌ "ಇದಂ 
ರಜತಂ' ಎಂಬುದಾಗಿ ರಜತಜ್ಞಾನ ಹುಟ್ಟುತ್ತದೆ ಎಂದು ಅಂಗೀಕರಿಸುತ್ತೇವೆ. 
ರಜತರೂಪವಾದ ಅಸತ್‌ಗೆ ಸನ್ನಿಕರ್ಷಪ್ರತಿಯೋಗಿತ್ವರೂಪವಾದ ವಿಷಯತ್ತ 
ಇಲ್ಲದಿದ್ದರೂ ಉಲ್ಲಿಬಿತತ್ವರೂಪವಾದ ವಿಷಯತ್ವ ಇದೆಯಾದ್ದರಿಂದ 
ಅಸದ್ದಿಷಯಕಅಪರೋಕ್ಷಜ್ಞಾನ ಕೂಡಿಸಬಹುದು ಎಂದು ಅಭಿಪ್ರಾಯ. 


ಅವತಾರಿಕೆ :- ಹಿಂದೆ ಅರ್ಥಾಪತ್ತಿಯನ್ನು ನಿರಾಕರಿಸುವಾಗ, 
ಬಾಧಾನ್ಯ ಥಾನುಪಪತ್ತಿಯಿಂದ ಸದ್ದೈಲಕ್ಷಣ್ಯವನ್ನು ಹೇಳಬೇಕಾದರೆ 


"`ಯತ್‌ ಸತ್‌ ತನ್ನ ಬಾಧೃತೇ'' 


ಎಂಬುದಾಗಿ ವ್ಯಾಪ್ತಿ ಮೂಲಭೂತವಾಗಿ ಇರಬೇಕು. ಆದರೆ 
ಪಾರಮಾರ್ಥಿಕಸತ್‌ ಆದ ಬ್ರಹ್ಮನಿಗೂ ಸಹ ''ಅನ್ಯ ಥಾವಿಜ್ಞಾತಸ್ಯ ಸಮ್ಯಗ್‌ 
ವಿಜ್ಞಾನಗೋಚರತ್ವ'' ರೂಪವಾದ ಬಾಧವನ್ನು ಹೇಳಬಹುದಾದ್ದರಿಂದ '"ಯತ್‌ 
ಸತ್‌ ತನ್ನ ಬಾಧ್ಯತೇ'' ಎಂಬ ವ್ಯಾಪ್ತಿಯೇ ಇಲ್ಲ. ವ್ಯಾಪ್ತಿ ಇಲ್ಲವಾದ್ದರಿಂದ 
ಅರ್ಥಾಪತ್ತಿ ಸಾಧಕವಾಗುವುದಿಲ್ಲ ಎಂಬುದಾಗಿ ಹೇಳಿ ನಿರಾಕರಿಸಿದ್ದರು. ಈಗ 
ಅದರಮೇಲೆ ಶಂಕಿಸಿಕೊಂಡು ಉತ್ತರ ಕೊಡುತ್ತಾರೆ - 


ವಿಯದಾದಿಜಗತ್ತಿಗೆ ಜ್ಞಾನನಿವರ್ತತ್ವವು ಯಾವ 
ಪ್ರಮಾಣದಿಂದಲೂ ಸಿದ್ಧವಾಗಿಲ್ಲ 


ಟೀಕಾ: ನವಯಮನ್ಯಥಾವಿಜ್ಞಾತಸ್ಯ ಸಮೃ್ಯಗ್ವಿಜ್ಞಾನಗೋಚರತ್ವಂ ಬಾಧ್ಯತ್ವಂ 
ಬ್ರೂಮಃ | ಯೇನ ಸತಸ್ತದಸ್ತೀತಿ ವ್ಯಾಪ್ತಿಭಂಗಃ ಸ್ಯಾತ್‌ | ಕಿಂ ನಾಮ 
ಜ್ಞಾನನಿವರ್ತೃತ್ವಮಿತ್ಯತ ಆಹ - 

ಮೂಲ - ನ ಚ ಬಾಧ್ಯಂ ಜಗದಿತ್ಯತ್ರ ಕಿಂಚಿನ್ಮಾನಮ್‌ । 


ನ ತಾವಜ್ಞಾನನಿವರ್ತ, ತಮಂಬರಾದೌ ಪ್ರತ್ನಕಸಿದಮ್‌ । 
ಜ ಶವ ನಟ 

ಅಪ್ರತೀತೇಃ 1 ನ ಚಾನಿರ್ವಚನೀಯತ್ನಹೇತುಸಿದ್ಧಮ್‌ | 

ಪರಸ್ಪರಾಶ್ರಯಪ್ರಸಂಗಾತ್‌ । ದೃಶ್ಯತ್ವಾದಯಸ್ತು ನಿರಸಿಷ್ಯಂತೇ । 


ವಿಯದಾದಿಜಗತ್ತಿಗೆ ಜ್ಞಾನನಿವರ್ತತ್ವವು ಯಾವ.. 571 


“ಜ್ಞಾತೇ ದ್ವೆ ೩3೦ ನ ವಿದ್ಯತೇ' ಇತ್ಯಾದ್ಯಾಗಮಸ್ಯಾನ್ಯಪರತ್ಚಮ- 
ನೃತ್ರೋಪಪಾದಿತಮ್‌ | ಜ್ಞಾನಾನ್ಮೋಕ್ಪಾಭಿಧಾನಂ 
ಚಾನ್ಯಥೈವೋಪಪಾದಿತಮ್‌ । ಅತೋ ಜ್ಞಾನನಿವರ್ತತ್ವಂ 
ಚೇದ್ದಾಧ್ಯತ್ನಂ ತರಿ ತಸ್ಯ ವಿಯದಾದಾವಭಾವಾತ್‌ 
ಕಸ್ಕಾನುಪಪತ್ಕಾ ತತ್ರ ಸದ್ದಿಲಕ್ಷಣತ್ಪಪ್ರ ತಿಪತ್ತಿಃ ಸ್ಯಾತ್‌ । 
ಅನುವಾದ :- ನಾವು '"ಅನ್ಯ ಥಾವಿಜ್ಞಾತಸ್ಯ ಸಮ್ಯ ಗ್‌ವಿಜ್ಞಾನಗೋಚರತ್ವಂ 
ಬಾಧ್ಯತ್ಸಮ್‌'' ಎಂಬುದಾಗಿ ಬಾಧದ ಲಕ್ಷಣವನ್ನು ಹೇಳುವುದಿಲ್ಲ. ಒಂದುವೇಳೆ 
ಹಾಗೆ ಹೇಳುತ್ತಿದ್ದರೆ ಆಗ ಹಿಂದೆ ಹೇಳಿದಂತೆ ಪಾರಮಾರ್ಥಿಕಸತ್‌ ಆದ 
ಬ್ರಹ್ಮನಿಗೂ ಅಂತಹ ''ಅನ್ಯಥಾವಿಜ್ಞಾತಸ್ಯ ಸಮ್ಯ ಗ್ಲಿಜ್ಞಾನಗೋಚರತ್ವ'' 
ರೂಪವಾದ ಬಾಧ್ಯತ್ವ ಬರುವುದರಿಂದ ವ್ಯಾಪ್ತಿಭಂಗ ಆಗುತ್ತಿತ್ತು. (""ಯತ್‌ 
ಸತ್‌ ತತ್‌ ನ ಬಾಧ್ಯತೇ'' ಎಂಬ ವ್ಯಾಪ್ತಿಗೆ ಆತ್ಮನಲ್ಲಿ ಭಂಗ ಬರುತ್ತಿತ್ತು.) 


ಕಿಂತು "'ಜ್ಞಾನನಿವತಣ್ಯತ್ನ್ತಂ ಬಾಧ್ಯತ್ವಂ'' ಎಂಬುದಾಗಿ ಹೇಳುತ್ತೇವೆ. 
ಪಾರಮಾರ್ಥಿಕಸತ್‌ ಆದ ಬ್ರಹ್ಮನಲ್ಲಿ ಜ್ಞಾನನಿವತಣ್ಯತ್ತ ಇಲ್ಲ. ಆದ್ದರಿಂದ 
""ಯತ್‌ ಸತ್‌ ತತ್‌ ನ ಬಾಧ್ಯತೇ'' ಎಂಬ ವ್ಯಾಪ್ತಿಗೆ ಭಂಗ ಬರುವುದಿಲ್ಲ. 


ಪ್ರಕೃತ ಜಗತ್ತಿನಲ್ಲಿ ಜ್ಞಾನನಿವರ್ತತ್ವ ಇದೆ. (ರಜತವು ಶುಕ್ತಿಜ್ಞಾನದಿಂದ 
ನಿವತಣ್ಯವಾಗುವಂತೆ ಜಗತ್ತು ಬ್ರಹ್ಮಜ್ಞಾನದಿಂದ ನಿವತಣ್ಯವಾಗುತ್ತದೆ.) 
'ಜ್ಞಾನನಿವತಣ್ಯತ್ವ ಇರುವುದರಿಂದ ಜಗತ್ತು ಸತ್‌ ಅಲ್ಲ' ಎಂದು ಹೇಳುತ್ತೇವೆ. 
(ಜ್ಞಾನನಿವರ್ತತ್ವಾನ್ಯ ಥಾನುಪಪತ್ತಿಯಿಂದ ಜಗತ್ತಿಗೆ ಸದ್ವೈಲಕ್ಷಣ್ಯ 
ಹೇಳುತ್ತೇವೆ.) 

ಈ ರೀತಿಯಾಗಿ ಶಂಕೆ ಬಂದರೆ, ಅದನ್ನು ನಿರಾಕರಿಸುತ್ತಾರೆ - 

ಮೂಲ -ನ ಚ ಬಾಧ್ಯಂ ಜಗದಿತ್ಯತ್ರ ಕಿಂಚಿನ್ನಾನಮ್‌ । 


ಮೂಲಾರ್ಥ :- ಜಗತ್ತು ಬಾಧ್ಯವಾಗಿದೆ (ಜ್ಞಾನನಿವತಣ್ಯವಾಗಿದೆ) ಎಂಬ 
ವಿಷಯದಲ್ಲಿ ಯಾವ ಪ್ರಮಾಣವೂ ಇಲ್ಲ. 

""ಜಗತ್ತಿನಲ್ಲಿ ಜ್ಞಾನನಿವರ್ತತ್ವ ಇದೆ. ಜ್ಞಾನನಿವರ್ತತ್ವ ಇರುವುದರಿಂದ 
ಜಗತ್ತು ಸತ್‌ ಅಲ್ಲ'' ಎಂಬುದಾಗಿ ಹೇಳುವುದು ಸರಿಯಲ್ಲ. ಏಕೆಂದರೆ - 
ಜಗತ್ತಿನಲ್ಲಿ ಜ್ಞಾನನಿವರ್ತತ್ವ ಇದೆ ಎಂಬುವುದು ಯಾವ ಪ್ರಮಾಣದಿಂದಲೂ 
ಸಿದ್ದವಾಗಿಲ್ಲ. ಅದು ಹೇಗೆಂದರೆ ಃ- 


52 ತತ್ನೋದ್ಯೋತ 


ಪ್ರಮಾಣ 1) ಪ್ರತ್ಯಕ್ಷ 
ಅಂಬರಾದಿ ಜಗತ್ತಿನಲ್ಲಿ ಜ್ಞಾನನಿವರ್ತತ್ವವು ಪ್ರತ್ಯಕ್ಷಸಿದ್ದವಾಗಿಲ್ಲ. 
ಅಂಬರಾದಿ ಜಗತ್ತಿನ ವಿಷಯದಲ್ಲಿ "ಇದು ಜ್ಞಾನನಿವತಣ್ಯವಾಗಿದೆ' ಎಂಬುದಾಗಿ 
ಯಾರಿಗೂ ಪ್ರತೀತಿ ಬರುವುದಿಲ್ಲ. ಹಾಗಾಗಿ ಜ್ಞಾನನಿವರ್ತತ್ವವು 
ಪ್ರತ್ಯಕ್ಟಸಿದ್ಧವಾಗಿಲ್ಲ. 


ಪ್ರಮಾಣ 2) ಅನುಮಾನ 
ಜ್ಞಾನನಿವರ್ತತ್ವವು ಪ್ರತ್ಯಕ್ಷಸಿ ್ಥವಾಗದೇ ಹೋದರೂ ಅನುಮಾನಸಿದ್ಧ- 
ವಾಗಬಹುದು. 


""ಅಂಬರಾದಿಕಂ ಜ್ಞಾನನಿವರ್ತಂ ಅನಿರ್ವಚನೀಯತ್ವಾತ್‌'' 


ಎಂಬುದಾಗಿ ಅನಿರ್ವಚನೀಯತ್ವ ಹೇತುವಿನಿಂದ ಅಂಬರಾದಿಗಳಿಗೆ 
ಜ್ಞಾನನಿವತಣ್ಯತ್ವವನ್ನು ಸಾಧಿಸಬಹುದಲ್ಲವೇ ? ಎಂದು ಹೇಳುವುದು ಸರಿಯಲ್ಲ. 
ಏಕೆಂದರೆ - ಅಂಬರಾದಿಗಳಲ್ಲಿ ಅನಿರ್ವಚನೀಯತ್ಪವು ಸಿದ್ದವಾದರೆ ಅದರಿಂದ 
ಬಾಧ್ಯತ್ನವು ಸಿದ್ಧವಾಗುತ್ತದೆ. ಬಾಧ್ಯತ್ವವು ಸಿದ್ದವಾದರೆ ತದನ್ಯ ಥಾನು- 
ಪಪತ್ತಿಯಿಂದ (ಸದ್ವೈಲಕ್ಷಣ್ಯವು) ಅನಿರ್ವಚನೀಯತ್ನವು ಸಿದ್ಧವಾಗುತ್ತದೆ. 
ಹೀಗೆ ಪರಸ್ಪರಾಶ್ರಯ (ಅನ್ಯೋನ್ಯಾಶ್ರಯ) ಪ್ರಸಂಗ ಇರುವುದರಿಂದ 
ಅನಿರ್ವಚನೀಯತ್ವ ಹೇತುವಿನಿಂದ ಜ್ಞಾನನಿವರ್ತತ್ವವನ್ನು ಸಾಧಿಸುವುದು 
ಸರಿಯಲ್ಲ. 

ಹಾಗಲ್ಲ ಅನಿರ್ವಚನೀಯತ್ನದಿಂದ ಬಾಧ್ಯತ್ವ ಸಿದ್ಧವಾಗುತ್ತದೆಯಾದರೂ, 
ಬಾಧ್ಯತ್ವದಿಂದ ಅನಿರ್ವಚನೀಯತ್ವ ಸಿದ್ಧವಾಗಬೇಕಾದ ಪ್ರಸಂಗ ಇಲ್ಲ. ಕಿಂತು 


""ಅಂಬರಾದಿಕಂ ಅನಿರ್ವಚನೀಯಂ ದೃಶ್ಯತ್ವಾತ್‌ ಶಸ 


ಎಂಬುದಾಗಿ ದೃಶ್ಯತ್ವಾದಿಹೇತುಗಳಿಂದ ಅನಿರ್ವಚನೀಯತ್ವಸಿದ್ಧವಾಗುತ್ತದೆ. 
ಆ ಅನಿರ್ವಚನೀಯತ್ತದಿಂದ ಜ್ಞಾನನಿವರ್ತತ್ವ ಸಿದ್ದವಾಗುತ್ತದೆ. ಆದ್ದರಿಂದ 
ಅನ್ಯೋನ್ಯಾಶ್ರಯಪ್ರಸಂಗ ಬರುವುದಿಲ್ಲ? ಎಂಬುದಾಗಿ ಶಂಕೆ ಬಂದರೆ, ಅದು 
ಸರಿಯಲ್ಲ. ಯಾಕೆಂದರೆ- ದೃಶ್ಯತ್ವಾದಿಹೇತುಗಳು ನಿರ್ದುಷ್ಠವಾಗಿದ್ದರೆ ಆಗ ಆ 
ದೃಶ್ಯತ್ವಾದಿಹೇತುಗಳಿಂದ ಅನಿರ್ವಚನೀಯತ್ವ ಸಿದ್ದವಾಗುತ್ತಿತ್ತು. ಆದರೆ 
ದೃಶ್ಯತ್ವಾದಿ ಹೇತುಗಳೇ ನಿರ್ದುಷ್ನವಲ್ಲ. 


ವಿಯದಾದಿಜಗತ್ತಿಗೆ ಜ್ಞಾನನಿವರ್ತೃತ್ವವು ಯಾವ... ದಾ 


“'ದೃಶ್ಯತ್ವಾದ್ಯನುಮಾನೇಷ್ಟಪೈೇತ ಏವ ದೋಷಾಃ'' 
ಎಂಬುದಾಗಿ ಮುಂದೆ ಅನೇಕದೋಷಗಳನ್ನು ಹೇಳಿ ದೃಶ್ಯತ್ವಾದಿಹೇತುಗಳನ್ನು 
ನಿರಾಕರಿಸುವವರಿದ್ದಾರೆ. ಆದ್ದರಿಂದ ದೃಶ್ಯತ್ವಾದಿಗಳಿಂದ ಅನಿರ್ವಚನೀಯತ್ಪವನ್ನು 
ಸಾಧಿಸಲು ಬರುವುದಿಲ್ಲ. ಬಾಧಾನ್ಯಥಾನುಪಪತ್ತಿಯಿಂದಲೇ ಸಾಧಿಸಬೇಕು. 
ಹಾಗಾದರೆ ಹಿಂದೆ ಹೇಳಿದಂತೆ ಅನ್ಯೋನ್ಯಾಶ್ರಯದೋಷ ಬಂದೇ ಬರುತ್ತದೆ. 
ಆದ್ದರಿಂದ ಅನುಮಾನದಿಂದಲೂ ಜ್ಞಾನನಿವರ್ತತ್ವವನ್ನು ಸಾಧಿಸಲು 
ಬರುವುದಿಲ್ಲ. 


ಪ್ರಮಾಣ 3) ಆಗಮ 


ಅಂಬರಾದಿಗಳು ಜ್ಞಾನನಿವತಣ್ಯವಾಗಿವೆ ಎಂಬ ವಿಷಯದಲ್ಲಿ ಪ್ರತ್ಯಕ್ಷ- 
ಅನುಮಾನಗಳು ಪ್ರಮಾಣವಾಗದೇ ಹೋದರೂ ಆಗಮವು ಪ್ರಮಾಣ- 
ವಾಗಬಹುದಾಗಿದೆ. ಮಾಂಡೂಕೋಪನಿಷತ್ತಿನಲ್ಲಿ - 


ವಿಕಲ್ಲೋ € ವಿನಿವರ್ತೇತ ಕಲ್ಪಿತೋ ಯದಿ ಕೇನಚಿತ್‌ । 
ಉಪದೇಶಾದಯಂ ವಾದೋ ಜ್ಞಾತೇ ದ್ವೆ ತಂ ನ ವಿದ್ಯತೇ 1 


ಎಂಬುದಾಗಿ ಅಂಬರಾದಿಗಳಿಗೆ ಜ್ಞಾನನಿವರ್ತತ್ವವನ್ನು ಹೇಳಲಾಗುತ್ತಿದೆ 
ಅಲ್ಲವೇ ? 


ಈ ರೀತಿಯಾಗಿ ಆಗಮವನ್ನು ಶಂಕಿಸುವುದೂ ಸರಿಯಲ್ಲ. ಏಕೆಂದರೆ - 


ವಿಕಲ್ಪ ಭೇದಪ್ರಪಂಚವು, ಯದಿ ಅಜ್ಞಾನಾದಿನಾ ಕೇನಚಿತ್‌ ಕಲ್ಪಿತಃ ಸ್ಯಾತ್‌ 
ಒಂದುವೇಳೆ ಅಜ್ಞಾನಾದಿಗಳಿಂದಾಗಿ ಕೆಲವರಿಂದ ಕಲ್ಲಿತವಾಗಿರುವುದೇ ಆದರೆ, 
ತರ್ಹಿ ನಿವರ್ತೇತ ಆಗ ಆ ಬೇದಪ್ರಪಂಚವು ನಿವೃತ್ತವಾಗಬೇಕಿತ್ತು. ನ ಚ 
ನಿವರ್ತತೇ ಈಗಲಾದರೋ ನಿವೃತ್ತವಾಗುವುದಿಲ್ಲ. ತಸ್ಕಾತ್‌ ನ ಕಲ್ಪಿತಃ ಆದ್ದರಿಂದ 
ಭೇದಪ್ರಪಂಚವು ಕಲ್ಪಿತವಲ್ಲ. ಅಯಮೇವ ಸತಾಂ ವಾದ: ಇದೇ ಸಜ್ಜನರ 
ವಾದವಾಗಿದೆ. ಯಾಕೆ ? ಉಪದೇಶಾತ್‌ ಶ್ರುತ್ಯಾದಿಗಳಲ್ಲಿ ಹಾಗೆ ಉಪದೇಶ 
ಮಾಡಿದ್ದರಿಂದ. "ದ್ರೈತಂ ನ ವಿದ್ಯತೇ' ಇತಿ ವಾದಸ್ತು ಭೇದ ಇಲ್ಲ ಎಂಬ 
ವಾದವಾದರೋ, ಅಜ್ಞಾತೇ ತತ್ವಅಜ್ಞಾನದಶಾದಲ್ಲಿ ಅರ್ಥಾತ್‌ ಭೇದ ಇಲ್ಲ 
ಎಂಬ ವಾದವು ಅಜ್ಞಾನಿಗಳ ವಾದವಾಗಿದೆ. 


214 ತತ್ತೋದ್ಯೋತ 


ಈ ರೀತಿಯಾಗಿ ಅನ್ಯತ್ರ ಮಾಂಡೂಕಭಾಷ್ಯ ಅನುವ್ಯಾಖ್ಯಾನಾದಿಗಳಲ್ಲಿ 
"ಜ್ಞಾತೇ ದ್ವೈತಂ ನ ವಿದ್ಯತೇ' ಎಂಬ ಶ್ರುತಿಗೆ ಅನ್ಯಾರ್ಥವನ್ನು ಉಪಪಾದಿಸ- 
ಲಾಗಿದೆ. ಆದ್ದರಿಂದ ಅಂಬರಾದಿಜಗತ್ತು ಜ್ಞಾನನಿವತಣ್ಯವಾಗಿದೆ ಎಂಬ 
ವಿಷಯದಲ್ಲಿ ಈ ಶ್ರುತಿಯೂ ಪ್ರಮಾಣವಾಗುವುದಿಲ್ಲ. 
ಪ್ರಮಾಣ 4) ಅರ್ಥಾಪತ್ತಿ 


"ತರತಿ ಶೋಕಮಾತ್ಮವಿತ್‌' 'ದೃಷ್ಟ್ಟೈವ ತಂ ಮುಚ್ಯತೇ' ಇತ್ಯಾದಿ 
ಶ್ರುತಿಗಳಲ್ಲಿಜ್ಞಾನದಿಂದ ಮೋಕ್ಟವು ಹೇಳಲ್ಪಡುತ್ತದೆ. ದುಃಖಾದಿಬಂಧನಿವೃತ್ತಿಯೇ 
ಮೋಕ್ಷ. ದುಃಖಾದಿಬಂಧವು ಅಜ್ಞಾನೋಪಾದಾನಕವಾಗಿದೆ. (ಅಜ್ಞಾನವೇ 
ಉಪಾದಾನಕಾರಣವಾಗಿ ಉಳ್ಳದ್ದಾಗಿದೆ.  ಅಜ್ಞಾನೋಪಾದಾನಕವಾದ 
ದುಃಖಾದಿಬಂಧಕ್ಕೆ ಸಾಕ್ಷಾತ್‌ ಜ್ಞಾನನಿವರ್ತತ್ವ ಇಲ್ಲ. ಕಾರಣ - 


“ಜ್ಞಾನಂ ಅಜ್ಞಾನಸ್ಯೆ ವ ನಿವರ್ತಕಮ್‌' ಎಂದು ವ್ಯಾಪ್ತಿ. ಜ್ಞಾನವು ಅಜ್ಞಾನಕ್ಕೆ 
ಮಾತ್ರ ಸಾಕ್ಟಾತ್‌ ನಿವರ್ತಕ ಎಂದು ನಿಯಮ. ಹಾಗಾಗಿ ದುಃಖಾದಿಬಂಧವು 
ಜ್ಞಾನದಿಂದ ಸಾಕ್ಷಾತ್ತಾಗಿ ನಿವತ್ಕ್ಯಾವಾಗಲು ಸಾಧ್ಯವಿಲ್ಲ. ಹಾಗಾದರೆ 
ಆತ್ಮಜ್ಞಾನದಿಂದ ಅಜ್ಞಾನವು ನಿವೃತ್ತವಾಗಲು ಆ ಅಜ್ಞಾನೋಪಾದಾನಕವಾದ 
ಬಂಧವು ಸ್ವಯಮೇವ ನಿವೃತ್ತವಾಗುತ್ತದೆ ಎಂದೇ ಹೇಳಬೇಕು. ಆದ್ದರಿಂದ - 


““ಜ್ಞಾನಾತ್‌ ಮೋಕ್ತಾಭಿಧಾನಂ ಬಂಧಸ್ಯ ಅಜ್ಞಾನೋಪಾದಾನಕತ್ಚಂ ಎನಾ 
ಅನುಪಪದ್ಯಮಾನಂ, ತಥಾ ಚ ಜ್ಞಾನಾನ್ಸೋಕ್ಷಾಭಿಧಾನಾನ್ಯಥಾನುಪಪತ್ಯಾ 
ಅಜ್ಞಾನೋಪಾದಾನಕಸ್ಕ ವಿಯದಾದಿಪ್ರ ಪಂಚಸ್ಕ ಜಾನನಿವರ್ತ್ಮ ತಸಿದ್ದಿಃ ॥'' 

[ca vu ರೆಣಾ ಕಪ ಛಿ 


೧ ಅತೋ ವಿಲ್ಲ; ಶರೀರಾದಿಸಂಬಂಧಃ ಕೇನಚಿದಜ್ಞಾನಾದಿನಾ ಕಾರಣೇನ ಕಲ್ಪಿತೋ5- 
ಪ್ರುಪದೇಶಾನ್ನಿವರ್ತತೇ । ಅಯಂ ಸತಾಂ ವಾದಃ- ಜ್ಞಾತೇ ಸತಿ ಪರಬ್ರಹ್ಮಣಿ 
ದ್ದೆ ಎತೆಮನ್ಯಥಾಜ್ಞಾನಂ ನಿವರ್ತತ ಇತಿ । 
ವಿಕಲ್ಲೋ ದೇಹಬಂಧಾದಿಃ ಕೇನಚಿತ್‌ ಕಾರಣೇನ ತು । 
ಕಲ್ಪಿತೋ ವಿನಿವರ್ತೇತ ಗುರುವಾಕ್ಯಾದಸಂಶಯಃ ॥ 
ಏಷ ಏವ ಸತಾಂ ವಾದೋ ಜ್ಞಾತೇ ಬ್ರಹ್ಮಣಿ ತತ್ವತಃ । 
ನಿವರ್ತತೇ ನೃಥಾಜ್ಞಾನಂ ತತ ಆನಂದಮೇತೃಸೌ 11 ಇತಿ ಚ ।। ಮಾಂ.ಭಾಷ್ಯ.ದ್ವಿ.ಖಂಡ 
॥ ಅನ್ಯತ್ರೇತಿ ॥ "ದ್ವೈತಂ ನ ವಿದ್ಯತ ಇತಿ ತಸ್ಥಾದಜ್ಞಾನಿನಾಂ ಮತಮ್‌ ॥' 
ಇತ್ಯಾದ್ಯಾಧ್ಯಾಯಾಂತಾನುವ್ಯಾಖ್ಯಾನತತ್ವನಿರ್ಣಯಾದಾವಿತೃರ್ಥಃ | 

(ಶ್ರೀರಾಘವೇಂದ್ರಸ್ಥಾಮಿಗಳವರ ತತ್ತೋದ್ಯೋತಟಪ್ಪಣೇ) 


ವಿಯದಾದಿಜಗತ್ತಿಗೆ ಜ್ಞಾನನಿವರ್ತತ್ವವು ಯಾವ.. 15 


ಬಂಧಕ್ಕೆ ಅಜ್ಞಾನೋಪಾದಾನಕತ್ವ ಒಪ್ಪದ ಹೊರತು ಜ್ಞಾನದಿಂದ ಮೋಕ್ಷವನ್ನು 
ಹೇಳುವುದು ಉಪಪನ್ನವಾಗುವುದಿಲ್ಲ. ಹಾಗಾಗಿ ಜ್ಞಾನಾನ್ಫೋಕ್ತಾಭಿಧಾ- 
ನಾನ್ಯ ಥಾನುಪಪತ್ತಿಯಿಂದ ಅಜ್ಞಾನೋಪಾದನಕವಾದ ವಿಯದಾದಿಪ್ರಪಂಚಕ್ಕೆ 
ಜ್ಞಾನನಿವರ್ತತ್ವವು ಸಿದ್ಧವಾಗುತ್ತದೆ. 

ಆದ್ದರಿಂದ ಅಂಬರಾದಿ ಜಗತ್ತು ಜ್ಞಾನನಿವತಣ್ಯವಾಗಿದೆ ಎಂಬ ವಿಷಯದಲ್ಲಿ 
ಈ ಅರ್ಥಾಪತ್ತಿಯೇ ಪ್ರಮಾಣವಾಗುತ್ತದೆ ಅಲ್ಲವೇ ? 

ಈ ರೀತಿಯಾಗಿ ಅರ್ಥಾಪತ್ತಿಯನ್ನು ಶಂಕಿಸಿದರೆ, ಅನ್ಯ ಥೈಮೋಪಪತ್ತಿಯನ್ನು 
ಹೇಳುವ ಮೂಲಕ ಅರ್ಥಾಪತ್ತಿಯನ್ನು ನಿರಾಕರಿಸುತ್ತಾರೆ. 


ಈ ಅರ್ಥಾಪತ್ತಿಗೆ ಎರಡು ರೀತಿಯಿಂದ ಉತ್ತರ ನೀಡುತ್ತಾರೆ - 


ಅ) "ತರತಿ ಶೋಕಮಾತ್ನವಿತ್‌' “ದೃಷ್ಟ್ವೈವ ತಂ ಮುಚ್ಯತೇ' ಇತ್ಯಾದಿಗಳಲ್ಲಿ 
ಬಂಧಕ್ಕೆ ಜ್ಞಾನದಿಂದ ನಿವೃತ್ತಿ ಹೇಳಿಯೇ ಇಲ್ಲ. 


“ಯಸ್ಯ ಪ್ರಸಾದಾತ್‌ ಪರಮಾರ್ತಿರೂಪಾದಸ್ಥಾತ್‌ ಸಂಸಾರಾನ್ಮುಚ್ಯತೇ 
ನಾಪರೇಣ'' ಎಂಬುದಾಗಿ ಶ್ರುತಿಯು ಹೇಳುವಂತೆ ಪ್ರಸಾದದಿಂದಲೇ 
ಬಂಧನಿವೃತ್ತಿ ಸಾಧ್ಯ. 'ದೃಷ್ಟ್ವೃವ' ಇತ್ಯಾದಿಗಳಲ್ಲಿ ಜ್ಞಾನದಿಂದ ಬಂಧನಿವೃತ್ತಿ 
ಹೇಳಿದರೂ ""ಜಿಜ್ಞಾಸೋತ್ಸಜ್ಸಾನಜಾತ್‌ ತತ್ವಪಾದಾದೇವ ಮುಚ್ಛತೇ'' ಎಂದು 
ಅನುವ್ಯಾಖ್ಯಾನದಲ್ಲಿ ತಿಳಿಸಿದಂತೆ ಜ್ಞಾನದಿಂದ ಪ್ರಸಾದ, ಪ್ರಸಾದದಿಂದ 
ಬಂಧನಿವೃತ್ತಿ, ಹೀಗೆಯೇ ಅಂಗೀಕರಿಸಬೇಕು. ಆದ್ದರಿಂದ ಬಂಧಕ್ಕೆ 
ಪ್ರಸಾದನಿವರ್ತತ್ವ ಉಂಟೇ ಹೊರತು ಜ್ಞಾನನಿವರ್ತ್ಕ್ಯತ್ವ ಇಲ್ಲ. 


ಆ) ಅಥವಾ, ನೀವು ಹೇಳುವಂತೆ ಅಭ್ಯುಪಗಮವಾದದಿಂದ ಜ್ಞಾನ- 
ನಿವರ್ತತ್ವವನ್ನು ಒಪ್ಪಿದರೂ ಸಹ 

ಗರುಡಧ್ಯಾನರೂಪಜ್ಞಾನದಿಂದ ಸತ್ಯವಾದ ವಿಷವು ನಿವತಣ್ಯವಾಗುವಂತೆ 

ಸೇತುದರ್ಶನದಿಂದ ಸತ್ಯವಾದ ಪಾಪವು ನಿವರ್ಕ್ಯ ವಾಗುವಂತೆ 

ಸುಹೃದ್ದರ್ಶನದಿಂದ ಸತ್ಯವಾದ ದುಃಖವು ನಿವತಣ್ಯವಾಗುವಂತೆ 

""ಆತ್ಮಜ್ಞಾನದಿಂದ ಸತ್ಯವಾದ ಬಂಧವು ನಿವರ್ತವಾಗುತ್ತದೆ'' 

ಎಂಬುದಾಗಿ ಹೇಳಬಹುದಾಗಿದೆಯಾದ್ದರಿಂದ, ಬಂಧಕ್ಕೆ ಸತ್ಯತವನೇ 


ರೆ 


ದಾ ತತ್ತೋದ್ಯೋತ 


ಒಪಿದರೂ ಜ್ಞಾನನಿವರ್ತತ್ವವನ್ನು ಕೂಡಿಸಬಹುದಾದ್ದರಿಂದ ಅರ್ಥಾಪತ್ತಿಯು 
ಅನ್ಯ ಥೈವೋಪಪನ್ನವಾಗಿದೆ. 


ಆದ್ದರಿಂದ ಜ್ಞಾನನಿವತಣ್ಯತ್ನವೇ ಬಾಧ್ಯತ್ವ ಎನ್ನುವುದಾದರೆ, ಆ 
ಜ್ಞಾನನಿವತಣ್ಯತ್ನವು ಪ್ರಕೃತ ವಿಯದಾದಿಗಳಲ್ಲಿ ಇಲ್ಲವಾದ್ದರಿಂದ, ಯಾವುದರ 
ಅನುಪಪತ್ತಿಯಿಂದ ವಿಯದಾದಿಪ್ರಪಂಚಕ್ಕೆ ಸದ್ವಿಲಕ್ಷಣತ್ವವನ್ನು ತಿಳಿಯಬೇಕು ? 


ಜಗತ್ತಿನಲ್ಲಿ ಜ್ಞಾನನಿವರ್ತತ್ವರೂಪ ಬಾಧ್ಯತ್ವ ಇರುತ್ತಿದ್ದರೆ ಆಗ ಆ ಜ್ಞಾನನಿವ 
'ತ್ಯತ್ವರೂಪಬಾಧಾನ್ಯಥಾನುಪಪತ್ತಿಯಿಂದ ಜಗತ್ತಿಗೆ ಸದ್ವೆ ಆಲಕ್ಷಣ್ಯವನ್ನು 
ಹೇಳಬಹುದಾಗಿತ್ತು. ಆದರೆ ವಿಯದಾದಿಜಗತ್ತಿನಲ್ಲಿ ಜ್ಞಾನನಿವತಣ್ಯತ್ತವೇ 
ಇಲ್ಲವಾದ್ದರಿಂದ ಬಾಧಾನ್ಯ ಥಾನುಪಪತ್ತಿಯಿಂದ ಜಗತ್ತಿಗೆ ಸದ್ವೈ ಲಕ್ಷಣ್ಯವನ್ನು 
ಹೇಳುವುದು (ಸಾಧಿಸುವುದು) ಸರಿಯಲ್ಲ ಎಂದು ಭಾವ. 


ಅವತಾರಿಕೆ :- ಬಾಧ್ಯತ್ವ ಎಂದರೆ ಜ್ಞಾನನಿವರ್ತತ್ವ. ಜ್ಞಾನನಿವರ್ತತ್ವ 
ಎಂದರೆ ಜ್ಞಾನನಾಶ್ಯತ್ವ ಎಂಬುದಾಗಿ ತಿಳಿದು "'ನ ಚ ಬಾಧ್ಯಂ ಜಗದಿತ್ಯತ್ರ 
ಕಿಂಚಿನ್ನಾನಮ್‌ ।'” ಎಂಬ ವಾಕ್ಯದ ಮೇಲೆ ಶಿಷ್ಯರು ಶಂಕಿಸುತ್ತಾರೆ - 


"ನ ಚ ಬಾಧ್ಯಂ ಜಗತ್‌..' ಎಂಬ ಮೂಲದಲ್ಲಿ 
ಜಗತ್‌ಪದವನ್ನು ಇಟ್ಟಿದ್ದು ಸಾರ್ಥಕ 


ಟೀಕಾ: ನನು ಜ್ಞಾನನಿವರ್ತತ್ವಮಸ್ಮಾಕಂ ಶುಕ್ತಿರಜತಾದೇರಪಿ ನಾಸ್ತಿ | 
ಯಥೋಕ್ತಂ "ನ ಹಿ ನಾಶೋ5ಸತೋ ಭವೇತ್‌' ಇತಿ । ಅತಃ ಕಿಂ 
ಜಗದ್ದಹಣೇನ | ಮೈವಮ್‌ । ನ ಹಿ ಜ್ಞಾನನಿವರ್ತತ್ತಂ ನಾಮ 

೧ ೪ ಣಾ ಶೆ” 
ಜ್ಞಾನೇನ ವಿನಾಶಃ ಪರಸ್ಕಾಭಿಮತಃ । ತೇನ "ಅಧಿಷ್ಠಾನ- 
ಯಾಥಾತ್ಮ ಹೌನೇನಾವಿದ್ಯಾಯಾಂ ವಿಲೀನಾಯಾಂ 
ತದುಪಾದಾನಕಂ  ರಜತಂ ಸ್ವಯಮೇವ ನಿವರ್ತತೇ' 
ಇತ್ಯಂಗೀಕೃತತ್ವಾತ್‌ 1 ಕಿಂ ನಾಮ- ಪ್ರತಿಪನ್ನೋಪಾಧೌ 
ನಿಷೇಧಪ್ರತಿಯೋಗಿತ್ತಮ್‌ (ನಚ ತಚ್ಚುಕ್ತಿರಜತಾದೌ ನಾಸ್ತೀತಿ 
ಶಕ್ಯತೇ ವಕ್ತುಮ್‌ । ನಾತ್ರ ರಜತಮಭೂದಿತಿ ಪ್ರತಿಷೇಧಸ್ಯ 
ಪ್ರಮಿತತ್ವಾತ್‌ | ತತಃ ಸಾರ್ಥಕಂ ಜಗದ್ಗ ಹಣಮ್‌ ॥ 
ಖಿ 


ಅನುವಾದ :- 'ನ ಚ ಬಾಧ್ಯಂ ಜಗದಿತ್ಯತ್ರ ಕಿಂಚಿನ್ಮಾನಮ್‌' ಎಂಬ 
ವಾಕ್ಯದಲ್ಲಿ ಜಗದ್‌ಗ್ರಹಣ ಮಾಡಿದ್ದು (ಜಗತ್ತನ್ನು ಸ್ವೀಕರಿಸಿದ್ದು) ಸರಿಯಲ್ಲ, 


"ನ ಚ ಬಾಧ್ಯಂ ಜಗತ್‌..' ಎಂಬ ಮೂಲದಲ್ಲಿ. 217 


ಏಕೆಂದರೆ- ಜಗತ್‌ ಎಂಬ ಪದವು ಸತ್ಯವಾದ ಜಗತ್ತಿಗೇ ಉಪಸ್ಥಾಪಕವಾಗಿದೆ 
ಹೊರತು ಅಸತ್‌ ಆದ ಶುಕ್ತಿರೂಪ್ಯಾದಿಗಳಿಗೆ ಉಪಸ್ಥಾಪಕವಾಗಿಲ್ಲ. ಹಾಗಾಗಿ 
ವಿಶೇಷನಿಷೇಧವು ಶೇಷವಿಧ್ಯನುಜ್ಞಾನರೂಪವಾದ್ದರಿಂದ 

*“ಜಗತಿ ಬಾಧ್ಯತ್ವಂ ನಾಸ್ತಿ'' (ಜಗತ್ತಿನಲ್ಲಿ ಬಾಧೃತ್ವಜ್ಞಾನನಾಶ್ಯತ್ವಇಲ್ಲ) 

ಎಂದು ಹೇಳಿದರೆ ಶುಕ್ತಿರಜತಾದಿಗಳಲ್ಲಿ ಬಾಧ್ಯತ್ವ ಜ್ಞಾನನಾಶ್ಯತ್ವ ಇದೆ 
ಎಂದು ಹೇಳಿದಂತಾಗುತ್ತದೆ. ಆದರೆ ಅದು ಸರಿಯಲ್ಲ. ನಮ್ಮ ಸಿದ್ಧಾಂತದಲ್ಲಿಯೂ 
ಸಹ ಜ್ಞಾನನಿವರ್ತತ್ವವನ್ನು ಜ್ಞಾನನಾಶ್ಯತ್ವವನ್ನು ಶುಕ್ತಿ ರಜತಾದಿಗಳಿಗೂ ಸಹ 
ಅಂಗೀಕರಿಸಿಲ್ಲ. ಆಚಾರ್ಯರು ಶ್ರುತಿಪಾದ ಅನುವ್ಯಾಖ್ಯಾನದಲ್ಲಿ ಅದನ್ನು 
ಸಷ್ಟಪಡಿಸಿದ್ದಾರೆ- "ನ ಹಿ ನಾಶೋಸತೋ ಭವೇತ್‌' ಅಸತ್‌ಗೆ ನಾಶ 
ಇರುವುದಿಲ್ಲ. ಹೀಗಾಗಿ ಅಸತ್‌ ಆದ ಶುಕ್ತಿರಜತಾದಿಗಳಿಗೆ ಜ್ಞಾನನಾಶ್ಯತ್ವವೂ 
(ಜ್ಞಾನದಿಂದ ನಾಶವೂ) ಇಲ್ಲ. ಅಂದಮೇಲೆ ಸತ್‌ ಆದ ಜಗತ್ತಿಗೂ ಜ್ಞಾನನಾಶ್ಯತ್ವ 
ಇಲ್ಲ. ಅಸತ್‌ ಆದ ಶುಕ್ತಿರಜತಾದಿಗಳಿಗೂ ಜ್ಞಾನನಾಶ್ಯತ್ವ ಇಲ್ಲ ಎಂದಮೇಲೆ 
'ನ ಚ ಬಾಧ್ಯಂ ಜಗದಿತ್ಯತ್ರ ಕಿಂಚಿನ್ನಾನಮ್‌' ಎಂಬ ವಾಕ್ಯದಲ್ಲಿ ಜಗದ್‌ 
ಗ್ರಹಣ ಮಾಡಿದ್ದು ವ್ಯರ್ಥ ಅಲ್ಲವೇ ? 


ಈ ವಿಧವಾದ ಶಂಕೆ ಸರಿಯಾದದ್ದಲ್ಲ. ಯಾಕೆಂದರೆ - ಜ್ಞಾನನಿವತಣ್ಯತ್ವ 
ಎಂದರೆ ಜ್ಞಾನನಾಶ್ಯತ್ವ ಎಂಬ ಅರ್ಥ ಪರರಿಗೆ ಸಮ್ಮತವಾಗಿಲ್ಲ. ಕಾರಣ - 


“"ಅಧಿಷ್ಠಾನಯಾಥಾತ್ಮ *ಜೌನೇನ ಅವಿದ್ಯಾಯಾಂ ವಿಲೀನಾಯಾಂ 
ತದುಪಾದಾನಕಂ ರಜತಂ ಸ್ಟ ಯಮೇವ ನಿವರ್ತತೇ ॥'' 


"'ಅಧಿಷ್ಠಾನದ ಯಾಧಾತ್ಮ ಜ್ಞಾನದಿಂದ ಅವಿದ್ಯಾ ನಿವೃತ್ತವಾಗುತ್ತಿರಲು, 
ಅವಿದ್ಯೆ ಎಂಬ ಕಾರಣ ಉಪಾದಾನಕಾರಣ ನಾಶವಾದಾಗ ಆ 
ಅವಿದ್ಯೋಪಾದಾನಕವಾದ ಅವಿದ್ಯೆಯ ಕಾರ್ಯವಾದ ರಜತವು ಸ್ವಯಂ 


ನಿವೃತ್ತವಾಗುತ್ತದೆ.'' 


ಎಂಬುದಾಗಿ ಪರರು ಅಂಗೀಕರಿಸುತ್ತಾರೆ. ಅಂದರೆ ಅವರ ಈ ಮಾತಿನಿಂದ 
"“ಜ್ಞಾನನಾಶ್ಯತ್ವವು ಅವಿದ್ಯೆ ಯಲ್ಲಿ ಮಾತ್ರ ಇದೆ. ರಜತಕ್ಕೆ ಇಲ್ಲ'' ಎಂಬ ಅಂಶ 
ಸ್ಪಷ್ಟವಾಗುತ್ತದೆ. ಹಾಗಾಗಿ ಅಸತ್‌ ಆದ ರಜತದಲ್ಲಿ ಜ್ಞಾನನಾಶ್ಯತ್ತವನ್ನು ಪರರೂ 
ಅಂಗೀಕರಿಸಿಲ್ಲ. 


ಗ ತತ್ನೋದ್ಯೋತ 


ಹಾಗಾದರೆ ಪರರು ಶುಕ್ತಿರೂಪ್ಯಾದಿಗಳಲ್ಲಿ ಎಂತಹ ಬಾಧ್ಯತ್ವವನ್ನು 
ಅಂಗೀಕರಿಸುತ್ತಾರೆ ? 


ತತ್ವಮಸ್ಯಾದಿವಾಕ್ಯಾರ್ಥಸಮ್ಯಗ್‌ಧೀಜನ್ಮಮಾತ್ರತಃ I 
ಅವಿದ್ಯಾ ಸಹ ಕಾರ್ಯೇಣ ನಾಸೀದಸ್ತಿ ಭವಿಷ್ಯತಿ ॥ 


ಎಂಬುದಾಗಿ ಅವರ ವಚನವೇ ಇರುವುದರಿಂದ 
""ಪ್ರತಿಪನ್ನೋಪಾಥೌ ನಿಷೇಧಪ್ರತಿಯೋಗಿತ್ವಂ ಬಾಧ್ಯತ್ವಮ್‌'' 


(ಅಧಿಷ್ಠಾನತ್ವೇನ ಪ್ರತಿಪನ್ನವಾದ ಜ್ಞಾತವಾದ, ಉಪಾಧಿಯಲ್ಲಿ ಶುಕ್ತಿಕಾದಿ- 
ಗಳಲ್ಲಿ, ಯಾವ ನಿಷೇಧ ಮಾಡುತ್ತೇವೆ "ನೇದಂ ರಜತಂ' ಎಂಬುದಾಗಿ, ಆ 
ನಿಷೇಧಕ್ಕೆ ಪ್ರತಿಯೋಗಿಯಾಗಿದೆ ರಜತ.) 


ಇದು "ರಜತ ಬಾಧ್ಯವಾಗಿದೆ' ಎಂಬ ಮಾತಿನ ಅರ್ಥ ಎಂಬುದಾಗಿ ಪರರು 
ಅಂಗೀಕರಿಸುತ್ತಾರೆ. "ನಾತ್ರ ರಜತಂ ಅಭೂತ್‌' ಎಂಬುದಾಗಿ ನಿಷೇಧವು 
ಪ್ರಮಿತವಾಗಿದೆಯಾದ್ದರಿಂದ, ಈ ವಿಧವಾದ ಪ್ರತಿಪನ್ನೋಪಾಧೌ 
ನಿಷೇಧಪ್ರತಿಯೋಗಿತ್ವ ರೂಪವಾದ ಜ್ಞಾನನಿವರ್ತತ್ತ್ವವು ಅಸತ್‌ ಆದ 
ಶುಕ್ತಿರೂಪ್ಯಾದಿಗಳಲ್ಲಿ ಇಲ್ಲ ಎಂದು ಹೇಳಲು ಸಾಧ್ಯವಿಲ್ಲ. 


ಆದರೆ "ನಾತ್ರ ರಜತಂ ಅಭೂತ್‌' ಎಂಬ ನಿಷೇಧವು ಪ್ರಮಿತವಾದಂತೆ 
"ನಾತ್ರ ಘಟಃ ಅಭೂತ್‌' ಇತ್ಯಾದಿ ನಿಷೇಧಗಳು ಪ್ರಮಿತವಾಗಿಲ್ಲವಾದ್ದರಿಂದ, 
ಈ ವಿಧವಾದ ಪ್ರತಿಪನ್ನೋಪಾಧೌ ನಿಷೇಧಪ್ರ ತಿಯೋಗಿತ್ತರೂಪವಾದ 
ಜ್ಞಾನನಿವರ್ತತ್ವವು ಸತ್‌ ಆದ ಜಗತ್ತಿನಲ್ಲಿ ಇಲ್ಲ. ಆದ್ದರಿಂದ ಜ್ಞಾನನಿವತಣ್ಯತ್ತ 
ರೂಪಬಾಧ್ಯತ್ವವು ಸತ್‌ ಆದ ಜಗತ್ತಿನಲ್ಲಿಇರದೇ, ಅಸತ್‌ ಆದ ಶುಕ್ತಿರೂಪ್ಯಾದಿ- 
ಗಳಲ್ಲಿ ಮಾತ್ರ ಇರುವುದರಿಂದ "ನ ಚ ಬಾಧ್ಯಂ ಜಗದಿತ್ಯತ್ರ ಕಿಂಚಿನ್ನಾನಮ್‌' 
ಎಂಬ ವಾಕ್ಯದಲ್ಲಿ ಜಗದ್ಗಹಣ ಮಾಡಿದ್ದು ಸಾರ್ಥಕವೇ ಆಗಿದೆ ಎಂದು ಭಾವ. 


ಟೀಕಾಃ ಶುಕ್ತಿರಜತಾದ್ಯೇವಾರ್ಥಾಪತ್ಯಾ ಯದಿ ಸದಸದ್ವಿಲಕ್ಷಣತಯಾ 
ಸಿಷಾಧಯಿಷಿತಮ್‌, ತದೈತದ್ದೂಷಣಂ ನ ಘಟತ ಅತಿ ಚೇತ್‌ । 
ಮಾ ಘಟಷ್ಟ (| ಪ್ರಾಗುಕ್ತದೂಷಣೇನಾರ್ಥಾಪತ್ತೇ- 
ರ್ದೂಷಿತತ್ತಾತ್‌ || 


ಜ್ಞಾನನಿವರ್ತತ್ತವೂ ಮಿಥ್ಯಾ ಎಂದರೆ ದೋಷನಿರೂಪಣೆ ಧಾ 


< 

ಅನುವಾದ :- "'ನ ಚ ಬಾಧ್ಯಂ ಜಗದಿತ್ಯತ್ರ ಕಿಂಚಿನ್ನಾನಮ್‌'' ಎಂಬ 
ವಾಕ್ಯದಿಂದ "ಜಗತ್ತಿನಲ್ಲಿ ಬಾಧ್ಯತ್ವ ಇಲ್ಲವಾದ್ದರಿಂದ ಸದ್ವೈಲಕ್ಷಣ್ಯವೂ ಇಲ್ಲ' 
ಎಂಬುದಾಗಿ ಹೇಳಿದಿರಿ. ಆದರೆ ಘಟಪಟಾದಿಜಗತ್ತನ್ನು ವಿವಕ್ತಿಸಿದಾಗ ಅಲ್ಲಿ 
ಪ್ರತಿಪನ್ನೋಪಾಧೌ ನಿಷೇಧಪ್ರತಿಯೋಗಿತ್ತರೂಪವಾದ ಬಾಧ್ಯತ್ವ ಇಲ್ಲವಾದ್ದ- 
ರಿಂದ ಸದ್ವೈಲಕ್ಷಣ್ಯವೂ ಇಲ್ಲ ಎಂಬುದಾಗಿ ಹೇಳುವುದು ಸೂಕ್ತವಾಗುತ್ತದೆ. 
ಆದರೆ ಶುಕ್ತಿರಜತಾದಿಗಳನ್ನು ಮಾತ್ರ ವಿವಕ್ಸಿಸಿ, ಅರ್ಥಾಪತ್ತಿಯಿಂದ 
ಶುಕ್ತಿರಜತಾದಿಗಳಿಗೆ ಮಾತ್ರ ಸದಸದ್ವೈಲಕ್ಷೆಣ್ಯವನ್ನು ಸಾಧಿಸಲು ಹೊರಟಾಗ, 
(ಶುಕ್ಮಿರಜತಾದಿಗಳಲ್ಲಿ ಪ್ರತಿಪನ್ನೋಪಾಧೌ ನಿಷೇಧಪ್ರ ತಿಯೋಗಿತ್ತರೂಪವಾದ 
ಬಾಧ್ಯತ್ಹವೇ ಇರುವುದರಿಂದ) ""ಶುಕ್ತಿರಜತಾದಿಗಳಿಗೆ ಬಾಧ್ಯತ್ವ ಇಲ್ಲವಾದ್ದರಿಂದ 
ಸದಸದ್ವೈಲಕ್ಷಣ್ಯವು ಇಲ್ಲ'' ಎಂದು ಹೇಳಲು ಬರುವುದಿಲ್ಲ ಅಲ್ಲವೇ 2 

ಈ ರೀತಿಯಾಗಿ ಶಂಕಿಸುವುದು ಸರಿಯಲ್ಲ. ಕಾರಣ- ಅಸತ್‌ಗೂ ಪರೋಕ್ಷ- 
ಪ್ರತೀತಿ-ಅಪರೋಕ್ತಪ್ಪ ತೀತಿಗಳನ್ನು ಸಮರ್ಥನೆ ಮಾಡಿದ್ದರಿಂದ ““ಅಸಚ್ಛೇನ್ನ 
ಪ್ರತೀಯೇತ'' ಎಂಬ ಮೂಲಭೂತವ್ಯಾಪ್ತಿಯೇ ಇಲ್ಲದ ಕಾರಣ ಅರ್ಥಾಪತ್ತಿಯೇ 
ಅನುಪಪನ್ನ ಎಂಬುದಾಗಿ ವ್ಯಾಪ್ರಿಭಂಗ-ವ್ಯಾಹತಿ ಮೊದಲಾದ ದೋಷಗಳನ್ನು 
ಹೇಳಿ ಅರ್ಥಾಪತ್ತಿಯನ್ನೇ ನಿರಾಕರಿಸಿದ್ದರಿಂದ, ಅರ್ಥಾಪತ್ತಿಯಿಂದ ಶುಕ್ತಿ- 
ರಜತಾದಿಗಳಿಗೂ ಸದಸದ್ವೈ ಲಕ್ಷಣ್ಯವನ್ನು ಸಾಧಿಸಲು ಬರುವುದಿಲ್ಲಎಂದು ಭಾವ. 


ಜ್ಞಾನನಿವರ್ತತ್ವವೂ ಮಿಥ್ಯಾ ಎಂದರೆ ದೋಷನಿರೂಪಣೆ 


ಟೀಕಾಃ ಕಿಂಚ ಜಗತಿ ಸತ್ವಾನುಪಪತ್ಯರ್ಥಮುಪನೃಸ್ತಂ ಬಾಧ್ಯತ್ವಂ ಪರೇಣ 
ಸತ್ಯಮಂಗೀಕ್ರಿಯತೇ ಮಿಥ್ಯಾ ವಾ | ಆದ್ಯೇಶಪಸಿದ್ಧಾಂತಾದಿ- 
ಪ್ರಸಂಗಾದ್‌ ದ್ವಿತೀಯ ಏವಾಂಗೀಕಾರ್ಯ ಇತ್ಯಾಹ - 


ಮೂಲ ಃ- ಬಾಧ್ಯತ್ವಮಪಹಿ ಹಿ ತೇಷಾಂ ಮಿಥ್ಯಾ | 


ಅಪಿಶಬ್ದೋ ಯುಕ್ತಿಸಮುಚ್ಚಯಾರ್ಥಃ | ನ ಕೇವಲಂ ಜಗತ್‌, 


ಕಿಂತು  ಬಾಧ್ಯತ್ಹಮಪೀತಿ ವಾ 1 ತೇಷಾಂ ಹೀತಿ 
ಸತ್ಯತ್ತಾಂಗೀಕಾರೇ$ಪಸಿದ್ದಾಂತಾದಿಕಂ ಸೂಚಯತಿ | ಕಿಮತ 
ಇತ್ಯತ ಆಹ - 


ಮೂಲಃ- ತಸ್ವ ಚ ಮಿಥ್ಯಾತ್ಟೇಂಬಾಧ್ಯತ್ವಮೇವ ಸತ್ಯಂ ಸ್ಯಾತ್‌ । 


55ರ ತತೋ ೇದ್ಯೋತ 


ಯದಾ ಜಗತೋ ಬಾಧ್ಯತ್ತಮಪಿ ಮಿಥ್ಯಾ ತದಾ 
ಆತ್ಮವನ್ಥಿಥ್ಯಾಭೂತಬಾಧ್ಯತ್ವೇನ ಜಗತೋತಬಾಧ್ಯತ್ತಮೇವ ಸತ್ಯಂ 
ಸ್ಯಾತ್‌ 1 ತಥಾ ಚ ನ ಕೇವಲಂ ಪ್ರಮಾಣಾಭಾವೇನ ಜಗತೋ 
ಬಾಧ್ಯತ್ವಾಭಾವಃ 1 ಕಿಂ ನಾಮ ಪರನ್ಯಾಯೇನಾಷಿ | ನ ಕೇವಲಂ 
ಬಾಧ್ಯತ್ವಾಭಾವಾತ್ರದನುಪಪತ್ಯಾ ಸದ್ದಿಲಕ್ಷಣತ್ವಾಸಿದ್ದಿಃ | ಪ್ರತ್ಯುತ 
ಅಬಾಧ್ಯತ್ವಸ್ಯ ಸತ್ಯತ್ವಾತ್‌ ಸತ್ಯತ್ವಮೇವ ಸಿದ್ಧ ತೆ! 
ಅನುವಾದ :- ಮತ್ತು, ಜಗತ್ತಿನಲ್ಲಿ ಸತ್ವಾನುಪಪತ್ತಿಗಾಗಿ (ಸದ್ದೈಲಕ್ಷಣ್ಯ 

ಹೇಳುವುದಕ್ಕಾಗಿ) ಹೇಳುತ್ತಿರುವ ಬಾಧ್ಯತ್ವ ಏನಿದೆ ಆ ಬಾಧ್ಯತ್ವವನ್ನು ಪರರು 

ಸತ್ಯ ಎಂದು ಅಂಗೀಕರಿಸುತ್ತಾರೆಯೋ 2 ಮಿಥ್ಯಾ ಎಂದು ಅಂಗೀಕರಿಸು- 

ತ್ತಾರೆಯೋ? 


ಸತ್ಯ ಎಂದು ಅಂಗೀಕರಿಸುವ ಮೊದಲನೇ ಪಕ್ಷದಲ್ಲಿ ಅಪಸಿದ್ದಾಂತ, (ಬ್ರಹ್ಮ 
ಒಂದು ಸತ್ಯ, ಬಾಧ್ಯತ್ವ ಇನ್ನೊಂದು ಸತ್ಯ ಹೀಗೆ ಎರಡು ಸತ್ಯವಸ್ತುಗಳನ್ನು 
ಅಂಗೀಕರಿಸಿದಂತಾಗುವುದರಿಂದ ಅಪಸಿದ್ಧಾಂತ,) ಬ್ರಹ್ಮ ಒಂದೇ ಸತ್ಯ ಎಂದು 
ಹೇಳುವ 'ಏಕಮೇವಾದ್ವಿತೀಯಂ' ಇತ್ಯಾದಿಶ್ರುತಿವಿರೋಧ, ಬ್ರಹ್ಮನಿಗೆ 
ಸದ್ವಿತೀಯತ್ವ ಇತ್ಯಾದಿ ದೋಷಗಳು ಬರುವುದರಿಂದ ಬಾಧ್ಯತ್ವವನ್ನು ಸತ್ಯ 
ಎಂದು ಹೇಳಲು ಬರುವುದಿಲ್ಲ. ಹಾಗಾಗಿ ಬಾಧ್ಯತ್ವ ಮಿಥೈಯಾಗಿದೆ ಎಂಬ 
ಎರಡನೇ ಪಕ್ಷವನ್ನೇ ಒಪ್ಪಬೇಕು ಎನ್ನುತ್ತಾರೆ ಆಚಾರ್ಯರು - 


ಮೂಲ :-ಬಾಧ್ಯತ್ತಮಪಿ ಹಿ ತೇಪಾಂ ಮಿಥ್ಯಾ । 


ಮೂಲಾರ್ಥ:- ಐಕ್ಯವಾದಿಗಳಾದ ಮುಯಾವಾದಿಗಳಿಗೆ ಜಗತ್ತು ಮಿಥೈಯಾದಂತೆ 
ಬಾಧ್ಯತ್ತವೂ ಸಹ ಮಿಥ್ಯೆಯೇ ಅಗಿದೆ. 


"ಬಾಧ್ಯತ್ವಮಪಿ' ಎಂಬ ಮೂಲದಲ್ಲಿರುವ "ಅಪಿ'ಶಬ್ದವು ಯುಕ್ತಿಯನ್ನು 
ಸಮುಚ್ಚಯ ಮಾಡುತ್ತದೆ. "ಬ್ರಹ್ಮೈವ ಸತ್ಯಂ' ಸತ್ಯವಸ್ತು ಬ್ರಹ್ಮ ಒಬ್ಬನೇ 
ಎಂದು ಅಂಗೀಕರಿಸುವ ಪರಸಿದ್ದಾಂತದಲ್ಲಿ (ಬಾಧ್ಯತ್ವವನ್ನು ಸತ್ಯ ಎಂದು 
ಹೇಳಿದರೆ ಅಪಸಿದ್ದಾಂತಾದಿಗಳು ಬರುವ ಕಾರಣ) ಬಾಧ್ಯತ್ವವನ್ನು ಮಿಥ್ಯೆ 
ಎಂದೇ ಹೇಳಬೇಕು ಎಂಬುದಾಗಿ ಯುಕ್ತಿ ಯನ್ನು ಪರನ್ಯಾಯವನ್ನು ಸಮುಚ್ಚಯ 
ಮಾಡುತ್ತದೆ ಅಪಿಶಬ್ದ ಎಂದು ಭಾವ. 


ಜ್ಞಾನನಿವರ್ತೃತ್ಥವೂ ಮಿಥ್ಯಾ ಎಂದರೆ ದೋಷನಿರೂಪಣೆ ಣಾ 


ಅಥವಾ, ನಿಮ್ಮ ಪ್ರಕಾರ ಕೇವಲ ಜಗತ್ತು ಮಾತ್ರ ಮಿಥ್ಯೆ ಅಲ್ಲ. ಕಿಂತು 
ಬಾಧ್ಯತ್ಹವೂ ಮಿಥ್ಯೆಯಾಗಿದೆ, ಹೀಗೆ ಜಗತ್ತಿನ ಮಿಥ್ಯಾತ್ಸವನ್ನು ಸಮುಚ್ಚಯ 
ಮಾಡುತ್ತದೆ ಅಪಿಶಬ್ದ. 

“ತೇಷಾಂ ಹಿ' ಎಂದು ಹೇಳುವುದರಿಂದ '"ಬಾಧ್ಯತ್ವವನ್ನು ಸತ್ಯ ಎಂದು 
ಅಂಗೀಕರಿಸಿದರೆ ಅಪಸಿದ್ದಾಂತಾದಿ ದೋಷಗಳು ಬರುತ್ತವೆ'' ಎಂಬ 
ವಿಚಾರವನ್ನು ಸೂಚಿಸುತ್ತಿದ್ದಾರೆ ಆಚಾರ್ಯರು. 


ಆಯಿತು, ಬಾಧ್ಯತ್ನವೂ ಮಿಥ್ಯೆಯೇ ಆಗಿದೆ. ಮುಂದೇನು ? ಎಂಬುದಾಗಿ 
ಪ್ರಶ್ನೆ ಬಂದರೆ, ಅದಕ್ಕೆ ಆಚಾರ್ಯರು ಉತ್ತರಿಸುತ್ತಾರೆ - 

ಮೂಲ:- ತಸ್ಯ ಚ ಮಿಥ್ಯಾತ್ತೇ:ಬಾಧ್ಯತ್ತಮೇವ ಸತ್ಯಂ ಸ್ಯಾತ್‌ । 

ಮೂಲಾರ್ಥ :- ಬಾಧ್ಯತ್ವವು ಮಿಥ್ಯಯಾದರೆ `'ಪರಸ್ಪರವಿರುದ್ದಧರ್ಮಯೋಃ 
ಅನ್ಯತರನಿಷೇಧಸ್ಯ ಅನ್ಯತರವಿಧಿನಾ ವ್ಯಾಪ್ತತ್ವಾತ್‌'' ಎಂಬ ನಿಯಮದಂತೆ 
ಜಗತ್ತಿಗೆ ಅಬಾಧ್ಯತ್ವವೇ ಸತ್ಯವಾಗುತ್ತದೆ. 


ಯಾವಾಗ ಜಗತ್ತಿನ ಬಾಧ್ಯತ್ತವೂ ಸಹ ಮಿಥ್ಯೆಯಾಗುತ್ತದೆ ಆಗ ಆತ್ಮನಂತೆ 
(ಆತ್ಮನು ಮಿಥ್ಯಾ ಭೂತ ಬಾಧ್ಯತ್ವ ಉಳ್ಳವನಾದ್ದರಿಂದ ಸತ್ಯ ಭೂತ ಅಬಾಧ್ಯತ್ವ 
ಉಳ್ಳವನು ಹೇಗೋ ಅದರಂತೆ) ಜಗತ್ತು ಮಿಥ್ಯಾಭೂತ ಬಾಧ್ಯತ್ವ 
ಉಳ್ಳದ್ದಾದ್ದರಿಂದ ಜಗತ್ತಿನ ಅಬಾಧ್ಯತ್ಪವೇ ಸತ್ಯವಾಗುತ್ತದೆ. ಹಾಗಾದರೆ ಕೇವಲ 
ಪ್ರಮಾಣ ಇಲ್ಲದ ಕಾರಣ ಜಗತ್ತಿನಲ್ಲಿ ಬಾಧ್ಯತ್ವವಿಲ್ಲ ಎಂದಷ್ಟೇ ಅಲ್ಲ. ಕಿಂತು 


ಪರನ್ಯಾಯದಿಂದಲೂ ಸಹ ಜಗತ್ತಿನಲ್ಲಿ ಬಾಧ್ಯತ್ವವನ್ನು ಒಪ್ಪಲು ಬರುವುದಿಲ್ಲ. 


ಆದ್ದರಿಂದ ಕೇವಲ ಬಾಧ್ಯತ್ವ ಇಲ್ಲವಾದ್ದರಿಂದ ತದನುಪಪತ್ತಿಯಿಂದಾಗಿ 
ಸದ್ದಿಲಕ್ಷಣತ್ವ ಸಿದ್ಧಿಸುವುದಿಲ್ಲ ಎಂದಷ್ಟೇ ಅಲ್ಲ. ಕಿಂತು ಜಗತ್ತಿನಲ್ಲಿ ಬಾಧ್ಯತ್ತವು 
ಮಿಥ್ಯೆ ಯಾಗಿ ಅಬಾಧ್ಯತ್ವವು ಸತ್ಯವಾದ್ದರಿಂದ ಜಗತ್ತಿಗೆ ಸತ್ಯತ್ತವೇ ಸಿದ್ಧಿಸುತ್ತದೆ. 


ಅವತಾರಿಕೆ :- "ಬಾಧ್ಯತ್ವಮಪಿ ಹಿ ತೇಷಾಂ ಮಿಥ್ಯಾ' ಎಂಬ ವಾಕ್ಯದಲ್ಲಿ 
ಬಾಧ್ಯತ್ವವು ಮಿಥ್ಯ ಯಾಗಿದೆ ಎಂದು ಹೇಳುವ ಮೂಲಕ ಜಗತ್ತಿನಲ್ಲಿ ಬಾಧ್ಯತ್ಹ್ವಾ- 
ಭಾವವನ್ನು ಹೇಳಿದ್ದಾರೆ. ಮುಂದೆ ""ತಸ್ಯ ಚ ಮಿಥ್ಯಾತ್ವೇ5 ಬಾಧ್ಯತ್ತಮೇವ 
೧. ಜಗತ್ತಿನಲ್ಲಿ ಒಪ್ಪಿದ ಬಾಧ್ಯತ್ವವು ಸತ್ಯ ಎಂದು ಅಂಗೀಕರಿಸಿದರೆ ಅಪಸಿದ್ದಾಂತಾದಿಗಳು ಬರುವ 
ಕಾರಣ ಬಾಧ್ಯತ್ವವನ್ನು ಸತ್ಯ ಎಂದು ಅಂಗೀಕರಿಸಲು ಬರುವುದಿಲ್ಲ. ಕಿಂತು ಬಾಧ್ಯತ್ವವನ್ನು 
ಮಿಥ್ಯಾ ಎಂದೇ ಅಂಗೀಕರಿಸಬೇಕು, ಹೀಗೆ ಪರನ್ಯಾಯದಿಂದಲೂ ಸಹ ಎಂದರ್ಥ. 


ಡಾ ತತ್ತೋದ್ಯೋತ 


ಸತ್ಯಂ ಸ್ಯಾತ್‌'' ಎಂಬ ವಾಕ್ಯದಲ್ಲಿಯೂ ಸಹ ಬಾಧ್ಯತ್ವಾಭಾವವನ್ನೇ 
ಹೇಳುತ್ತಿದ್ದಾರೆ ಎಂಬುದಾಗಿ ಭ್ರಾಂತರಾಗಿ ವೈಯಥಣ್ಯವನ್ನು ಶಂಕಿಸಿಕೊಂಡು 
ಸಮಾಧಾನ ಹೇಳುತ್ತಾರೆ- 


ಟೀಕಾಃ ನನು ಬಾಧೃತ್ವಂ ಮಿಥ್ಯೇತ್ಯನೇನೈವ ಜಗತಿ ಬಾಧ್ಯತ್ವಾಸಿದ್ದಿರುಕ್ತಾ | 
ತತ್ನಿಮುತ್ತರೇಣ ವಾಕ್ಕೇನ ? ಮೈವಮ್‌ ॥ ನ ಹಿ ಮಿಥ್ಯೇತ್ಯಸತ್ವಂ 
ಪರೋತಂಗೀಕುರುತೇ 1 ಪರನ್ಯಾಯೇನ ಚೇಹ ದೂಷಣಮುಪ- 
ಕ್ರಾಂತಮ್‌ । ಅತೋ ವ್ಯಾಪ್ತಿಬಲೇನೈವ ಬಾಧ್ಯತ್ವಾಭಾವಮ- 
ಬಾಧ್ಯತಾಸತ್ಯತಯಾ ಸತ್ಯತ್ತಂ ಚೋಪಪಾದಯಿತುಮುತ್ತರೋ 
ಗ್ರಂಥ: । ಅತ ಏವ 'ತಸ್ಯ ಚ ಮಿಥ್ಕಾತ್ವೇ ಬಾಧ್ಯತ್ತಾಭಾವಃ' ಇತಿ 
ನೋಕ್ತಮ್‌ । 


ಅನಿರ್ವಚನೀಯಸ್ಯ ನಿರಾಕ್ರಿಯಮಾಣತ್ವಾನಿಥ್ಯಾತ್ಪಮಸತ್ವಮೇವ 
ಪರ್ಯವಸ್ಯತೀತಿ ಬಾಧ್ಯತ್ನಾಸಿದ್ದಿ; ಪೂರ್ವವಾಕ್ಸೇನೈವ ಶಕ್ಕೋ- 
ಪಪಾದನೇತಿ ಚೇತ್‌ । ಸತ್ಯಮ್‌ । ಮಾರ್ಗಾಂತರಮೇತದಿತ್ಯ- 
ದೋಷಃ । 


ಅನುವಾದ :- ಹೌದು, ಮಿಥ್ಯಾ ಎಂದರೆ ಅಸತ್‌ ಎಂದೇ ಅರ್ಥವಾದ್ದರಿಂದ 
“ಬಾಧ್ಯತ್ವಮಪಿ ಹಿ ತೇಷಾಂ ಮಿಥ್ಯಾ' ಎಂಬ ಪೂರ್ವವಾಕ್ಯ ದಲ್ಲಿಯೇ 
ಬಾಧ್ಯತ್ವವು ಮಿಥ್ಯೆ ಯಾಗಿದೆ ಎಂದು ಹೇಳುವ ಮೂಲಕ ಜಗತ್ತಿನಲ್ಲಿ ಬಾಧ್ಯತ್ವವಿಲ್ಲ 
ಎಂದು ಹೇಳಿಯಾಗಿದೆ. ಅಂದಮೇಲೆ 'ತಸ್ಯ ಚ ಮಿಥ್ಯಾ ತ್ಲೇತ ಬಾಧ್ಯತ್ತಮೇವ 
ಸತ್ಯಂ ಸ್ಯಾತ್‌' ಎಂಬ ಮುಂದಿನ ವಾಕ್ಯ ದಲ್ಲಿಯೂ ಸಹ ಜಗತ್ತಿನಲ್ಲಿ ಬಾಧ್ಯತ್ವವಿಲ್ಲ 
ಎಂದೇ ಹೇಳುವುದು ವ್ಯರ್ಥ ಅಲ್ಲವೇ 9 ಹಿಂದಿನ ವಾಕ್ಯದಿಂದಲೇ ವಿಷಯ 
ಸಿದ್ಧವಾಗುವಾಗ ಮುಂದಿನ ವಾಕ್ಯ ಯಾಕೆ ಬೇಕು ? 


ಈ ರೀತಿಯಾಗಿ ವೈಯರ್ಥ್ಯ ಶಂಕೆ ಬಂದರೆ, ಅದು ಸರಿಯಲ್ಲ. ಯಾಕೆಂದರೆ- 
ಇಲ್ಲಿ ನಮ್ಮ ಸಿದ್ಧಾಂತಕ್ಕೆ ಅನುಸಾರವಾಗಿ ದೋಷವನ್ನು ಹೇಳುತ್ತಿಲ್ಲ. ಕಿಂತು 
ಪರನ್ಯಾಯದಿಂದ ದೋಷವನ್ನು ಹೇಳಲು ಹೊರಟಿರುವುದು. ಪರರ 
ಸಿದ್ಧಾಂತದಲ್ಲಿಮಿಥ್ಯಾ ಎನ್ನುವುದಕ್ಕೆ ಅಸತ್‌ ಎಂದು ಅರ್ಥ "ಅಂಗೀಕರಿಸುವುದಿಲ್ಲ. 


೧. ಮಿಥ್ಯಾ ಎನ್ನುವುದಕ್ಕೆ ಅಸತ್‌ ಎಂದು ಅರ್ಥ ಅಂಗೀಕರಿಸಿದ್ದರೆ ಆಗ "ಬಾಧ್ಯತ್ನಮಪಿ ಹಿ ತೇಷಾಂ 
ಮಿಥ್ಯಾ' ಎಂಬ ಪೂರ್ವವಾಕ್ಯದಲ್ಲಿಯೇ ಬಾಧ್ಯತ್ವವು ಮಿಥೈೆಯಾಗಿದೆ ಎಂದು ಹೇಳುವ 


ಆದರಿಂದ - 
[=] 


ಯತ್‌ ಮಿಫ್ಯಾಭೂತಬಾಧ್ಯತಾಕಂ ನತತ್‌ ಬಾಧ್ಯಮ್‌ I 
ಯತ್‌ ಮಿಥ್ಯಾಭೂತಬಾಧ್ಯತಾಕಂ ತತ್‌ ಸತ್ಯಭೂತಾಬಾಧ್ಯತಾಕಮ್‌ | 
ಯತ್‌ ಸತ್ಯಭೂತಾಬಾಧ್ಯತಾಕಂ ತತ್‌ ಸತ್ಯಮ್‌ , ಯಥಾ ಆತ್ಮಾ॥ 


ಎಂಬುದಾಗಿ ವ್ಯಾ ಪ್ರಿಬಲದಿಂದಲೇ ಜಗತ್ತಿನಲ್ಲಿ ಬಾಧ್ಯತ್ವಾಭಾವವನ್ನು 
ಹಾಗೂ ಅಬಾಧ್ಯತಾಸ ಸತ್ಯ ತ್ವದಿಂದ ಸತ್ಯತ್ವವನ್ನು ಉಪಪಾದನೆ ಮಾಡುವುದಕ್ಕಾಗಿ 
""ತಸ್ಯ ಚ ಮಿಥ್ಯಾತ್ಲೇ....” ಎಂಬ ಮುಂದಿನ ವಾಕ್ಯ ಹೊರಟಿದೆ. 


ಅನ್ನುವುದಕ್ಕಾಗಿಯೇ "ಬಾಧ್ಯತ್ಹಮಪಿ ಹಿ ತೇಷಾಂ ಮಿಥ್ಯಾ' ಎಂದು ಹಿಂದೆ 

ಹೇಳಿ "ತಸ್ಯ ಚ ಮಿಥ್ಯಾತ್ವೇ ಬಾಧ್ಯತ್ವಾಭಾವಃ' ಎಂಬುದಾಗಿ ಆಚಾರ್ಯರು 

ಹೇಳಲಿಲ್ಲ. (ಹಾಗೆ ಹೇಳಿದ್ದರೆ ಎರಡೂ ವಾಕ್ಯ ಗಳಲ್ಲಿಯೂ ಬಾಧ್ಯತ್ವಾಭಾವವನ್ನೇ 

ಹೇಳಿದಂತಾಗಿ ವೈಯರ್ಥ, ಬರುತ್ತಿತ್ತು.) ಕಿಂತು- “ಬಾಧ್ಯತ್ವಮಷಿ ಹಿ ತೇಷಾಂ 

ಮಿಫ್ಯಾ' ಎಂಬ ಹಿಂದಿನ ವಾಕ್ಯದಲ್ಲಿ ಬಾಧ್ಯತ್ವ ಮಿಥ್ಯೆ ಯಾಗಿದೆ ಎಂದು ಹೇಳಿ, 
“ತಸ್ಯಚ ಮಿಥ್ಯಾತ್ತೇತಬಾಧ್ಯತ್ತಮೇವ ಸತ್ಯಂ ಸ್ಯಾತ್‌' 

ಎಂಬ ಮುಂದಿನ ವಾಕ್ಯದಲ್ಲಿ ಅಬಾಧ್ಯತಾಸತ್ಯತ್ವವನ್ನು ಹೇಳಿ ಅದರಿಂದ 


ಜಗತ್ತಿಗೆ ಸತ್ಯತ್ವವನ್ನು ಸಮರ್ಥಿಸಿದ್ದಾರೆ. ಹೀಗೆ ಭಿನ್ನವಿಷಯಕತ್ವ ಇರುವುದರಿಂದ 
ವೈಯರ್ಥ ಇಲ್ಲ ಎಂದು ಅಭಿಪ್ರಾಯ”. 


ಮೂಲಕ (ಮಿಥ್ಯಾ ಎಂದರೆ ಅಸತ್‌ ಎಂದೇ ಅರ್ಥವಾದ್ದರಿಂದ) ಜಗತ್ತಿನಲ್ಲಿ ಬಾಧ್ಯ ತ್ವವಿಲ್ಲ 
ಎಂದು ಹೇಳಿಯಾಗಿದೆ. ಅಂದಮೇಲೆ “ತಸ್ಯ ಚ ಮಿಥ್ಯಾ ತೇರ ಬಾಧ್ಯ ತ್ವಮೇವ ಸತ್ಯಂ ಸ್ಕಾ ತ್‌' 
ಎಂಬ ಮುಂದಿನ ವಾಕ್ಯ ದಲ್ಲಿಯೂ ಸಹ ಜಗತ್ತಿನಲ್ಲಿ "ಬಾಧ್ಯ ತೃವಲ್ಲ. ಎಂದು ಹೇಳುವುದು 
ವ್ಯರ್ಥ ಅಲ್ಲವೇ? ಎಂಬುದಾಗಿ ಶಂಕಿಸುವುದು ಸ ಸರಿಯಾಗುತ್ತಿತ್ತು ಎಂದು ಭಾವ. 

೧ ""ಜಗತ್‌ ಸದ್ದಿಲಕ್ಷಣಂ ಬಾಧ್ಯತ್ವಾತ್‌, ಯಥಾ ಶುಕ್ತಿರಜತಮ್‌ । 

ಎಂಬುದಾಗಿ ಜಗತ್ತಿಗೆ ಸದ್ವೈಲಕ್ಷಣ್ಯವನ್ನು ನೀವು ಸಾಧಿಸಲು ಹೊರಟಾಗ, 
"“ಬಾಧ್ಯತ್ಹಮಪಿ ಹಿ ತೇಷಾಂ ಮಿಥ್ಯಾ'' 

ಎಂಬ ಹಿಂದಿನ ವಾಕ್ಯದಿಂದ ಬಾಧೃತ್ವವು ಮಿಥೈೆಯಾಗಿದೆ ಎಂದು ಉಪಪಾದಿಸಿ 
“ತಸ್ಯ ಚ ಮಿಥ್ಯಾತ್ತೇತಬಾಧ್ಯತ್ತ್ದಮೇವ ಸತ್ಯಂ ಸ್ಯಾತ್‌'' 

ಎಂಬ ಮುಂದಿನ ವಾಕ್ಯದಿಂದ ಬಾಧ್ಯತ್ನವು ಮಿಥೈಯಾದರೆ ಅಬಾಧ್ಯತ್ನವು ಸತ್ಯವಾಗುತ್ತದೆ, 
ಅಬಾಧ್ಯತ್ನವು ಸತ್ಯವಾದರೆ ಜಗತ್ತು ಸತ್ಯವೇ ಆಗುತ್ತದೆ. 

“ಜಗತ್‌ ಸತ್ಯಮೇವ ಸತ್ಯಭೂತಾಬಾಧ್ಯತಾಕತ್ವಾತ್‌ ಯಥಾ ಆತ್ಮಾ'` 


ಡಾ ತತ್ತೋದ್ಯೋತ 


ಹೌದು, ಅನಿರ್ವಚನೀಯಪದಾರ್ಥವನ್ನು ನಿರಾಕರಣೆ ಮಾಡುತ್ತಿರುವುದ- 
ರಿಂದ (ಅನಿರ್ವಚನೀಯ ಎಂದರೆ - ಮಿಥ್ಯೆ ಯಾಗಿರುವ, ಅಸತ್‌ ಆಗದ ವಸ್ತು 
ಎಂದರ್ಥ. ಅಂತಹ ಅನಿರ್ವಚನೀಯವಾದ ವಸ್ತು ಇಲ್ಲ ಎಂಬುದಾಗಿ 
ನಿರಾಕರಣೆ ಮಾಡುತ್ತಿರುವುದರಿಂದ) ಮಿಥ್ಯಾತ್ತ ಎಂದರೆ ಅಸತ್ವ ಎಂದೇ 
ಪರ್ಯವಸಾನ ಆಗುವುದರಿಂದ, ""ಬಾಧ್ಯತ್ವಮಪಿ ಹಿ ತೇಷಾಂ ಮಿಥ್ಯಾ'' ಎಂಬ 
ಹಿಂದಿನ ವಾಕ್ಯದಿಂದಲೇ ಬಾಧ್ಯತ್ವಾಸಿದ್ಧಿಯನ್ನು ಉಪಪಾದಿಸಲು ಶಕ್ಕ ಅಲ್ಲವೇ? 
ಎಂಬುದಾಗಿ ಶಂಕೆ ಬಂದರೆ, ಅದು ಸತ್ಯವೇ. 


ಮಿಥ್ಯಾತ್ವ ಎಂದರೆ ಅಸತ್ವ ಎಂದೇ ಪರ್ಯವಸಾನವಾದ್ದರಿಂದ ಹಿಂದಿನ 
ವಾಕ್ಯದಿಂದಲೇ ಬಾಧ್ಯತ್ವಾಸಿದ್ಧಿಯನ್ನು ಉಪಪಾದಿಸಿದಂತಾಗುತ್ತದೆ ಎನ್ನುವುದು 
ನಿಜವೇ. ಆದರೂ ಮತ್ತೊಂದು ಮಾರ್ಗದಿಂದ ಅಂದರೆ ೩- ''ತಸ್ಯ ಚ 
ಮಿಥ್ಯಾತ್ವೇ5 ಬಾಧ್ಯತ್ವಮೇವ ಸತ್ಯಂ ಸ್ಯಾತ್‌'' ಎಂಬ ಮುಂದಿನ ವಾಕ್ಯದಿಂದ 
ಅಬಾಧ್ಯತಾಸತ್ಯತ್ವವನ್ನು ಹೇಳುವ ಮೂಲಕವಾಗಿಯೂ ಬಾಧ್ಯತ್ವಾಸಿದ್ಧಿಯನ್ನು 
ಉಪಪಾದಿಸುತ್ತಿರುವುದರಿಂದ ವೈಯರ್ಥ ದೋಷ ಇಲ್ಲ ಎಂದು ಅಭಿಪ್ರಾಯ. 


ಸಚಬಾರ್ಥವಿಕಲಾನುಪಪತ್ತಿಯಿಂದಲೂ ಜಗತ್ತಿಗೆ ಸದಿಲಕಣತ್ತ ಉಪಪನವಲ್ಲ 
ಲ ದು ಬ ದ್‌ ದ್‌ ಟ್ರ ಟ್ನ್ದಿ ಟಿ ಜು 


ಟೀಕಾ : ನ ಕೇವಲಂ ಬಾಧ್ಯತ್ವಾಭಾವಾಜ್ಞಗತಿ ಸದ್ದಿಲಕ್ಷಣತ್ವಾನುಪಪತ್ತಿಃ I 
ಕಿಂತು ಸಚ್ಛಬ್ದಾರ್ಥವಿಕಲ್ಪಾನುಪಪತ್ತೇಶ್ವ ಅತಿ ಭಾವೇನ 
ವಿಕಲ್ಪಮಾಹ - 


ಮೂಲ ಃ- ಸದಿಲಕಣತಂ ಚ ಸಜಾತಿವಿಲಕಣತಂ ಸನ್ಮಾತ್ರ ವಿಲಕ್ಷಣತ್ವಂ ವಾ। 
ಆ ಜಟ ಪ ಜ ಬ ಚ 2 ಪ 


ಅಹ ಕೇಚಿಜ್ಞಾತಿರೇವ ಪದಾರ್ಥ ಇತ್ಯಾತಿಷ್ಠಂತೇ 1 ಅಪರೇ ತು 
ಜಾತಿವಿಶಿಷ್ಟಾ ವ್ಯಕ್ತಿರಿತಿ ಮನ್ಯಂತೇ । ಅನ್ಯೇ ತು ಸ್ಪರೂಪಮೇವೇತಿ 
ಸಂಗಿರಂತೇ । ತತ್ರಾದ್ಯೇ ಮತೇ ಸತ್‌ ಸತ್ತಾ ಜಾತಿಃ । ದ್ವಿತೀಯೇ 
ಸತ್ತಾವಿಶಿಷ್ಟಾ ವ್ಯಕ್ತಿ 1॥ | ತದುಭಯಾಭಿಪ್ರಾಯೇಣೋಕ್ತಂ 
ಸಜ್ಜಾತೀತಿ | ಸತೋ ಜಾತಿಃ ಸಜ್ಜಾತಿಃ 1 ತಥಾ ಸತ್ವಂ ಜಾತಿರ್ಯಸ್ಯ 
ತತ್ನಜ್ಞಾತೀತಿ | ತೃತೀಯಮತಾನುಸಾರೇಣೋಕ್ತಂ- ಸನ್ಮಾತ್ರೇತಿ । 
ಸನ್ಮಾತ್ರಂ ಸ್ವರೂಪೇಣೈವ ಸತ್‌ | ನ ಜಾತ್ಯಾ । 


ಎಂಬುದಾಗಿ ಸತೃತಿಪಕ್ಷತಾರೂಪ ದೋಹಾಂತರವನ್ನು ಮುಂದಿನ ವಾಕ್ಯದಲ್ಲಿ 
ಹೇಳುತ್ತಿರುವುದರಿಂದಲೂ ಮುಂದಿನ ವಾಕ್ಯ ಸಾರ್ಥಕ ಎಂದು ಭಾವ. 


ಸಚ್ಛಬ್ಬಾರ್ಥವಿಕಲ್ಪಾನುಪಪತ್ತಿಯಿಂದಲೂ.. ಯಾ 


ಅತ್ರ ಸಚ್ಛಬ್ದಾರ್ಥ ಏವ ವಿಕಲ್ಪ್ಯತೇ 1 ವೈಲಕ್ಷಣ್ಯೋಕ್ತಿಸ್ತ ನುವಾದ- 

ಭಯ ಅಳೆ Aaa 

ಮಾತ್ರಂ ದೂಷಣೋಕ್ತಿಸೌಕರ್ಯಾಯೇತಿ ಜ್ಞಾತವ್ಯಮ್‌ । 

ಅನುವಾದ :- ಕೇವಲ ಬಾಧ್ಯತ್ವ ಇಲ್ಲವಾದ್ದರಿಂದ ಜಗತ್ತಿನಲ್ಲಿ ಸದ್ದಿಲಕ್ಷಣತ್ವ 
(ಇಲ್ಲ) ಅನುಪಪನ್ನ ಎಂದಷ್ಟೇ ಅಲ್ಲ. ಕಿಂತು ಸದ್ವಿಲಕ್ಷಣತ್ವ ಎನ್ನುವಲ್ಲಿ ಸತ್‌ 
ಶಬ್ದಾರ್ಥ ಏನು ? ಎಂದು ವಿಕಲ್ಪಿಸಿದಾಗ ಸತ್‌ ಶಬ್ದಾರ್ಥದ ನಿರ್ವಚನವನ್ನೂ 
ಮಾಡಲು ಬಾರದ ಕಾರಣ ಜಗತ್ತಿನಲ್ಲಿ ಸದ್ವಿಲಕ್ಷಣತ್ವ (ಇಲ್ಲ) ಅನುಪಪನ್ನವಾಗಿದೆ 
ಎಂಬ ಅಭಿಪ್ರಾಯದಿಂದ ಸತ್‌ ಶಬ್ದಾರ್ಥವನ್ನು ವಿಕಲ್ಪಿಸುತ್ತಾರೆ - 

ಮೂಲ :- ಸದ್ವಿಲಕ್ಷಣತ್ಮಂ ಚ ಸಜ್ಜಾತಿವಿಲಕ್ಷಣತ್ವಂ ಸನ್ನಾತ್ರವಿಲಕ್ಷಣತ್ನಂ ವಾ | 

ಮೂಲಾರ್ಥ - ಸದ್ವಿಲಕ್ಷಣತ್ತ ಎಂದರೆ ಸತ್ತಾಜಾತಿವಿಲಕ್ಷಣತ್ವ ಎಂದು ಅರ್ಥ 
ಹೇಳುತ್ತೀರಾ ? ಸತ್ತಾಜಾತಿಮದ್ವಿಲಕ್ಷಣತ್ವ ಎಂದು ಅರ್ಥ ಹೇಳುತ್ತೀರಾ ? 
ಸ್ವರೂಪೇಣೈವ ಯತ್‌ ಸತ್‌ ತದ್ದಿಲಕ್ಷಣತ್ವ ಎಂದು ಅರ್ಥ ಹೇಳುತ್ತೀರಾ ? 

ಸ ಇಲ್ಲಿ ಕೆಲವರು (ಭಟ್ಟಮತಾನುಸಾರಿಗಳು) ಜಾತಿಯೇ ಪದಾರ್ಥ 
ಎಂದು (ಘಟಶಬ್ದಕ್ತೆ ಘಟತ್ವ ಎಂಬ ಜಾತಿಯೇ ವಾಚ್ಯಾರ್ಥ ಇತ್ಯಾದಿಯಾಗಿ) 
ಹೇಳುತ್ತಾರೆ. 


ರ ಇನ್ನು ಹಲವರಾದರೋ (ಗೌತಮಮತಾನುಸಾರಿಗಳಾದ ನೈಯಾಯಿಕರು) 
ಜಾತಿವಿಶಿಷ್ಟವಾದ ವ್ಯಕ್ತಿಯೇ ಪದಾರ್ಥ ಎಂಬುದಾಗಿ (ಘಟಶಬ್ಧಕ್ಕೆ ಘಟತ್ವ- 
ಜಾತಿಯಿಂದ ವಿಶಿಷ್ಠವಾದ ಘಟವು ವಾಚ್ಯಾರ್ಥ ಇತ್ಯಾದಿಯಾಗಿ) ತಿಳಿಯುತ್ತಾರೆ. 


x ಮತ್ತೆ ಇತರರು (ಜರನ್ನೈ ಯಾಯಿಕರು) ಸ್ವರೂಪವೇ ಪದಾರ್ಥ 
(ಘಟಶಬ್ದಕ್ಕೆ ಘಟತ್ವಜಾತಿಯೂ ವಾಚ್ಯಾರ್ಥ ಅಲ್ಲ, ಘಟತ್ಪಜಾತಿವಿಶಿಷ್ಟವಾದ 
ಘಟವೂ ವಾಚ್ಯಾರ್ಥವಲ್ಲ ಕಿಂತು ಕೇವಲ ಘಟಸ್ತರೂಪ ವಾಚ್ಯಾರ್ಥ) 
ಎಂಬುದಾಗಿ ಅಭಿಪ್ರಾಯಪಡುತ್ತಾರೆ. 


ಇದರಲ್ಲಿ ಈ ಮೂರು ಮತಗಳ ಮಧ್ಯೆ ಮೊದಲನೇ ಮತದಲ್ಲಿ (ಜಾತಿಯೇ 
ಪದಾರ್ಥ ಎಂದು ಹೇಳುವ ಮತದಲ್ಲಿ) ಸದ್ದಿಲಕ್ಷಣತ್ವ ಎನ್ನುವಲ್ಲಿ ಸತ್‌ ಎಂದರೆ 
ಸತ್ತಾಜಾತಿ ಎಂದು ಅರ್ಥ. ಎರಡನೇ ಮತದಲ್ಲಿ (ಜಾತಿವಿಶಿಷ್ಟವ್ಯಕ್ತಿಯೇ 
ಪದಾರ್ಥ ಎಂದು ಹೇಳುವ ಮತದಲ್ಲಿ) ಸದ್ವಿಲಕ್ಷಣತ್ವ ಎನ್ನುವಲ್ಲಿ ಸತ್‌ ಎಂದರೆ 
ಸತ್ತಾಜಾತಿವಿಶಿಷ್ಟವಾದ ವ್ಯಕ್ತಿ ಎಂದು ಅರ್ಥ. 


ದಾ ತತ್ಹೋದ್ಯೋತ 


ಈ ಎರಡೂ ಮತಗಳ ಅಭಿಪ್ರಾಯವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು 
ಆಚಾರ್ಯರು ಕೇಳಿದ್ದು ವಿಕಲಿಸಿದ್ದು "ಸಜ್ಜಾತಿವಿಲಕ್ಷಣತ್ವಂ' ಎಂದು. 

ಜಾತಿಯೇ ಪದಾರ್ಥ ಎಂದು ಹೇಳುವ ಮೊದಲನೇ ಮತದ ಪ್ರಕಾರ 
"ಸಜ್ಜಾತಿವಿಲಕ್ಷಣತ್ವಂ' ಎನ್ನುವುದಕ್ಕೆ - 

ಸತ: ಜಾತಿಃ ಸಜ್ಜಾತಿಃ, ಸಜ್ಜಾತೇಃ ವಿಲಕ್ಷಣಂ ಸಜ್ಜಾತಿವಿಲಕ್ಷಣಂ, ತಸ್ಯ ಭಾವಃ 
ಸಜ್ಜಾತಿವಿಲಕ್ಟಣತ್ವಮ್‌ ॥1 


ಎಂಬುದಾಗಿ ವಿಗ್ರಹ ಮಾಡಿಕೊಂಡು, ಸಜ್ಜಾತಿ ಅಂದರೆ ಸತ್‌ಪದಾರ್ಥದಲ್ಲಿ 
ಇರುವ ಸತ್ತಾಜಾತಿ ಎಂದು ವಿವಕ್ಕಿಸಿ, ಸದ್ದಿಲಕ್ಷಣತ್ವ ಎಂದರೆ ಸತ್ತಾಜಾತಿವಿಲಕ್ಷಣತ್ವ 
ಎಂಬುದಾಗಿ ಅರ್ಥ ಹೇಳುತ್ತೀರಾ ? ಎಂದು ವಿಕಲ್ಪ. 

ಇನ್ನು ಜಾತಿವಿಶಿಷ್ಟವ್ಯಕ್ತಿಯೇ ಪದಾರ್ಥ ಎಂದು ಹೇಳುವ ಎರಡನೇ ಮತದ 
ಪ್ರಕಾರ ಸಜ್ಜಾತಿ ಎನ್ನುವಲ್ಲಿ ಸತ್‌ ಎನ್ನುವುದನ್ನು ಭಾವಪ್ರ ಧಾನನಿರ್ದೇಶ 
ಮಾಡಿಕೊಂಡು, ಸತ್‌ ಎಂದರೆ ಸತ್ತಾ(ಜಾತಿ) ಎಂದು ಅರ್ಥ ವಿವಕ್ಷಿಸಿ, 
"ಸಜ್ಜಾತಿವಿಲಕ್ಷಣತ್ವಂ' ಎನ್ನುವುದಕ್ಕೆ - 

ಸತ್ವಂ (ಸತ್ತಾ) ಜಾತಿಃ ಯಸ್ಯ ತತ್‌ ಸಜ್ಜಾತಿ, ಸಜ್ಜಾತಿನ: ವಿಲಕ್ಷಣಂ 
ಸಜ್ಜಾತಿವಿಲಕ್ಷಣಂ, ತಸ್ಯ ಭಾವಃ ಸಜ್ಞಾತಿವಿಲಕ್ಷಣತ್ನಮ್‌ 1 


ಎಂಬುದಾಗಿ ವಿಗ್ರಹ ಮಾಡಿಕೊಂಡು ಸದಿಲಕಣತ ಎಂದರೆ 


ಸತ್ತಾಜಾತಿಮದ್ದಿಲಕ್ಷಣತ್ವ ಎಂದು ಅರ್ಥ ಹೇಳುತ್ತೀರಾ "ಎಂಬುದಾಗಿ ವಿಕಲ್ಪ. 

ಇನ್ನು ಸ್ವರೂಪವೇ ಪದಾರ್ಥ ಎಂದು ಹೇಳುವ ಮೂರನೇ ಮತಕ್ಕೆ 
ಅನುಸಾರವಾಗಿ ಆಚಾರ್ಯರು ಕೇಳಿದ್ದು ವಿಕಲ್ಪಿಸಿದ್ದು 'ಸನ್ನಾತ್ರ ವಿಲಕ್ಷಣತ್ವಂ' 
ಎಂದು. ಇಲ್ಲಿ ಸನ್ಮಾತ್ರ ಎಂದರೆ ಸತ್ತಾಜಾತಿಸಂಬಂಧ ಇಲ್ಲದೇ ಕೇವಲ 
ಸ್ವರೂಪತಃ ಸತ್‌ ಆದದ್ದು, ಹೊರತು ಸತ್ತಾಜಾತಿ ಇರುವುದರಿಂದ ಸತ್‌ 
ಶಬ್ದವಾಚ್ಯವಾದದ್ದಲ್ಲ ಎಂದರ್ಥ. ಹಾಗಾಗಿ ಈ ಮೂರನೇ ಮತದ ಪ್ರಕಾರ 
ಸದ್ದಿಲಕ್ಷಣತ್ವ ಎಂದರೆ 

ಸ್ವರೂಪೇಣೈವ ಯತ್‌ ಸತ್‌ ತದ್ವಿಲಕ್ಷಣತ್ವಮ್‌ 1 


ಎಂದು ಅರ್ಥ ಹೇಳುತ್ತೀರಾ ? ಎಂಬುದಾಗಿ ವಿಕಲ್ಪ. 


ಸಚ್ಛಬ್ಬಾರ್ಥವಿಕಲ್ದಾನುಪಪತ್ತಿಯಿಂದಲೂ.. 527 


ಲಲ 


ಹಾಗಾದರೆ ಒಟ್ಟಿನಲ್ಲಿ ಸದ್ವಿಲಕ್ಷಣತ್ವ ಎಂದರೆ ೧) ಸತ್ತಾಜಾತಿವಿಲಕ್ಷಣತ್ವ 
ಎಂದು ಅರ್ಥ ಹೇಳುತ್ತೀರಾ ? ೨) ಸತ್ತಾಜಾತಿಮದ್ದಿಲಕ್ಷಣತ್ವ ಎಂದು ಅರ್ಥ 
ಹೇಳುತ್ತೀರಾ ? ೩) ಸ್ವರೂಪೇಣೈವ ಯತ್‌ ಸತ್‌ ತದ್ವಿಲಕ್ಷಣತ್ವ ಎಂದು ಅರ್ಥ 


ಹೇಳುತ್ತೀರಾ ? ಎಂಬುದಾಗಿ ವಿಕಲ್ಪಗಳನ್ನು ಮಾಡಿದಂತಾಯಿತು. 


ಇಲ್ಲಿ ಸದ್ದಿಲಕ್ಷಣತ್ವ ಎನ್ನುವಲ್ಲಿ ಸತ್‌ಶಬ್ದಾರ್ಥ ಏನು ? ಸತ್‌ ಎಂದರೆ 
ಸತ್ತಾಜಾತಿ ಎಂದು ಅರ್ಥವೋ ? ಸತ್ತಾಜಾತಿವಿಶಿಷ್ಟವ್ಯಕ್ತಿ ಎಂದು ಅರ್ಥವೋ? 
ಸ್ವರೂಪಸತ್‌ ಎಂದು ಅರ್ಥವೋ 9 ಎಂಬುದಾಗಿ ಸತ್‌ಶಬ್ದಾರ್ಥದಲ್ಲಿ ವಿಕಲ್ಪ 
ಮಾಡುತ್ತಿದ್ದಾರೆ ಆಚಾರ್ಯರು. ಹೊರತು ವೈಲಕ್ಷಣ್ಯದಲ್ಲಿ ವಿಕಲ್ಪ ಮಾಡುತ್ತಿಲ್ಲ. 
ವೈಲಕ್ತಣ್ಯವನ್ನು ಕೇವಲ ಅನುವಾದ ಮಾಡುತ್ತಿದ್ದಾರೆ ಅಷ್ಟೇ. ಅದು - 
ಸತ್ತಾಜಾತಿಯಿಂದ ವೈಲಕ್ಷಣ್ಯ ಹೇಳಿದರೆ ಈ ದೋಷ, ಸತ್ತಾಜಾತಿವಿಶಿಷ್ಟ- 
ವ್ಯಕ್ತಿಯಿಂದ ವೈಲಕ್ಷಣ್ಯ ಹೇಳಿದರೆ ಇನ್ನೊಂದು ದೋಷ, ಸ್ವರೂಪಸತ್‌ನಿಂದ 
ವೈಲಕ್ಷಣ್ಯ ಹೇಳಿದರೆ ಮತ್ತೊಂದು ದೋಷ ಎಂಬುದಾಗಿ ದೋಷಗಳನ್ನು 
ಹೇಳಲು ಸೌಕರ್ಯ ಆಗುವುದಕ್ಕಾಗಿ ವೈಲಕ್ಷಣ್ಯವನ್ನು ಕೇವಲ ಅನುವಾದ 
ಮಾಡುತ್ತಿದ್ದಾರೆ. ಹೊರತು ವೈಲಕ್ಷಣ್ಯದಲ್ಲಿ ಯಾವುದೇ ವಿಕಲ್ಲ ಮಾಡುತ್ತಿಲ್ಲ. 
ಕೇವಲ ಸತ್‌ಶಬ್ದಾರ್ಥದಲ್ಲಿ ವಿಕಲ್ಪ ಮಾಡುತ್ತಿದ್ದಾರೆ ಎಂಬುದಾಗಿ ತಿಳಿಯಬೇಕು 
ಎಂದು ಭಾವ. 


ಟೀಕಾ $ ನನು ಸತ್ಯಮಬಾಧ್ಯಮಿತಿ ಪರೇಣಾಂಗೀಕೃತಮ್‌ । ತದಪಿ ಕಸ್ಥಾನ್ನ 
ಶಂಕೃತೇ । ಸತ್ಯಮ್‌ । ತಥಾ ಸತಿ "ಯದಬಾಧ್ಯಂ ನ ತದ್ಬಾಧೃತೇ' 
ಇತಿ ವ್ಯಾಪ್ಯವ್ಯಾಪಕಭಾವಾನುಪಪತ್ರಿಃ ಸ್ಫುಟೈವೇತಿ ನಿರ್ದಲತ್ವೇನ 
ಶಂಕಾನರ್ಹತ್ವಾತ್‌ | 


ಅನುವಾದ ;- ವಿವಿಧ ಮತಗಳಿಗೆ ಅನುಸಾರವಾಗಿ ಸತ್‌ಶಬ್ಬಕ್ಕೆ ಸತ್ತಾಜಾತಿ, 
ಜಾತಿವಿಶಿಷ್ಟವ್ಯಕ್ಕಿ , ಕೇವಲ ಸ್ವರೂಪಸತ್‌ ಎಂಬುದಾಗಿ ವಿವಿಧ ಅರ್ಥಗಳನ್ನು 
ಬುದ್ದಿಯಲ್ಲಿಟ್ಟುಕೊಂಡು, ಸದ್ದಿಲಕ್ಷಣತ್ವ ಎಂದರೆ ಸತ್ತಾಜಾತಿವಿಲಕ್ಷಣತ್ವ ಎಂದು 

ದ ಣ ಬ ವಲ ವ ದ್‌ ಆ ಪ 
ಅರ್ಥ ಹೇಳುತ್ತೀರೋ 7? ಸತ್ತಾಜಾತಿಮದ್ದಿಲಕ್ಷಣತ್ವ ಎಂದು ಅರ್ಥ 
ಹೇಳುತ್ತೀರೋ ? ಸ್ಪ್ವರೂಪೇಣೈವ ಯತ್‌ ಸತ್‌ ತದ್ದಿಲಕ್ಷಣತ್ವ ಎಂದು ಅರ್ಥ 
ಹೇಳುತ್ತೀರೋ 7? ಎಂಬುದಾಗಿ ವಿಕಲ್ಪಗಳನ್ನು ಮಾಡಿದ್ದೀರಿ. 


ಅದರಂತೆ ಸತ್‌ ಶಬಕೆ ಅಬಾಧ್ಯ ಎಂಬ ಅರ್ಥವನು ಅದ್ದೈತಿಗಳು 
ದಶ " ಕ್ಮ ವಳ 


228 ತತ್ತೋದ್ಯೋತ 


ಹೇಳುತ್ತಾರಾದ್ದರಿಂದ, "'ಸದ್ದಿಲಕ್ಷಣತ್ವ ಎಂದರೆ ಅಬಾಧ್ಯವಿಲಕ್ಷಣತ್ವ ಎಂದು 
ಅರ್ಥ ಹೇಳುತ್ತೀರೋ ?'' ಎಂಬುದಾಗಿ ಆ ಪಕ್ಷವನ್ನೂ ವಿಕಲ್ಪದಲ್ಲಿ ಯಾಕೆ 
ಸೇರಿಸಿಕೊಂಡಿಲ್ಲ ? 


ಈ ರೀತಿಯಾಗಿ ಶಂಕಿಸುವುದು ಸರಿಯಲ್ಲ ಯಾಕೆಂದರೆ - ನಿಜವೇ, ಸತ್‌ 
ಶಬ್ದಕ್ಕೆ ಅಬಾಧ್ಯ ಎಂದು ಅರ್ಥ ಹೇಳುವುದು ಸತ್ಯವೇ. ಆದರೆ ಹಾಗೆ ಸತ್‌ 
ಶಬ್ದಕ್ಕೆ ಅಬಾಧ್ಯ ಎಂಬ ಅರ್ಥವನ್ನು ವಿವಕ್ಟಿಸಿದರೆ 


"ಸಚ್ಚೇನ್ನ ಬಾಧ್ಯೇತ' "ಯತ್‌ ಸತ್‌ ತತ್‌ ನ ಬಾಧ್ಯತೇ' 


ಎಂಬುದಾಗಿ ವ್ಯಾಪ್ತಿ ಉಪಪನ್ನವಾಗುವುದಿಲ್ಲ. ಯಾಕೆ ? ಸತ್‌ ಶಬ್ದಕ್ಕೆ 
ಅಬಾಧ್ಯ ಎಂದು ಅರ್ಥ ವಿವಕ್ಷಿಸಿದಾಗ "'ಯತ್‌ ಸತ್‌ ತತ್‌ ನ ಬಾಧ್ಯತೇ'' 
ಎಂದರೆ ""ಯತ್‌ ಅಬಾಧ್ಯಂ ತತ್‌ ನ ಬಾಧ್ಯತೇ'' ಎಂಬುದಾಗಿ 
ಹೇಳಿದಂತಾಗುತ್ತದೆ. ಅರ್ಥಾತ್‌ ಅಬಾಧ್ಯತ್ತವೇ ವ್ಯಾಪ್ಯ, ಅಬಾಧ್ಯತ್ತವೇ 
ವ್ಯಾಪಕ ಎಂದು ಹೇಳಿದಂತಾಗುತ್ತದೆ. ಆದರೆ ವ್ಯಾಪ್ಯವ್ಯಾಪಕಭಾವ 
ಹೇಳಬೇಕಾದರೆ ಭೇದವು ನಿಯಮೇನ ಆವಶ್ಯಕವಾದ್ದರಿಂದ, ಅಬಾಧ್ಯತ್ತವೇ 
ವ್ಯಾಪ್ಯ ಅಬಾಧ್ಯತ್ತವೇ ವ್ಯಾಪಕ ಆಗಲು ಸಾಧ್ಯವಿಲ್ಲ. ವ್ಯಾಪ್ಯವ್ಯಾಪಕಭಾವವು 
ಉಪಪನ್ನವಾಗುವುದಿಲ್ಲ. ಹೀಗೆ ಅರ್ಥಾಪಶ್ತಿಗೆ ಮೂಲವಾದ ವ್ಯಾಪ್ತಿಯೇ 
ಅನುಪಪನ್ನವಾದ್ದರಿಂದ, ಈ ಪಕ್ಷವೇ ನಿರ್ದಲವಾಗಿದೆ. ಹಾಗಾಗಿ ""ಸದ್ದಿಲಕ್ಷಣತ್ತ್ವ 
ಎಂದರೆ ಅಬಾಧ್ಯವಿಲಕ್ಷಣತ್ವ ಎಂದು ಅರ್ಥ ಹೇಳುತ್ತೀರೋ 9'' ಎಂಬ ಪಕ್ಷ 
ಶಂಕೆ ಮಾಡಿಕೊಳ್ಳುವುದಕ್ಕೂ ಅರ್ಹವಾಗಿಲ್ಲ. ಆದ್ದರಿಂದ ಈ ಪಕ್ಷವನ್ನು 
ವಿಕಲ್ಪದಲ್ಲಿ ಸೇರಿಸಿಕೊಂಡಿಲ್ಲ ಎಂದು ಭಾವ. 


ಟೀಕಾ: ಆದ್ಯಪಕ್ಷದ್ದಯಂ ದೂಷಯತಿ - 
ಮೂಲ:- ಜಾತ್ಯಂಗೀಕಾರೇ ಸದ್ದಹುತ್ವಮ್‌ 1 


ಸಚ್ಛಬ್ದಾರ್ಥತ್ವೇನ ಸಚ್ಚಬ್ದಪ್ರವತ್ತಿನಿಮಿತ್ತತ್ತೇನ ವಾ ಸತ್ತಾಜಾತ್ಯಂ- 
ಗೀಕಾರೇ ಸತಾಂ ಬಹುತ್ವಮನೇಕತ್ವಮಂಗೀಕರ್ತವ್ಯಂ ಸ್ಯಾತ್‌ । 
ಲಕ್ಷಣವ್ಯಾಘಾತಪ್ರಸಂಗೇನೈಕಸ್ಮಿನ್ನುಪದೇಶಾದಿನೈವ. ಸಂಗತಿ- 
ಗ್ರಹಣಾದ್ಭುಪಪತ್ಕಾ ವೈಯರ್ಥ್ಯಪ್ರಸಂಗೇನ ಚ ಜಾತಿವಾದಿಭಿ- 
ರ್ಜಾತೇರನೇಕಾಶ್ರಯತಾಶ್ರಯಣಾತ್‌ 1 ಸದ್ಧಹುತ್ತಂ ಚ 
ಸದದ್ವೈತವಾದಿನಾಮನಿಷ್ಟಮ್‌ । 


ಸಚ್ಛೆಬ್ಬಾ ರ್ಥವಿಕಲ್ಲಾಃ ನುಪಪತ್ತಿಯಿಂದಲೂ.. ಡಾ 


ಅನುವಾದ ೩- "'ಸದ್ವಿಲಕ್ಷಣತ್ತ ಎಂದರೆ ೧) ಸತ್ತಾಜಾತಿವಿಲಕ್ಷಣತ್ವ ಎಂದು 
ಅರ್ಥ ಹೇಳುತ್ತೀರೋ ? ೨) ಸತ್ತಾಜಾತಿಮದ್ವಿಲಕ್ಷಣತ್ವ ಎಂದು ಅರ್ಥ 
ಹೇಳುತ್ತೀರೋ ? ೩) ಸ್ವರೂಪೇಣೈವ ಯತ್‌ ಸತ್‌ ತದ್ದಿಲಕ್ಷಣತ್ವ ಎಂದು ಅರ್ಥ 
ಹೇಳುತ್ತೀರೋ ?'' ಎಂಬ ಮೂರು ಪಕ್ಷಗಳಲ್ಲಿ ಸತ್ತಾಜಾತಿವಿಲಕ್ಷಣತ್ವ - 
ಸತ್ತಾಜಾತಿಮದ್ವಿಲಕ್ಷಣತ್ವ ಎಂಬ ಮೊದಲನೇ ಎರಡು ಪಕ್ಷಗಳನ್ನು ಆಚಾರ್ಯರು 
ನಿರಾಕರಿಸುತ್ತಾರೆ - 

ಮೂಲ - ಜಾತ್ಯಂಗೀಕಾರೇ ಸದ್ಧಹುತ್ತಮ್‌ । 

ಮೂಲಾರ್ಥ :- ಸತ್‌ಶಬ್ದದ ವಾಚ್ಯಾರ್ಥವಾಗಿ ಅಥವಾ ಸತ್‌ಶಬ್ದದ 
ಪ್ರವೃತ್ತಿನಿಮಿತ್ತವಾಗಿ ಸತ್ತಾಜಾತಿಯನ್ನು ಅಂಗೀಕರಿಸಿದರೆ ಸದ್ಭಹುತ್ವವನ್ನು (ಅನೇಕ 
ಸತ್‌ಪದಾರ್ಥಗಳನ್ನು) ಒಪ್ಪಬೇಕಾಗುತ್ತದೆ. 

ಮೊದಲನೇ ಭಟ್ಟಮತದ ಪ್ರಕಾರ ಸತ್ತಾಜಾತಿಯು ಸತ್‌ಶಬ್ದದ 
ವಾಚ್ಯಾರ್ಥವಾಗಿದೆ. ಎರಡನೇ ನೈಯಾಯಿಕಮತದ ಪ್ರಕಾರ ಸತ್ತಾಜಾತಿಯು 
ಸತ್‌ಶಬ್ದದ ಪ್ರವೃತ್ತಿನಿಮಿತ್ತವಾಗಿದೆ. ('ಘಟಃ ಸನ್‌' ಎಂಬುದಾಗಿ ಘಟದಲ್ಲಿ 
ಸತ್‌ಶಬ್ದಪ್ರಯೋಗ ಇದೆ. ಘಟದಲ್ಲಿ ಸತ್‌ಶಬ್ದವು ಪ್ರವೃತ್ತವಾಗಲು 
ಘಟದಲ್ಲಿರುವ ಸತ್ತಾಜಾತಿಯೇ ನಿಮಿತ್ತವಾಗಿದೆ. ಘಟದಲ್ಲಿ ಸತ್ತಾಜಾತಿ ಇದೆ 
ಎಂಬ ಕಾರಣಕ್ಕೆ ಘಟವು ಸತ್‌ಶಬ್ದವಾಚ್ಯವಾಗಿದೆ ಎಂದು ಭಾವ.) 


ಮೊದಲನೇ ಮತದಲ್ಲಿ ಸತ್ತಾಜಾತಿಯು ಸತ್‌ಶಬ್ದದ ವಾಚ್ಯಾರ್ಥವಾಗಿ 
ಅಂಗೀಕರಿಸಲ್ಪಟ್ಟಿದ್ದರೆ, ಎರಡನೇ ಮತದಲ್ಲಿ ಸತ್ತಾಜಾತಿಯು ಸತ್‌ಶಬ್ದದ 
ಪ್ರವೃತ್ತಿನಿಮಿತ್ರವಾಗಿ ಅಂಗೀಕರಿಸಲಟ್ಟಿದೆ. 


ಈ ರೀತಿಯಾಗಿ ಸತ್‌ಶಬ್ದದ ವಾಚ್ಯಾರ್ಥವಾಗಿ ಅಥವಾ ಸತ್‌ಶಬ್ದದ 
ಪ್ರವೃತ್ತಿನಿಮಿತ್ತವಾಗಿ ಸತ್ತಾಜಾತಿಯನ್ನು ಅಂಗೀಕರಿಸುವುದಾದರೆ, ಸತ್‌ 
ಪದಾರ್ಥಗಳಿಗೆ ಬಹುತ್ವವನ್ನು ಅನೇಕತ್ವವನ್ನು ಅನಿವಾರ್ಯವಾಗಿ ಅಂಗೀಕರಿಸ- 


ಬೇಕಾಗುತ್ತದೆ. (ಅನೇಕ ಸತ್‌ಪದಾರ್ಥಗಳನ್ನು ಅನಿವಾರ್ಯವಾಗಿ ಅಂಗೀಕರಿಸ 
ಬೇಕಾಗುತ್ತದೆ.) 


ಯಾಕೆ ೧ ಜಾತಿವಾದಿಗಳು (ಜಾತಿಯನ್ನು ಅಂಗೀಕರಿಸುವ ವಾದಿಗಳು) ಜಾತಿಗೆ 
ಅನೇಕಾಶ್ರ ಯತ್ನವನ್ನು (ಜಾತಿಯು ಅನೇಕಧರ್ಮಿಗಳಲ್ಲಿ ಇರುವಂತಹದ್ದು 
ಎಂದು) ಹೇಳುತ್ತಾರೆ. ಅದಕ್ಕೆ ಎರಡು ಕಾರಣಗಳು. 


ಡ್ರಾ ತತ್ಲೋದ್ಯೋತ 


ಕಾರಣ ೧) ಜಾತಿಯು ಏಕಾಶ್ರಯವಾಗಿದೆ (ಒಂದೇ ಧರ್ಮಿಯಲ್ಲಿ 
ಇರುವಂತಹದ್ದಾಗಿದೆ) ಎಂದು ಹೇಳಿಬಿಟ್ಟರೆ "ನಿತ್ಯಂ ಏಕಂ ಅನೇಕಾನುಗತಂ 
ಸಾಮಾನ್ಯಂ' ಎಂಬುದಾಗಿ ಅನೇಕಾನುಗತತ್ವಘಟಿತವಾದ ಜಾತಿಲಕ್ಷಣವು 
ವ್ಯಾಹತವಾಗಬೇಕಾದ ಪ್ರಸಂಗ ಬರುತ್ತದೆ. (ಲಕ್ಷಣವಿರೋಧ ಬರುತ್ತದೆ.) 
ಆದ್ದರಿಂದ ಜಾತಿಯು ಅನೇಕಾಶ್ರಯವಾಗಿದೆ (ಅನೇಕಾನುಗತವಾಗಿದೆ) ಎಂದು 
ಹೇಳಬೇಕು. 


ಕಾರಣ ೨) ನಮಗೆ ಸಂಗತಿಗ್ರ ಹಣವಾಗಬೇಕು ಪದ-ಪದಾರ್ಥಗಳಲ್ಲಿ 
ವಾಚ್ಯವಾಚಕಭಾವಜ್ಞಾನವಾಗಬೇಕು. ಉದಾ ;- ಸಾಸ್ಲಾದಿಮತ್ತವಿಶಿಷ್ಠ್ಟವಾದ 
ವ್ಯಕ್ತಿ ಗೋಶಬ್ದವಾಚ್ಯವಾಗಿದೆ ಎಂಬ ಜ್ಞಾನ ಆಗಬೇಕು. ಅದು ಆಗುವುದು 
ಹೇಗೆ ? ಸಾಸ್ನಾದಿಮತ್ವವಿಶಿಷ್ಟವಾದ ವ್ಯಕ್ತಿಯನ್ನು ಬೆಟ್ಟು ಮಾಡಿ ತೋರಿಸಿ 
“ಇಯಂ ಗೌ? ಎಂದು ಉಪದೇಶ ಮಾಡಿ ತಿಳಿಸಬೇಕು. ಅದರಿಂದ 
ವಾಚ್ಯವಾಚಕಭಾವ ತಿಳಿಯಲ್ಪಡುತ್ತದೆ... ಆದರೆ ಕೇವಲ ಒಂದು 
ಸಾಸ್ನಾದಿಮತ್ವದಿಶಿಷ್ಟವ್ಯಕ್ತಿಯಲ್ಲಿ ಗೋಶಬ್ಬವಾಚ್ಯತ್ವಜ್ಞಾನ ಆಗಬೇಕಿಲ್ಲ. ಕಿಂತು 
ಜಗತ್ತಿನಲ್ಲಿ ಎಷ್ಟೆಷ್ಟು ಸಾಸ್ನಾದಿಮತ್ವದಿಶಿಷ್ಟವ್ಯಕ್ತಿಗಳಿವೆಯೋ ಆ ಎಲ್ಲದರಲ್ಲಿಯೂ 
ಗೋಶಬ್ಬವಾಚ್ಯತ್ವಜ್ಞಾನ ಆಗಬೇಕಿದೆ. ಅದು ಹೇಗೆ ಸಾಧ್ಯ? ಅದಕ್ಕಾಗಿ 
ಜಾತಿಯು ಅನೇಕಾನುಗತವಾಗಿದೆ ಎಂದು ಅಂಗೀಕರಿಸುತ್ತಾರೆ ಜಾತಿವಾದಿಗಳು. 
ಗೋತ್ಸಜಾತಿಯು ಎಲ್ಲ ಗೋವುಗಳಲ್ಲಿಯೂ ಅನುಗತವಾಗಿ ಇರುವ 
ಧರ್ಮವಾಗಿದೆ. ಹೀಗಾಗಿ ಗೋತ್ತವಿಶಿಷ್ಟವಾದ ಒಂದು ಗೋವನ್ನು ಬೆಟ್ಟುಮಾಡಿ 
ತೋರಿಸಿ "ಇಯಂ ಗೌಃ' ಎಂಬುದಾಗಿ ಉಪದೇಶ ಮಾಡಿ ತಿಳಿಸಿದಾಗ ಗೋತ್ತವು 
ಅನುಗತಸಾಮಾನ್ಯವಾದ್ದರಿಂದ ಆ ಗೋತ್ಪಜಾತಿಯು ಎಲ್ಲೆಲ್ಲಿ ಇದೆಯೋ 
ಅದೆಲ್ಲವೂ ಗೋಶಬ್ಬವಾಚ್ಯವಾಗಿದೆ ಎಂದು ತಿಳಿಯಲು ಸಾಧ್ಯವಾಗುತ್ತದೆ. 
ಇದಕ್ಕೆ ಜಾತಿಲಕ್ಷಣಪ್ರ ತ್ಯಾಸತ್ತಿ ಎಂದು ಕರೆಯುತ್ತಾರೆ. 


ಹಾಗಾದರೆ ಸಂಗತಿಗ್ರ ಹಣವು ಎಲ್ಲ ಗೋವುಗಳಲ್ಲಿಯೂ ಗೋಶಬ್ದವಾಚ್ಯತ್ವ- 
ಜ್ಞಾನವು ಯಾವಾಗ ಸಾಧ್ಯವಾಗುತ್ತದೆ ? ಗೋತ್ಪಜಾತಿಯು ಅನೇಕಾನುಗತ 
ಎಂದು ಒಪ್ಪಿದಾಗ ಸಂಗತಿಗ್ರಹಣ ಸಾಧ್ಯವಾಗುತ್ತದೆ. ಒಂದುವೇಳೆ ಗೋತ್ಸಜಾತಿಯು 
(ಅನೇಕಾನುಗತವಾಗಿಲ್ಲ) ಏಕಾಶ್ರಿತವಾಗಿದೆ ಎಂದು ಹೇಳಿಬಿಟ್ಟರೆ, ಗೋತ್ವ- 
ವಿಶಿಷ್ಟವಾದ ಒಂದು ವ್ಯಕ್ತಿಯನ್ನು ಬೆಟ್ಟುಮಾಡಿ ತೋರಿಸಿ "ಇಯಂ ಗೌ' 
ಎಂಬುದಾಗಿ ಉಪದೇಶ ಮಾಡುವುದರಿಂದಲೇ ಹಾಗೂ ವ್ಯಾಕರಣ- 


ಸಚ್ಛಬ್ಬಾರ ರ್ಥವಿಕಲ್ಲಾನುಪಪತ್ತಿಯಿಂದಲೂ.. ಇ 


ವ್ಯವಹಾರಗಳಿಂದಲೇ ಅಲ್ಲಿ ಸಂಗತಿಗ್ರಹಣ ಗೋಶಬ್ಬವಾಚ್ಯತ್ವಜ್ಞಾನ 
ಉಂಟಾಗುವಾಗ ಅಲ್ಲಿ ಜಾತಿಯನ್ನು ಒಪ್ಪುವುದೇ ವ್ಯರ್ಥವಾಗಬೇಕಾಗುತ್ತದೆ. 


ಜಾತಿವಾದಿಗಳು ಜಾತಿಯನ್ನು ಒಪ್ಪುವುದೇ ಜಾತಿಲಕ್ಷಣಪ್ರತ್ಯಾಸತ್ತಿಯಿಂದ 
ಸರ್ವತ್ರ ಸಂಗತಿಗ್ರಹಣ ಆಗುವುದಕ್ಕಾಗಿ. ಆದರೆ ಜಾತಿ ಅನೇಕಾನುಗತ ಅಲ್ಲ 
ಎಂದು ಹೇಳಿಬಿಟ್ಟರೆ, (ಒಂದೊಂದು ಗೋವಿನಲ್ಲಿ ಒಂದೊಂದು ಗೋತ್ತವನ್ನು 
ಹೇಳಿದರೆ,) ಉಪದೇಶಾದಿಗಳಿಂದಲೇ ಸಂಗತಿಗ್ರಹಣ ಆಗುವಾಗ 
ಸಂಗತಿಗ್ರ ಹಣಕ್ಕಾಗಿ ಅಲ್ಲಿ ಪ್ರತ್ಯೇಕ ಪ್ರತ್ಯೇಕ ಗೋತ್ತಜಾತಿಯನ್ನು ಒಪ್ಪುವುದು 
ವ್ಯರ್ಥವಾಗಬೇಕಾಗುತ್ತದೆ. ಆದ್ದರಿಂದ ಜಾತಿಯನ್ನು ಒಪ್ಪುವುದು 
ಸಾರ್ಥಕವಾಗುವುದಕ್ಕಾಗಿ (ಜಾತಿಯು ಅನೇಕಾನುಗತ ಎಂದು ಒಪ್ಪಿದರೆ 
ಜಾತಿಲಕ್ಷಣಪ್ರ ತ್ಯಾಸತ್ತಿ ಯಿಂದ ಸರ್ವತ್ರ ಸಂಗತಿಗ್ರಹಣ ಸಾಧ್ಯವಾಗುವುದರಿಂದ) 
ಜಾತಿಯು ಅನೇಕಾನುಗತವಾಗಿದೆ ಎಂದು ಹೇಳಬೇಕು. 


ಅಂದಮೇಲೆ ಈ ಎರಡು ಕಾರಣಗಳಿಂದ ಜಾತಿಯು ಅನೇಕಾನುಗತವಾಗಿದೆ 
ಎಂದು ಒಪ್ಪಲೇಬೇಕಾದ್ದರಿಂದ, ಸತ್‌ಶಬ್ದದ ವ್ಯಾಚ್ಯಾರ್ಥವಾಗಿ ಅಥವಾ ಸತ್‌ 
ಶಬ್ದದ ಪ್ರವೃತ್ತಿನಿಮಿತ್ತವಾಗಿ ಸತ್ತಾಜಾತಿಯನ್ನು ಅಂಗೀಕರಿಸಿದರೆ, ಆ 
ಸತ್ತಾಜಾತಿಯು ಅನೇಕಾನುಗತವಾಗಿದೆ ಅರ್ಥಾತ್‌ ಅನೇಕಸತ್‌ಪದಾರ್ಥಗಳಲ್ಲಿ 
ಸತ್ತಾಜಾತಿ ಇದೆ ಎಂಬುದಾಗಿ ಸತ್ತಾಜಾತಿಗೆ ಆಶ್ರಯವಾಗಿ ಅನೇಕ ಸತ್‌ 
ಪದಾರ್ಥಗಳನ್ನು ಅಂಗೀಕರಿಸಬೇಕಾಗುತ್ತದೆ ಎಂದು ಭಾವ. 


ಆಗಲಿ, ಅನೇಕ ಸತ್‌ಪದಾರ್ಥಗಳನ್ನು ಒಪ್ಪೋಣ ! 


""ಸಚ್ಛಬ್ಬಾರ್ಥತ್ವೇನ ಸಚ್ಛಬ್ಧಪ್ರವೃತ್ತಿನಿಮಿತ್ತತ್ತೇನ ವಾ ಸತ್ತಾಜಾತಿಃ ಯದಾ 
ಅಂಗೀಕ್ರಿಯತೇ ತದಾ ಸತಾಂ ಬಹುತ್ನಂ ಅಂಗೀಕರ್ತವ್ಯಂ ಸ್ಯಾತ್‌'' 


ಎಂಬುದಾಗಿ ನೀವು ಮಾಡಿದ ಆಪಾದನೆ ನಮಗೆ ಇಷ್ಟವೇ ಆಗಿದೆ 
(ಅನಿಷ್ಟಾಪಾದನೆ ಆಗಿಲ್ಲ) ಎಂದು ಇಷ್ಟಾಪತ್ತಿಯನ್ನು ಹೇಳಲು ಬರುವುದಿಲ್ಲ. 
ಕಾರಣ-ನೀವು ಅದ್ವೈತವಾದಿಗಳು ಸದದ್ದೈ ವಾದಿಗಳು ಪಾರಮಾರ್ಥಿಕವಸ್ತು 
(ಸತ್‌ಪದಾರ್ಥ) ಒಂದೇ ಇರುವುದು ಎಂದು ಹೇಳುವವರು. ಹೀಗಾಗಿ 
ಸದ್ಧಹುತ್ತ ಅನೇಕ ಸತ್‌ಪದಾರ್ಥಗಳನ್ನು ಒಪ್ಪುವುದು ನಿಮಗೆ ಅನಿಷ್ಟಾಪಾದನವೇ 
ಆಗಿದೆ ಎಂದು ಅಭಿಪ್ರಾಯ. 


232 ತತ್ನೋದ್ಯೋತ 


ಟೀಕಾ : ಅಥ ಬಹೂನಿ ವ್ಯಾವಹಾರಿಕಾಣಿ ಸಂತಿ ಸಂತೀತಿ ನೇದಮನಿಷ್ಟಮಿತಿ 
ಚೇತ್‌ | ಏವಂ ತರ್ಹಿ ಜಗದೇವ ಸದಿತಿ ನ ಸದ್ದೀ ಲಕ್ಷಣಮ್‌ | 


ಅಥ ಸದ್ದಹುತ್ತಮನಂಗೀಕೃತ್ಯ ಶಶವಿಷಾಣಾದಿಪ್ರತಿಷೇಧವದಯಂ 
ಪ್ರತಿಷೇಧಃ ಕ್ರಿಯತ ಅತಿ ಚೇನ್ನ 1 ತಥಾ ಸತಿ ಜಾತಿಜಾತಿಮ- 
ದ್ವೆ ಲಿಕ್ತೆಣ್ಯಸಾಧನೇತರ್ಥಾಂತರತಾದಿಪ್ರಸಂಗಾತ್‌ 1 


ಅನುವಾದ :- ಮಾಯಾವಾದಿಗಳು ಇಲ್ಲಿ ಶಂಕಿಸುತ್ತಾರೆ - 


""ಸತ್‌ಶಬ್ದದ ವಾಚ್ಯಾರ್ಥವಾಗಿ ಅಥವಾ ಸತ್‌ಶಬ್ದದ ಪ್ರವೃತ್ತಿನಿಮಿತ್ತವಾಗಿ 
ಸತ್ತಾಜಾತಿಯನ್ನು ಅಂಗೀಕರಿಸುವುದಾದರೆ ಅನೇಕ ಸತ್‌ಪದಾರ್ಥಗಳನ್ನು 
ಅಂಗೀಕರಿಸಬೇಕಾಗುತ್ತದೆ'' 


ಎಂಬುದಾಗಿ ನೀವು ಮಾಡುತ್ತಿರುವ ಆಪಾದನೆಯು ನಮಗೆ ಇಷ್ಟಾಪಾದನವೇ 
ಆಗಿದೆ. ಯಾಕೆಂದರೆ - ವ್ಯಾವಹಾರಿಕಸತ್‌ ಆದ ಘಟ-ಪಟ ಮುಂತಾದ 
ಅನೇಕ ಪದಾರ್ಥಗಳನ್ನು ನಾವು ಅಂಗೀಕರಿಸಿಯೇ ಅಂಗೀಕರಿಸಿದ್ದೇವೆ. ಹಾಗಾಗಿ 
"'ಅನೇಕಸತ್‌ಪದಾರ್ಥಗಳನ್ನು ಅಂಗೀಕರಿಸಬೇಕಾಗುತ್ತದೆ'' ಎಂಬ ನಿಮ್ಮ 
ಆಪಾದನೆ ನಮಗೆ ಇಷ್ಟವೇ ಆಗಿದೆ (ಅನಿಷ್ಠವಾಗಿಲ್ಲ) ! 


ಈ ರೀತಿಯಾಗಿ ಶಂಕಿಸುವುದು ಸರಿಯಲ್ಲ. ಕಾರಣ - ಘಟಪಟಾದಿ ಅನೇಕ 
ಸತ್‌ಪದಾರ್ಥಗಳನ್ನು ಅಂಗೀಕರಿಸುವುದರಿಂದ ಸದ್ಭಹುತ್ವ ಇಷ್ಟವೇ ಆಗಿದೆ 
ಎನ್ನುವುದಾದರೆ, ಘಟಪಟಾದಿಜಗತ್ತು ನಿಮ್ಮ ಪ್ರಕಾರ ಸತ್‌ ಆಯಿತೇ ಹೊರತು 
ಸದ್ವಿಲಕ್ಷಣ ಆಗಲಿಲ್ಲ. ಹಾಗಾಗಿ "ಬಾಧ ಬರುವುದರಿಂದ ಘಟಪಟಾದಿಜಗತ್ತು 
ಸದ್ವಿಲಕ್ಷಣವಾಗಿದೆ' ಎಂಬುದಾಗಿ ಬಾಧಾನ್ಯಥಾನುಪಪತ್ತಿಯಿಂದ ಜಗತ್ತಿಗೆ 
ಸದ್ವೈಲಕ್ಷಣ್ಯವನ್ನು ನೀವು ಸಾಧಿಸುವುದು ಅನುಪಪನ್ನವಾಗಬೇಕಾಗುತ್ತದೆ 
ಎಂದು ಭಾವ. 

ಇದರ ಮೇಲೆ ಹೀಗೆ ಆಕ್ಷೇಪಿಸುತ್ತಾರೆ- ""ಘಟಃ ಶಶವಿಷಾಣಂ ನ'' 
"ಘಟವು ಶಶವಿಷಾಣ ಅಲ್ಲ' ಎಂಬುದಾಗಿ ಶಶವಿಷಾಣವನ್ನು ನಿಷೇಧಿಸುತ್ತೇವೆ. 
ಹಾಗೆ ಶಶವಿಷಾಣದ ಪ್ರತಿಷೇಧ ಮಾಡಬೇಕಾದರೆ ಶಶವಿಷಾಣವನ್ನು ಒಪ್ಪಬೇಕೇ? 
(ಶಶವಿಷಾಣ ಇದೆ ಎಂದು ಒಪ್ಪಬೇಕೇ ?) ಏನಿಲ್ಲ. ಶಶವಿಷಾಣವನ್ನು 
ಒಪ್ಪದಿದ್ದರೂ ಶಶವಿಷಾಣದ ಪ್ರತಿಷೇಧ ಮಾಡುತ್ತೇವೆ ಅಲ್ಲವೇ ? ಅದರಂತೆಯೇ 
""ಜಗತ್ತು ಸತ್‌ ಅಲ್ಲ'' ಎಂಬುದಾಗಿ ಸತ್‌ನ ನಿಷೇಧ ಮಾಡಬೇಕಾದರೆ ಸತ್‌ 


ಸಚ್ಛಬ್ಬಾ! ರ್ಥವಿಕಲ್ದಾಃ ನುಪಪತ್ತಿಯಿಂದಲೂ.. ದಾ 


ಅನ್ನು ಒಪ್ಪಲೇಬೇಕೇ ? ಏನಿಲ್ಲ. ಸದ್ಭಹುತ್ವವನ್ನು ಅನೇಕ ಸತ್‌ಪದಾರ್ಥಗಳನ್ನು 
ಒಪ್ಪದಿದ್ದರೂ ಸತ್‌ನ ಪ್ರತಿಷೇಧ ಮಾಡುತ್ತೇವೆ ? 


ಈ ರೀತಿಯಾಗಿ ಶಂಕೆ ಬಂದರೆ, ಅದು ಸರಿಯಲ್ಲ. ಯಾಕೆಂದರೆ - ಜಗತ್ತು 
ಬ್ರಹ್ಮನಂತೆ ಸತ್ಯವಾಗಿದೆಯೋ ? ಇಲ್ಲವೋ ? ಎಂಬುದಾಗಿ ವಿಪ್ರತಿಪತ್ತಿ 
ಬಂದಾಗ, ಸತ್ಯವಾಗಿದೆ ಎಂದಾದರೂ ಸಾಧನೆ ಮಾಡಬೇಕು ಅಥವಾ ಸತ್ಯವಲ್ಲ 
ಎಂದಾದರೂ ಸಾಧನೆ ಮಾಡಬೇಕು. ಅದೆರಡನ್ನೂ ಮಾಡದೇ ಸತ್ತಾಜಾತಿಯಿಂದ 
ವಿಲಕ್ಷಣವಾಗಿದೆ, ಸತ್ತಾಜಾತಿ ಉಳ್ಳದ್ದರಿಂದ ವಿಲಕ್ಷಣವಾಗಿದೆ ಎಂಬುದಾಗಿ 
ಸಾಧಿಸಿದರೆ ಪ್ರಕೃತಕ್ಕೆ ಅನುಪಯುಕ್ತವಾದದ್ದನ್ನು ಸಾಧಿಸಿದಂತಾಗುವುದರಿಂದ 
ಅರ್ಥಾಂತರತಾದೋಷ ಬರುತ್ತದೆ. 

ಮತ್ತು ಸಿದ್ಧಾಂತದಲ್ಲಿ ಸತ್ತಾಜಾತಿಯನ್ನು ಒಪ್ಪಿದರೂ ಅದು ಅಧಿ 
ಕರಣಸ್ವರೂಪವಾಗಿದೆ ಎಂದು ಅಂಗೀಕರಿಸಲಾಗಿದೆ. ಅಧಿಕರಣದಿಂದ 
ಅತಿರಿಕ್ರವಾದ ಸತ್ತಾವನ್ನು ಅಂಗೀಕರಿಸಿಲ್ಲ. ಹಾಗಾಗಿ ಜಗತ್ತಿನಲ್ಲಿ ಸತ್ತಾ ಇದ್ದರೂ 
ಜಗತ್ತು ಸತ್ತಾರೂಪವೇ ಹೊರತು ಸತ್ತಾವತ್‌ (ಸತ್ತಾ ಉಳ್ಳದ್ದು) ಅಲ್ಲ. ಹೀಗೆ 
ಜಗತ್ತಿನಲ್ಲಿ ಸತ್ತಾ ಜಾತಿಮದ್ವೈ ಲಕ್ಷಣ್ಯ ನಮಗೆ ಸಿದ್ದವೇ ಆಗಿದ್ದರಿಂದ, ಸಿದ್ಧವಾದ 
ಸತ್ತಾಜಾತಿಮದ್ವೈಲಕ್ಷಣ್ಯವನ್ನು ಸಾಧಿಸಿದರೆ ಸಿದ್ಧಸಾಧನತಾ ದೋಷವೂ 
ಬರುತ್ತದೆ. (ಆದಿಪದದಿಂದ ಸಿದ್ಧಸಾಧನತಾದೋಷವನ್ನು ತಿಳಿಸುತ್ತಿದ್ದಾರೆ.) 

ಈ ರೀತಿಯಾಗಿ ಅರ್ಥಾಂತರತಾ-ಸಿದ್ದಸಾಧನತಾ ದೋಷಗಳು 
ಬರುವುದರಿಂದ ""ಸದ್ಭಹುತ್ವ ಒಪ್ಪದಿದ್ದರೂ ಶಶವಿಷಾಣಪ್ರತಿಷೇಧದಂತೆ ಸತ್‌ನ 
ಪ್ರತಿಷೇಧ ಮಾಡುತ್ತೇವೆ'' ಎಂಬುದಾಗಿ ಆಕ್ಷೇಪ ಮಾಡುವುದು ಸರಿಯಲ್ಲ. 
ಅಂದಮೇಲೆ ಸತ್‌ಶಬ್ದದ ವಾಚ್ಯಾರ್ಥವಾಗಿ ಅಥವಾ ಸತ್‌ಶಬ್ದದ 
ಪ್ರವೃತ್ತಿನಿಮಿತ್ತವಾಗಿ ಸತ್ತಾಜಾತಿಯನ್ನು ಅಂಗೀಕರಿಸುವುದಾದರೆ ಸದ್ದಹುತ್ತಾಪತ್ತಿ 
ಬರುವುದರಿಂದ, ಸದ್ವಿಲಕ್ಷಣತ್ವ ಎಂದರೆ ಸತ್ತಾಜಾತಿವಿಲಕ್ಷಣತ್ವ ಹಾಗೂ 
ಸತ್ತಾಜಾತಿಮದ್ವಿಲಕ್ಷಣತ್ವ ಎಂಬ ಎರಡು ಪಕ್ಷಗಳೂ ಸಮಂಜಸವಲ್ಲ ಎಂದು 
ಸಿದ್ದವಾಗುತ್ತದೆ. 


ಟೀಕಾ: ತೃತೀಯಂ ದೂಷಯತಿ - 
ಮೂಲ ಃ- ಸನ್ಮಾತ್ರ ವಿಲಕ್ಷಣತ್ವಂ ಚೇತ್‌ ಸಿದ್ಧಸಾಧನತಾ | 


ರ್‌ ತತ್ನೋದ್ಯೋತ 


ಚೇಚ್ಛಬ್ದೋ ಯದ್ಯರ್ಥೇ I ಸದ್ದಿಲಕ್ಷಣತ್ತಶಬ್ಬಾರ್ಥಸ್ತರ್ರೀತಿ 
ಶೇಷಃ ಸಿದ್ಧಸಾಧನತಾ ಅರ್ಥಾಪತ್ತೇರಿತಿ ಶೇಷಃ! ಕಥಮಿತೃತ ಆಹ- 


ಮೂಲ ಃ- ಬ್ರಹ್ಮವೈಲಕ್ಷಣ್ಯಾಂಗೀಕಾರಾತ್‌ । 


ಸತ್ತಾಸಂಬಂಧಮಂತರೇಣ ಸ್ಥರೂಪತ ಏವ ಸತ್‌ ಬ್ರಹ್ಮೈವ 
ಪರೇಣಾಂಗೀಕೃತಮ್‌ I ತದ್ವೆ ಲಿಕ್ಷಣ್ಯಿಂ ಚ ತದ್ದಿಪರೀತಲಕ್ಷಣ- 
ಯೋಗೋ ವಾ ತಲ್ಲಕ್ಷಣರಾಹಿತ್ಯಂ ವಾ ತತ್ತಾದಾತ್ಮಾ ಭಾವೋ 
ವಾ ತತ್ಸರ್ವಂ ಜಗತ್ಯಸ್ಥಾಭಿರಂಗೀಕೃತಮೇವೇತಿ ಕಥಂ ನ 
ಸಿದ್ಧಸಾಧನತಾ । 


ಅನುವಾದ ೩- ಸದ್ದಿಲಕ್ಷಣತ್ವ ಎಂದರೆ ಸತ್ತಾಜಾತಿವಿಲಕ್ಷಣತ್ವ ಹಾಗೂ 
ಸತ್ತಾಜಾತಿಮದ್ದಿಲಕ್ಷಣತ್ವ ಎಂಬ ಎರಡು ಪಕ್ಷಗಳನ್ನು ನಿರಾಕರಿಸಿ ಪ್ರಕೃತ 
ಸದ್ವಿಲಕ್ಷಣತ್ವ ಎಂದರೆ ಸ್ವರೂಪೇಣೈವ ಯತ್‌ ಸತ್‌ ತದ್ದಿಲಕ್ಷಣತ್ವ ಎಂಬ 
ಮೂರನೇ ಪಕ್ಷವನ್ನು ನಿರಾಕರಿಸುತ್ತಾರೆ - 

ಮೂಲ - ಸನ್ಮಾತ್ರವಿಲಕ್ಷಣತ್ವಂ ಚೇತ್‌ ಸಿದ್ದಸಾಧನತಾ । 

ಮೂಲಾರ್ಥ - ಸದ್ದಿಲಕ್ಷಣತ್ವ ಎಂದರೆ ಸನ್ನಾತ್ರವಿಲಕ್ಷಣತ್ತ ಎಂದು ಅರ್ಥ 
ಹೇಳುವುದಾದರೆ ಆಗ ನಿಮ್ಮ ಅರ್ಥಾಪತ್ತಿಗೆ ಸಿದ್ಧಸಾಧನತಾ ದೋಷ ಬರುತ್ತದೆ. 

ಮೂಲದಲ್ಲಿ "ಚೇತ್‌' ಶಬ್ದವು "ಯದಿ' ಎಂಬ ಅರ್ಥದಲ್ಲಿದೆ. (ಚೇತ್‌ 
ಶಬ್ದಕ್ಕೆ ಯದಿ ಎಂದು ಅರ್ಥ.) ಮೂಲದಲ್ಲಿ 'ಸನ್ಮಾತ್ರವಿಲಕ್ಷಣತ್ವಂ ಚೇತ್‌' 
ಎಂದಿದೆ. ಅಲ್ಲಿ '"ಸದ್ವಿಲಕ್ಷಣತ್ವಶಬ್ದಾರ್ಥಃ ತರ್ಹಿ'' ಎಂಬುದನ್ನು ಶೇಷ 
ಮಾಡಿಕೊಳ್ಳಬೇಕು. ಮೂಲದಲ್ಲಿ "ಸಿದ್ದಸಾಧನತಾ' ಎಂದಿದೆ. ಅಲ್ಲಿ 
'ಅರ್ಥಾಪತ್ತೇಃ' ಎಂದು ಶೇಷ ಮಾಡಿಕೊಳ್ಳಬೇಕು. ನೀವು ಹೇಳುವ 
ಅರ್ಥಾಪಸ್ತಿಗೆ ಸಿದ್ಧಸಾಧನತಾ ದೋಷ ಬರುತ್ತದೆ ಎಂದು ಅನ್ವಯ 
ಮಾಡಿಕೊಳ್ಳಬೇಕು. ಹಾಗಾದರೆ - 


""ಸನ್ಮಾತ್ರ ವಿಲಕ್ಷಣತ್ವಂ ಸದ್ವಿಲಕ್ಷಣತ್ವಶಬ್ದಾರ್ಥಃ ಚೇತ್‌ ತರ್ಹಿ ಅರ್ಥಾಪತ್ತೇಃ 
ಸಿದ್ಧಸಾಧನತಾ'' 


ಎಂಬುದಾಗಿ ಮೂಲದ ಪೂರ್ಣ ಅನ್ವಯ ಮಾಡಿದಂತಾಗುತ್ತದೆ. 


ಸಚ್ಚಬ್ಬಾರ್ಥವಿಕಲ್ಪಾನುಪಪತ್ತಿಯಿಂದಲೂ.. ೦38 


ತ ಶ್ವ ಎಂದರೆ ಸನ್ಮಾತ್ರವಿಲಕ್ಷಣತ್ವ ಎಂದು ಅರ್ಥ ಹೇಳುವುದಾದರೆ 
ನಿಮ್ಮ ಅರ್ಥಾಪತ್ತಿಗೆ ಸಿದ್ದಸಾಧನತಾದೋಷ ಬರುತ್ತದೆ'' ಎಂದು ಹೇಳಿದಿರಿ. 
ಅರ್ಥಾಪತ್ತಿಗೆ ಸಿದ್ದಸಾಧನತಾದೋಷ ಹೇಗೆ ಬರುತ್ತದೆ ? ಎಂಬುದಾಗಿ ಪ್ರಶ್ನೆ 
ಬಂದರೆ, ಆಚಾರ್ಯರು ಅದನ್ನು ನಿರೂಪಿಸುತ್ತಾರೆ - 

ಮೂಲ - ಬ್ರಹ್ನವೈಲಕ್ಷಣ್ಯಾಂಗೀಕಾರಾತ್‌ । 

ಮೂಲಾರ್ಥಃ- ಸನ್ನಾತ್ರನಾದವನು (ಸತ್ತಾಜಾತಿಯ ಸಂಬಂಧವಿಲ್ಲದೇ ಸ್ವರೂಪತ 
ಏವ ಸತ್‌ ಆದವನು) ಬ್ರಹ್ಮ. ಅಂತಹ ಬ್ರಹ್ಮನಿಂದ ವೈಲಕ್ಷಣ್ಯವನ್ನು ಜಗತ್ತಿಗೆ ನಾವು 
ಅಂಗೀಕರಿಸಿದ್ದರಿಂದ ಅರ್ಥಾಪತ್ತಿಗೆ ಸಿದ್ಧಸಾಧನತಾ ಬರುತ್ತದೆ. 


ಸತ್ತಾಜಾತಿಯ ಸಂಬಂಧ ಇಲ್ಲದೇ ಸ್ವರೂಪತ ಏವ ಸತ್‌ ಆದವನು ಬ್ರಹ್ಮ 
ಒಬ್ಬನೇ ಎಂಬುದಾಗಿ ಪರರು ಅಂಗೀಕರಿಸಿದ್ದಾರೆ. ಅಂತಹ ಬ್ರಹ್ಮನಿಂದ 
'ವೈಲಕ್ಷಣ್ಯ ಎಂದರೆ ಬ್ರಹ್ಮವಿಪರೀತಲಕ್ಷಣಯೋಗ (ಬ್ರಹ್ಮನ ಲಕ್ಷಣಗಳಿಗೆ 

ಆ ಸ A 

ವಿರುದ್ಧವಾದ ಪರಿಚ್ಚಿನ್ನಸತ್ತಾಕತ್ತಾದಿಲಕ್ಷಣಗಳ ಸಂಬಂಧ) ಎಂದಾಗಲೀ ಅಥವಾ 
ಬ್ರಹ್ನಲಕ್ಷಣರಾಹಿತ್ಯ (ಬ್ರಹ್ಮನ ಲಕ್ಷಣಗಳು ಇಲ್ಲದಿರುವಿಕೆ) ಎಂದಾಗಲೀ 
ಅಥವಾ ತತ್ತಾದಾತ್ಮಾ ಭಾವ (ಬ್ರ ಹ್ಮಲಕ್ಷಣಗಳುಳ್ಳವನಿಂದ ಭೇದ; ಎಂದಾಗಲೀ 
ಹೇಳಬೇಕು. ಈ ಮೂರುವಿಧವಾದ ವೈಲಕ್ಷಣ್ಯವನ್ನೂ ಜಗತ್ತಿನಲ್ಲಿ ನಾವು 
ಅಂಗೀಕರಿಸಿಯೇ ಇದ್ದೇವೆ ಆದ್ದರಿಂದ ಸಿದ್ಧಸಾಧನತಾ ಹೇಗೆ ಬರುವುದಿಲ್ಲ? 

ರ ಬ್ರಹ್ಮನ ಲಕ್ಷಣಗಳು ಅಪರಿಚ್ಛಿನ್ನಸತ್ತಾಕತ್ವ-ಸ್ಪತಂತ್ರತ್ವ-ಗುಣಪೂರ್ಣತ್ವ- 
ದೋಷದೂರತ್ತಾದಿಗಳು. ಇವುಗಳಿಗೆ ವಿರುದ್ಧವಾದ ಪರಿಚ್ಛಿನ್ನಸತ್ತಾಕತ್ವ- ಅಸ್ಪತ 
ಂತ್ರತ್ವ-ಅಲ್ಲಗುಣತ್ವ- ದೋಷವತ್ವ ಮೊದಲಾದ ಲಕ್ಷಣಗಳನ್ನು ಜಗತ್ತಿನಲ್ಲಿ ನಾವು 
ಅಂಗೀಕರಿಸಿಯೇ ಇದ್ದೇವೆ. 

ಸ ಬ್ರಹ್ಮನ ಲಕ್ಷಣಗಳಾದ ಅಪರಿಚ್ಛೆನ್ನಸತ್ತಾಕತ್ವಾದಿಗಳು ಜಗತ್ತಿನಲ್ಲಿ ಇಲ್ಲ 
ಎಂಬುದಾಗಿಯೂ ನಾವು ಅಂಗೀಕರಿಸಿಯೇ ಇದ್ದೇವೆ. 

ರಸ್‌ ಬ್ರಹ್ಮನ ಲಕ್ಷಣಗಳು ಅಪರಿಚ್ಛಿನ್ನಸತ್ತಾಕತ್ವಾದಿಗಳು. ಅವುಗಳುಳ್ಳವನು 
ಬ್ರಹ್ಮನೇ. ಅವನಿಂದ ಭೇದವನ್ನು ಜಗತ್ತಿಗೆ ನಾವು ಅಂಗೀಕರಿಸಿಯೇ ಇದ್ದೇವೆ. 


೧ ಪೈಲಕ್ಷಣ್ಯ ಎನ್ನುವಲ್ಲಿ ನಖ್‌ಗೆ ಸಮಾನಾರ್ಥಕವಾದ ವಿ ಎಂಬ ಉಪಸರ್ಗಕ್ಕೆ ತದ್ದಿರುದ್ದ- 
ತದಭಾವ-ತದನ್ಯ ಎಂಬ ಮೂರು ಅರ್ಥಗಳನ್ನು ವಿವಕ್ಷಿಸಿ ಮೂರುಪಕಗಳನ್ನು ಹೇಳುತ್ತಿದ್ದಾರೆ. 


[SY EY 


258 ತತ್ಪೋದ್ಯೋತ 


ಈ ರೀತಿಯಾಗಿ ಮೂರುವಿಧವಾದ ಬ್ರಹ್ನ್ಮವೈಲಕ್ಷಣ್ಯ ವನ್ನೂ ಜಗತ್ತಿನಲ್ಲಿ 
ನಾವು ಅಂಗೀಕರಿಸಿಯೇ ಇದ್ದೇವೆಯಾದ್ದರಿಂದ ಸನ್ನಾತ್ರ ವಿಲಕ್ಷಣತ್ವವು (ಸ್ವರೂಪತ 
ಏವ ಸತ್‌ ಆದ ಬ್ರಹ್ಮನಿಂದ ವೈಲಕ್ಷಣ್ಯವು) ನಮಗೆ ಸಿದ್ದವೇ ಆಗಿದೆ. ಅಂತಹ 
ಸಿದ್ದವಾದ ಸನ್ನಾತ್ರವಿಲಕ್ಷಣತ್ವವನ್ನೇ ಪುನಃ ಅರ್ಥಾಪತ್ತಿಯಿಂದ ಸಾಧಿಸಿದರೆ 
(ಬಾಧಾನ್ಯಥಾನುಪಪತ್ತಿಯಿಂದ ಸದ್ವೈಲಕ್ಷಣ್ಯವನ್ನು ಸನ್ಮಾತ್ರ ವಿಲಕ್ಷಣತ್ವವನ್ನು 
ಸಾಧಿಸಿದರೆ) ಅರ್ಥಾಪತ್ತಿಗೆ ಸಿದ್ದಸಾಧನತಾದೋಷ ಬರುತ್ತದೆ. ಆದ್ದರಿಂದ 
ಸದ್ವಿಲಕ್ಷಣತ್ವ ಎಂದರೆ ಸನ್ಮಾತ್ರವಿಲಕ್ಷಣತ್ವ ಎಂಬ ಮೂರನೇ ಪಕ್ಷವೂ 
ಸಮಂಜಸವಲ್ಲ ಎಂದು ಅಭಿಪ್ರಾಯ. 

ಅವತಾರಿಕೆ :- ಸದ್ದಿಲಕ್ಷಣತ್ತ ಎಂದರೆ ಸತ್ತಾಜಾತಿವಿಲಕ್ಷಣತ್ವ - 
ಸತ್ತಾಜಾತಿಮದಿಲಕಣತ್ತ - ಸನ್ನಾತ್ರವಿಲಕಣತ್ನ ಎಂಬ ಮೂರು ಪಕಗಳೂ 

೨ ಆ. ರ ದ ೬ ಆಟ ವ a 
ಸಮಂಜಸವಲ್ಲಎಂಬುದಾಗಿ ವಿಕಲ್ಲಿಸಿಕೊಂಡ ಮೂರು ಪಕ್ಷಗಳನ್ನೂ ನಿರಾಕರಿಸಿದ 
ನಂತರ, ಪರವಾದಿಗಳು ಶಂಕಿಸುತ್ತಾರೆ - 


ಟೀಕಾಃ ಸದ್ದಾದಿನಾ ಜಗತೋ ಯತಶ್ವತ್ವ್ತಮಂಗೀಕ್ರಿಯತೇ ತದಭಾವಃ 
ಸದ್ದಿಲಕ್ಷಣತ್ವಮಿತಿ ಚೇನ್ನ । ಸದ್ದಾದಿನಾ ಪ್ರತಿಪನ್ನೋಪಾಧೌ 
ನಿಷೇಧಾನರ್ಹತ್ವಲಕ್ಷಣಸ್ಯ ಸತ್ವಸ್ಯಾಂಗೀಕೃತತ್ಟಾತ್‌ 1 ತತ್ರ ಚ 
ದೋಷಸ್ಯೋಕ್ತತ್ವಾತ್‌ । 


ತದೇವಂ ನಾನಿರ್ವಚನೀಯೇ ಪ್ರಮಾಣಮಸ್ತೀತಿ ಸ್ಥಿತಮ್‌ । 


ಅನುವಾದ :- ಹಾಗಾದರೆ ಸದ್ವಿಲಕ್ಷಣತ್ವ ಎಂದರೆ ಇದಾವುದನ್ನೂ ನಾವು 
ಹೇಳುವುದಿಲ್ಲ. ಕಿಂತು - ಸದ್ವಾದಿಗಳಾದ ನೀವು ಜಗತ್ತಿಗೆ ಎಂತಹ ಸತ್ವವನ್ನು 
ಅಂಗೀಕರಿಸುತ್ತೀರೋ ತದಭಾವವೇ ಸದ್ವಿಲಕ್ಷಣತ್ವ (ಅಂತಹ ಸತ್ವಇಲ್ಲದಿರುವುದೇ 
ಜಗತ್ತು ಸದ್ವಿಲಕ್ಷಣವಾಗಿದೆ ಎನ್ನುವುದರ ಅರ್ಥ) ಎಂದು ಹೇಳುತ್ತೇವೆ. ಆಗ 
ನೀವು ಒಪ್ಪಿದ್ದಕ್ಕೆ ವಿರುದ್ಧವಾಗಿ ಹೇಳಿದಂತಾಗುವುದರಿಂದ ಸಿದ್ಧಸಾಧನತಾದಿ 
ದೋಷಗಳು ಬರುವುದಿಲ್ಲ ಎಂಬುದಾಗಿ ಪರವಾದಿಗಳು ಶಂಕಿಸಿದರೆ, ಅದು 
ಸರಿಯಲ್ಲ. 

ಯಾಕೆಂದರೆ - ಸದ್ದಾದಿಗಳಾದ ನಾವು (ಜಗತ್ತನ್ನು ಸತ್‌ ಎಂದು ಹೇಳುವ 
ನಾವು) "'ಪ್ರತಿಪನ್ನೋಪಾಧೌ ನಿಷೇಧಾನರ್ಹತ್ತ'' ರೂಪವಾದ ಸತ್ವವನ್ನು 
ಜಗತ್ತಿಗೆ ಅಂಗೀಕರಿಸುತ್ತೇವೆ. ಪ್ರಕೃತ ನೀವು ಅಂತಹ "ಪ್ರತಿಪನ್ನೋಪಾಧೌ 


ಬಾಧಕ ತೋರಿಸುವ ಮೂಲಕವೂ ಅನಿರ್ವಚನೀಯವಸ್ತುನಿರಾಕರಣೆ 


ನಿಷೇಧಾನರ್ಹತ್ವ'ರೂಪವಾದ ಸತ್ವದ ಅಭಾವವೇ ಸದ್ವಿಲಕ್ಷಣತ್ವ ಎಂದು 
ಹೇಳುವುದಾದರೆ, "'ಪ್ರತಿಷನ್ನೋಪಾಧೌ ನಿಷೇಧಾರ್ಹತ್ವಂ ಬಾಧ್ಯತ್ವಂ'' 
ಎಂದು ಹೇಳಿದಂತಾಗುತ್ತದೆ. ಆದರೆ ಜಗತ್ತಿನಲ್ಲಿ ಇಂತಹ ಪ್ರತಿಪನ್ನೋಪಾಧೌ 
ನಿಷೇಧಾನರ್ಹತ್ವರೂಪಸತ್ವ ಇಲ್ಲ ಅಥವಾ ಪ್ರತಿಪನ್ನೋಪಾಧೌ ನಿಷೇಧಾರ್ಹತ್ವ- 
ರೂಪ ಬಾಧ್ಯತ್ವ ಇದೆ ಎಂಬುದನ್ನು 


"ನ ಚ ಬಾಧ್ಯಂ ಜಗದಿತ್ಯತ್ರ ಕಿಂಚಿನ್ಮಾನಮ್‌'' 
"“ಬಾಧ್ಯತ್ವಮಪಿ ಹಿ ತೇಷಾಂ ಮಿಥ್ಯಾ'' 


ಇತ್ಯಾದಿ ವಾಕ್ಯಗಳಿಂದ ಪ್ರಮಾಣಾಭಾವಾದಿ ದೋಷಗಳನ್ನು ಹೇಳಿ 
ನಿರಾಕರಿಸಿ ಆಗಿದೆ. ಆದ್ದರಿಂದ ""ಸದ್ವಾದಿಗಳಾದ ನೀವು ಜಗತ್ತಿನಲ್ಲಿ ಎಂತಹ 
ಸತ್ವವನ್ನು ಅಂಗೀಕರಿಸುತ್ತೀರೋ ಅದರ ಅಭಾವವೇ ಸದ್ವೈಲಕ್ಷಣ್ಯ ಎಂದು 
ಹೇಳುತ್ತೇವೆ'' ಎಂಬುದಾಗಿ ಹೇಳುವುದು ಸಮಂಜಸವಲ್ಲ. 


ಅಂದಮೇಲೆ ಸದ್ದಿಲಕ್ಷಣತ್ವವೇ ಅನಿರೂಪ್ಯವಾಗಿರುವುದರಿಂದ ಬಾಧಾನ್ಯ - 
ಥಾನುಪಪತ್ತಿಯಿಂದ ಸದ್ವೈಲಕ್ಷಣ್ಯವನ್ನು ಹೇಳಲು ಬರುವುದಿಲ್ಲ. ಅರ್ಥಾತ್‌ 
ಅನಿರ್ವಚನೀಯವಿಷಯದಲ್ಲಿ ಅರ್ಥಾಪತ್ತಿಯನ್ನು ಪ್ರಮಾಣವಾಗಿ 
ಉದಾಹರಿಸಲು ಬರುವುದಿಲ್ಲ ಎಂದಾಯಿತು. ಹಾಗಾಗಿ ಅನಿರ್ವಚನೀಯ 
ವಸ್ತುವಿಷಯದಲ್ಲಿ ಪ್ರತ್ಯಕ್ಷವಾಗಲೀ, ಅನುಮಾನವಾಗಲೀ, ಆಗಮವಾಗಲೀ, 
ಅರ್ಥಾಪತ್ತಿಯಾಗಲೀ ಯಾವುದೇ ಪ್ರಮಾಣ ಇಲ್ಲ ಎಂದು ಸುಟವಾಗಿ 
ಸಿದ್ದವಾಗುತ್ತದೆ. 
ಸ್‌ ಪ್ರ 
ಬಾಧಕ ತೋರಿಸುವ ಮೂಲಕವೂ ಅನಿರ್ವಚನೀಯವಸ್ತುನಿರಾಕರಣೆ 
ಟೀಕಾ: ಏವಂ ಸಾಧಕಪ್ರಮಾಣಾಭಾವೇನಾನಿರ್ವಚನೀಯಂ ನಿರಸ್ಕ 
ಬಾಧಕೇನಾಪಿ ನಿರಾಚಪ್ಪೇ - 
ಮೂಲ -ನಚಕಯಾಪಿ ಯುಕ್ಕಾ ಮಾನೇನ ವಾ ಭೇದನಿರಾಕರಣಂ ಭವತಿ। 
ಯದಿ ವಿಯದಾದಿಕಮನಿರ್ವಚನೀಯಮಂಗೀಕ್ರಿಯತೇ ತದಾ 
"“ಭೇದಸ್ಯ ಭೇದಿನೋ ಭಿನ್ನತ್ತೇ5ನವಸ್ಥಾಪ್ರಸಂಗಃ | ಅಭಿನ್ನತ್ತೇ 


ಭೇದಭೇದಿನೋರನ್ಯತರಾಭಾವಪ್ರಸಂಗಃ |'' ಇತ್ಯಾದಿಕಯಾ 
ಯುಕ್ತಾ ""ಮಾಯಾಮಾತ್ರಮಿದಂ ದ್ವೈತಂ'' ಇತ್ಯಾದಿನಾ 


38 ತತ್ನೋದ್ಯೋತ 


ಮಾನೇನ ವಾ ಯತ್ನರೇಣ ಸ್ವಶಾಸ್ತ್ರೇ ಭೇದನಿರಾಕರಣಂ ಕ್ರಿಯತೇ 
ತದನುಪಪನ್ನಂ ಸ್ಯಾತ್‌ I 


ಅನುವಾದ ;- ಇಲ್ಲಿಯವರೆಗೆ ಅನಿರ್ವಚನೀಯವಸ್ತುವಿಷಯದಲ್ಲಿ ಪ್ರತ್ಯಕ್ಷ 
ಮೊದಲಾದ ಯಾವುದೇ ಪ್ರಮಾಣ ಇಲ್ಲ ಎಂಬುದಾಗಿ ಸಾಧಕಪ್ರಮಾಣಾ- 
ಭಾವದಿಂದ ಅನಿರ್ವಚನೀಯವಸ್ತುವನ್ನು ನಿರಾಕರಣೆ ಮಾಡಿ, ಪ್ರಕೃತ 
ಅನಿರ್ವಚನೀಯವಸ್ತು ಒಪ್ಪಿದರೆ ಬಾಧಕ ಇದೆ ಎಂಬುದಾಗಿ ಬಾಧಕಪ್ರದರ್ಶನ 
ಮೂಲಕವಾಗಿಯೂ ಅನಿರ್ವಚನೀಯವಸ್ತುವನ್ನು ನಿರಾಕರಿಸುತ್ತಾರೆ - 


ಮೂಲ:-ನ ಚಕಯಾಪಿ ಯುಕ್ತಾಮಾನೇನ ವಾಭೇದನಿರಾಕರಣಂ ಭವತಿ । 


ಮೂಲಾರ್ಥ ;- ಯಾವುದೇ ಯುಕ್ತಿಯಿಂದಾಗಲೀ ಅಥವಾ “ಮಾಯಾ- 
ಮುತ್ರಮಿದಂ ದ್ವೈತಂ' ಇತ್ಯಾದಿ ಪ್ರಮಾಣದಿಂದ ಆಗಲೀ ಭೇದವನ್ನುನಿರಾಕರಿಸಲು 
ಬರುವುದಿಲ್ಲ. 


ಪರವಾದಿಗಳು ತಮ್ಮ ಶಾಸ್ತ್ರದಲ್ಲಿ ಯುಕ್ತಿಯಿಂದ ಹಾಗೂ ಆಗಮಪ್ರಮಾಣ- 
ದಿಂದ ಭೇದದ ನಿರಾಕರಣೆ ಮಾಡಿದ್ದಾರೆ. ಅದು ಹೇಗೆಂದರೆ- 


ಯುಕ್ತಿಯಿಂದ ಭೇದನಿರಾಕರಣೆ 


ಘಟದಲ್ಲಿ ಪಟಭೇದವಿದೆ. ಅಲ್ಲಿ ಭೇದಕ್ಕೂ ಭೇದಿಗೂ (ಪಟಭೇದಕ್ಕೂ 
ಘಟಕ್ಕೂ) ಭೇದ ಹೇಳುತ್ತೀರೋ 9? ಅಭೇದ ಹೇಳುತ್ತೀರೋ ? 


ಭೇದಕ್ಕೂ ಭೇದಿಗೂ (ಪಟಭೇದಕ್ಕೂ ಘಟಕ್ಕೂ) ಭೇದ ಹೇಳುವುದಾದರೆ 
ಘಟದಲ್ಲಿ ಪಟಭೇದದ ಭೇದವಿದೆ ಎಂದಾಯಿತು. ಅಲ್ಲಿಯೂ ಮತ್ತ ಭೇದ - 
ಬೇದಿಗಳಿಗೆ ಭೇದವನ್ನೇ ಹೇಳಬೇಕು. ಹೀಗೆಯೇ ಹೇಳುತ್ತಾ ಹೋದರೆ 
ಭೇದಪರಂಪರೆ ಬೆಳೆಯುತ್ತಾ ಅನವಸ್ಥಾ ದೋಷ ಬರುತ್ತದೆ. ಹಾಗಾಗಿ ಭೇದ- 
ಭೇದಿಗಳಿಗೆ ಭೇದ ಹೇಳಲು ಬರುವುದಿಲ್ಲ. 


ಇನ್ನು ಭೇದ-ಭೇದಿಗಳಿಗೆ ಅಭೇದ ಹೇಳೋಣವೆಂದರೆ ಅದೂ 
ಸರಿಯಾಗುವುದಿಲ್ಲ. ಏಕೆಂದರೆ ಃ- ಭೇದ-ಭೇದಿಗಳಿಗೆ ಅಭೇದ ಹೇಳಿದರೆ 
ಘಟ-ಪಟಭೇದ ಎರಡೂ ಒಂದೇ ಎಂದಾಯಿತು. ಎರಡೂ ಒಂದೇ ಆದರೆ 
ಅನ್ಯತರಾಭಾವಪ್ರಸಂಗ. ಅರ್ಥಾತ್‌ ಘಟ-ಪಟಭೇದ ಎರಡೂ ಒಂದೇ 
ಆದರೆ ಒಂದು ಘಟವಿರಬೇಕು, ಇಲ್ಲವೇ ಪಟಭೇದವಿರಬೇಕು. ಘಟ ಹಾಗೂ 


ಬಾಧಕ ತೋರಿಸುವ ಮೂಲಕವೂ ಅನಿರ್ವಚನೀಯವಸ್ತುನಿರಾಕರಣೆ 


ಪಟಭೇದ ಎರಡೂ ಇರಲು ಸಾಧ್ಯವಿಲ್ಲ. (ಅರ್ಥಾತ್‌ 'ಘಟದಲ್ಲಿ ಪಟಭೇದ- 
ವಿದೆ' ಎಂಬುದಾಗಿ ಹೇಳಲು (ಘಟಶಬ್ದ-ಪಟಭೇದಶಬ್ದ ಎರಡೂ ಶಬ್ದಗಳನ್ನು 
ಏಕಕಾಲಕ್ಕೆ ಪ್ರಯೋಗ ಮಾಡಲು) ಬರುವುದಿಲ್ಲ. 


ಆದ್ದರಿಂದ ಭೇದ-ಭೇದಿಗಳಿಗೆ ಭೇದವನ್ನೂ ಹೇಳಲು ಬರುವುದಿಲ್ಲ. 
ಅಭೇದವನ್ನೂ ಹೇಳಲು ಬರುವುದಿಲ್ಲ. ಹೀಗಾಗಿ ಭೇದವನ್ನು ಒಪ್ಪವುದೇ 
ಸಮಂಜಸವಲ್ಲ. ಇದು ಯುಕ್ತಿಯಿಂದ ಭೇದದ ನಿರಾಕರಣೆ. 


ಆಗಮಪ್ರಮಾಣದಿಂದ ಭೇದನಿರಾಕರಣೆ 
ಜೊತೆಗೆ - 


ಪ್ರಪಂಚೋ ಯದಿ ವಿದ್ಯೇತ ನಿವರ್ತೇತ ನ ಸಂಶಯಃ | 
ಮಾಯಾಮಾತ್ರಮಿದಂ ದ್ವೈತಮದ್ವೈ ತಂ ಪರಮಾರ್ಥತಃ ॥ 


ಎಂಬುದಾಗಿ ಮಾಂಡೂಕೋಪನಿಷತ್ತು "ಮಾಯಾಮಾತ್ರಮಿದಂ ದ್ವೈತಂ' 
"ಭೇದವು ಕೇವಲ ಮಾಯಾಮಾತ್ರವಾಗಿದೆ. ವಾಸ್ತವಿಕವಾಗಿ ಭೇದವಿಲ್ಲ. 
ಅಭೇದವೇ ಸತ್ಯ'' ಎಂದು ಸ್ಪಷ್ಟವಾಗಿ ಭೇದವನ್ನು ನಿರಾಕರಿಸುತ್ತಿದೆ. 


ಆದ್ದರಿಂದಲೂ ಭೇದವನ್ನು ಒಪ್ಪುವುದು ಸಮಂಜಸವಲ್ಲ. 


ಈ ರೀತಿಯಾಗಿ ಪರವಾದಿಗಳು ತಮ್ಮ ಶಾಸ್ತ್ರದಲ್ಲಿ ಯುಕ್ತಿಯಿಂದ ಹಾಗೂ 
ಆಗಮಪ್ರಮಾಣದಿಂದ ಭೇದದ ನಿರಾಕರಣೆ ಮಾಡಿದ್ದಾರೆ. ಆದರೆ ಒಂದುವೇಳೆ 
ವಿಯದಾದಿಗಳು ಅನಿರ್ವಚನೀಯವಾಗಿವೆ ಎಂದು ಅಂಗೀಕರಿಸುವುದೇ ಆದರೆ, 
ಆಗ ಈ ಹಿಂದೆ ಹೇಳಿದ ಯುಕ್ಕಿಯಿಂದ ಆಗಲೀ ಅಥವಾ '"ಮಾಯಾಮಾತ್ರಮಿದಂ 
ದ್ರೈತಂ'' ಇತ್ಯಾದಿ ಆಗಮದಿಂದ ಆಗಲೀ ಪರರು ತಮ್ಮ ಶಾಸ್ತ್ರದಲ್ಲಿ ಏನು 
ಭೇದನಿರಾಕರಣೆ ಮಾಡಿದ್ದಾರೆ ಅದು (ಭೇದವನ್ನು ನಿರಾಕರಿಸುವುದು) 
ಅನುಪಪನ್ನವಾಗಬೇಕಾಗುತ್ತದೆ. 

(ಅನಿರ್ವಚನೀಯವಸ್ತುವನ್ನು ಅಂಗೀಕರಿಸಿದರೆ ಭೇದನಿರಾಕರಣೆ ಯಾಕೆ 
ಅನುಪಪನ್ನವಾಗುತ್ತದೆ ? ಎಂಬುದನ್ನು ಇಲ್ಲಿಯೇ ಮುಂದೆ "“ಅಂಗೀಕ್ರಿಯ- 
ಮಾಣತ್ವಾತ್‌'' ಎಂಬ ವಾಕ್ಯದಿಂದ ತೋರಿಸಿಕೊಡುವವರಿದ್ದಾರೆ.) 


ಗ್ರಾ ತತ್ಪೋದ್ಯೋತ 


ಅವತಾರಿಕೆ :- ಇದರ ಮಧ್ಯದಲ್ಲಿ "ಯುಕ್ತಾ ಮಾನೇನ ವಾ' ಎಂಬುದಾಗಿ 
ಆಚಾರ್ಯರು ಹೇಗೆ ಹೇಳಿದರು ? ಎಂಬುದಾಗಿ ಪ್ರಶ್ನೆ ಮಾಡಿಕೊಂಡು 
ಸಮಾಧಾನ ಹೇಳುತ್ತಾರೆ - 


ಟೀಕಾಃ ನನು ಯುಕ್ತೇರ್ಮಾನತ್ವೇ ಕಥಂ ಪೃಥಗ್ಗಃ ಹಣಮ್‌ । ಅಮಾನತ್ಹೇ 
ಕಥಂ ನಿರಾಕರಣಾದ್ಯಂಗಮಿತಿ ಚೇತ್‌ । ಇತ್ಮಮ್‌ । ಯುಕ್ತಿರಾಗ- 
ಮೇತಿಕರ್ತವ್ಯತಾತ್ಟೇನ ಸ್ವಯಮಮಾನಮಪಿ ನಿರಾಕರಣಾದ್ಯಂಗಂ 
ಭವತೀತಿ ಪರೇಣಾಂಗೀಕೃತಮ್‌ । ತದನುವಾದಶ್ಚಾಯಮಿತಿ । 


ಅನುವಾದ :- ಹೌದು, ಆಚಾರ್ಯರು "ಯುಕ್ತಾ ಮಾನೇನ ವಾ' ಎಂದು 
ಹೇಗೆ ಹೇಳಿದರು? ಏಕೆಂದರೆ, ಯುಕ್ತಿಯನ್ನು ಪ್ರಮಾಣ ಎಂದು ಒಪ್ಪುತ್ತೀರೋ? 
ಇಲ್ಲವೋ 9 ಯುಕ್ತಿಯನ್ನು ಪ್ರಮಾಣ ಎಂದು ಒಪ್ಪುವುದಾದರೆ "ಮಾನೇನ' 
ಎನ್ನುವುದರಿಂದಲೇ ಯುಕ್ತಿಯ ಸಂಗ್ರಹವೂ ಆಗುವಾಗ ""ಯುಕ್ತ್ವಾ ಮಾನೇನ 
ವಾ'' ಎಂಬುದಾಗಿ ಯುಕ್ತಿಯನ್ನು ಪ್ರತ್ಯೇಕವಾಗಿ ಏಕೆ ಹಿಡಿದರು 9 ಇನ್ನು 
ಯುಕ್ತಿ ಪ್ರಮಾಣವಲ್ಲ ಎನ್ನುವುದಾದರೆ ಅದು ನಿರಾಕರಣೆಗೆ ಅಂಗವಾದರೂ 
ಹೇಗೆ ಆಗುತ್ತದೆ ? (ಅಪ್ರಮಾಣವಾದ ಯುಕ್ತಿಯಿಂದ ಭೇದವನ್ನು ಹೇಗೆ 
ನಿರಾಕರಿಸಲು ಬರುತ್ತದೆ?) ಹಾಗಾಗಿ ಯುಕ್ಕಿ ಪ್ರಮಾಣವಾಗಿದೆ ಅಥವಾ 
ಪ್ರಮಾಣವಾಗಿಲ್ಲ ಎಂಬ ಎರಡೂ ಪಕ್ಷಗಳಲ್ಲಿಯೂ ಅನುಪಪತ್ತಿ ಇದ್ದೇ ಇದೆ 
ಅಲ್ಲವೇ ? 
ಈ ರೀತಿಯಾಗಿ ಆಚಾರ್ಯರ ಶಬ್ದಪ್ರಯೋಗದ ಮೇಲೆ ಆಕ್ಷೇಪ ಬಂದರೆ, 
ಅದಕ್ಕೆ ಇಷ್ಟು ಸಮಾಧಾನ :- 
ಪರವಾದಿಗಳು ಯುಕ್ತಿಯ ಬಗ್ಗೆ ಈ ರೀತಿ ಅಭಿಪ್ರಾಯ ತಿಳಿಸುತ್ತಾರೆ - 
ಯುಕ್ತಿಯು ತಾನು ಸ್ವತಃ ಅಪ್ರಮಾಣವಾದರೂ ಸಹ ಆಗಮಕ್ಕೆ ಇತಿಕರ್ತವ್ಯತಾ 
ಆಗಿದೆ. ಅರ್ಥಾತ್‌ ಸಹಕಾರಿಯಾಗಿದೆ. 
ಧರ್ಮೇ ಪ್ರಮೀಯಮಾಣೇ ಹಿ ವೇದೇನ ಕರಣಾತ್ಮನಾ । 
ಇತಿಕರ್ತವೃತಾಸ್ಟ್ಯಾ ನಂ ಮೀಮಾಂಸಾ ಪೂರಯಿಷ್ಯತಿ | 


ಎಂಬ ವಚನದಂತೆ ಯುಕ್ಕಿಯು ಆಗಮರೂಪಪ್ರಮಾಣಕ್ಕೆ ಅನುಕೂಲ- 
ವಾಗುತ್ತದೆ, "ಸಹಕಾರಿಯಾಗುತ್ತದೆ. ವೇದದ ಅರ್ಥವನ್ನು ನಿರ್ಣಯಿಸಲು 


೧ ಸಹಕಾರಿಯಾಗುತ್ತದೆ ಎಂದರೆ ವಿಪರೀತರಂಕಾನಿವರ್ತಕವಾಗುತ್ತದೆ ಎಂದರ್ಥ. ಹೀಗೆ 


ಬಾಧಕ ತೋರಿಸುವ ಮೂಲಕವೂ ಅನಿರ್ವಚನೀಯವಸ್ತುನಿರಾಕರಣೆ 


ನಿರ್ಣಾಯಕಸ್ಥಾನದಲ್ಲಿ ನಿಲ್ಲುತ್ತದೆ ಯುಕ್ತಿ ಎಂದು ಭಾವ. ಹೀಗೆ ಯುಕ್ತಿಯು 
ಸ್ವಯಂ ತಾನು ಅಪ್ರಮಾಣವಾದರೂ ಸಹ ಆಗಮಕ್ಕೆ ಇತಿಕರ್ತವ್ಯತಾ 
(ಸಹಕಾರಿ) ಆಗಿದ್ದರಿಂದ ನಿರಾಕರಣಾದಿಗಳಿಗೆ ಅಂಗವಾಗುತ್ತದೆ ಎಂಬುದಾಗಿ 
ಪರರು ಅಂಗೀಕರಿಸುತ್ತಾರೆ. 


ಹಾಗಾಗಿ ಯುಕ್ತಿಯು ಪ್ರಮಾಣವಲ್ಲದಿದ್ದರೂ ಆಗಮಕ್ಕೆ ಇತಿಕರ್ತವ್ಯತಾ 
ಆದ್ದರಿಂದ ನಿರಾಕರಣಾಂಗವಾಗುತ್ತದೆ ಎಂದು ಪರರು ಅಂಗೀಕರಿಸಿದ್ದರಿಂದ 
ಅದರ ಅನುವಾದವನ್ನು ಆಚಾರ್ಯರು ಇಲ್ಲಿ ಮಾಡುತ್ತಿದ್ದಾರೆ. ಅರ್ಥಾತ್‌ 


"““ನಚಕಯಾರಪಿ ಯುಕ್ಕಾ ಮಾನೇನವಾ'' 


ಎಂಬ ಆಚಾರ್ಯರ ವಾಕ್ಯವು ಪರರ ವಾಕ್ಯದ ಅರ್ಥತಃ ಅನುವಾದ- 
ರೂಪವಾಗಿದೆ. ಆದ್ದರಿಂದ "ಯುಕ್ತಿಯು ಪ್ರಮಾಣವಲ್ಲದಿದ್ದರೂ ನಿರಾಕರಣೆಗೆ 
ಅಂಗವಾಗುತ್ತದೆ' ಎಂಬ ಪರರ ಅಭಿಪ್ರಾಯವನ್ನು ಅಂತರಂಗದಲ್ಲಿಟ್ಟುಕೊಂಡು 
"'ಯುಕ್ತ್ಯಾ ಮಾನೇನ ವಾ' ಎಂಬುದಾಗಿ ಆಚಾರ್ಯರು ಯುಕ್ತಿಯನ್ನು 
ಪ್ರತ್ಯೇಕವಾಗಿ ಗ್ರಹಿಸಿದ್ದು ಸಮಂಜಸವೇ ಆಗಿದೆ ಎಂದು ಅಭಿಪ್ರಾಯ. 


ಟೀಕಾಃ ಕುತೋ5ನಿರ್ವಚನೀಯವಾದಿನೋ ಭೇದನಿರಾಕರಣಂ ನ 
ಸಂಭವತೀತ್ಯತ ಆಹ- 


ಮೂಲ - ಅಂಗೀಕ್ರಿಯಮಾಣತ್ಚಾತ್‌ । 


ಅನಿರ್ವಚನೀಯತ್ಪಂ ಹಿ ಸದಸದ್ವಿಲಕೃಣತ್ವಮ್‌ | ವೈಲಕ್ಷಣ್ಯಂ ಚ 
ಭೇದೋ ವಾ ಭೇದವ್ಯಾಪ್ತಂ ವಾ | ಏವಂ ಚಾನಿರ್ವಚನೀಯ- 
ಮಂಗೀಕುರ್ವತಾ ಭೇದಸ್ಕಾಂಗೀಕ್ರಿಯಮಾಣತ್ತಾದ್‌ ಅಂಗೀಕಾರ- 
ನಿರಾಕರಣಯೋರ್ವ್ಯಾಹತತ್ವಾನ್ನ ಭೇದನಿರಾಕರಣಂ ಸಂಭವತಿ । 
ಇಷ್ಯತೇ ಚ ತತ್‌ । ಅತೋ ನಾನಿರ್ವಚನೀಯಾಂಗೀಕಾರೋ 
ಯುಕ್ತಃ । ಸದಸದ್ದಿಲಕ್ಷಣತ್ನಂ ನಾಮ ಸತ್ನಾಸತ್ನಾನಾಧಾರತ್ನಂ, ನ 
ಭೇದ ಇತಿ ಚೇನ್ನ | ಸತ್ವವಿಕಲ್ಪನಿರಾಕರಣೇನ ನಿರಸ್ತತ್ವಾತ್‌ | 
ನಿರಾಕರಿಷ್ಯಮಾಣತ್ವಾಚ್ಚ!। 


ಯುಕ್ತಿಯಿಂದ ವಿಹರೀತಶಂಕಾ ನಿವೃತ್ತವಾದಾಗ ಆಗಮವು ಸ್ವಯಂ ತಾನೇ ತನ್ನ ಪ್ರತಿಪಾದ್ಯ 
ಅರ್ಥವನ್ನು ಸಾಧಿಸುತ್ತದೆ ಎಂದು ಭಾವ. (ನಾರೋಪಂತ ಟಿಪ್ಪಣೇ) 


ಡಾ ತತ್ನೋದ್ಯೋತ 


ಅನುವಾದ :- "'ಒಂದುವೇಳೆ ವಿಯದಾದಿಗಳು ಅನಿರ್ವಚನೀಯವಾಗಿವೆ 
ಎಂದು ಅಂಗೀಕರಿಸುವುದಾದರೆ ಆಗ ಯುಕ್ತಿಯಿಂದಾಗಲೀ ಆಗಮಪ್ರಮಾಣ- 
ದಿಂದಾಗಲೀ ಪರರು ತಮ್ಮ ಶಾಸ್ತ್ರದಲ್ಲಿ ಏನು ಭೇದನಿರಾಕರಣೆ ಮಾಡಿದ್ದಾರೆ 
ಅದು ಅನುಪಪನ್ನವಾಗಬೇಕಾಗುತ್ತದೆ'' ಎಂಬುದಾಗಿ ಹೇಳಿದಿರಿ. ಆದರೆ 
ಅನಿರ್ವಚನೀಯವಸ್ತುವನ್ನು ಅಂಗೀಕರಿಸಿದರೆ ಭೇದನಿರಾಕರಣೆ ಯಾಕೆ 
ಕೂಡುವುದಿಲ್ಲ? (ಅನಿರ್ವಚನೀಯವಸ್ತುವನ್ನು ಒಪ್ಪುವುದಕ್ಕೂ ಭೇದನಿರಾಕರಣೆ 
ಅನುಪಪನ್ನವಾಗುವುದಕ್ಕೂ ಏನು ಸಂಬಂಧ 9) ಎಂದು ಶಂಕೆ ಬಂದರೆ, ಅದಕ್ಕೆ 
ಆಚಾರ್ಯರು ಉತ್ತರಿಸುತ್ತಾರೆ - 

ಮೂಲ:- ಅಂಗೀಕ್ರಿಯಮಾಣತ್ವಾತ್‌ । 

ಮೂಲಾರ್ಥ :- ಅನಿರ್ವಚನೀಯವಸ್ತುವನ್ನು ಒಪ್ಪುವ ಮೂಲಕ (ಸದಸದ್ವಿ- 
ಲಕ್ಷಣತ್ವವನ್ನು ಹೇಳುವ ಮೂಲಕ) ಭೇದವನ್ನು ನೀವೇ ಅಂಗೀಕರಿಸಿದ್ದರಿಂದ, 


ಭೇದವನ್ನು ಅಂಗೀಕರಿಸಿ ನಿರಾಕರಿಸುವುದು ವ್ಯಾಹತವಾಗುತ್ತದೆ. ಆದ್ದರಿಂದ 
ಅನಿರ್ವಚನೀಯವಾದಿಗಳಾದ ನಿಮಗೆ ಬೇದನಿರಾಕರಣೆ ಉಪಪನ್ನವಾಗುವುದಿಲ್ಲ K 


ಅನಿರ್ವಚನೀಯವಸ್ತುವನ್ನುನೀವು ಅಂಗೀಕರಿಸುತ್ತಿ ದ್ದೀರಿ. ಅನಿರ್ವಚನೀಯತ್ತ 

ಎಂದರೆ ಸದಸದಿಲಕಣತ,. ವಿಲಕಣತ್ನ (ವೈಲಕಣ,್ಯ) ಎಂದರೆ ಭೇದ. ಅಥವಾ 
ವ ವ ಟಿ ದಡ ಬಟ್ಟ ಶೆ 
ಬೇದವ್ಯಾಪ್ರವಾದದ್ದು. ಹೀಗಾಗಿ ಅನಿರ್ವಚನೀಯವಸ್ತುವನ್ನು ಅಂಗೀಕರಿಸುವ 
ನೀವು ಭೇದವನ್ನು ಅಂಗೀಕರಿಸಿದಂತೆಯೇ ಆಯಿತು. (ಅನಿರ್ವಚನೀಯತ್ತ್ವ 
ಸದಸದ್ದಿಲಕ್ರಣತ್ತ್ವ ಎಂದರೆ ಸದ್‌ಭೇದ ಅಸದ್‌ಭೇದ ಎಂದೇ ಅರ್ಥವಾದ್ದರಿಂದ 
ಭೇದವನ್ನು ಅಂಗೀಕರಿಸಿದಂತಾಯಿತು. ಅಥವಾ ವೈಲಕ್ಷಣ್ಯವು ಭೇದವ್ಯಾಪ್ತವಾಗಿದೆ 
ಎಂಬ ಪಕದಲ್ಲಿ ವ್ಯಾಪ್ತವಾದ ವ್ಲೆಲಕಣ್ಮ (ಸದಸದ್ದೆಲಕಣ್ಣ) ಒಪಿದ ಮೇಲೆ 
ಬು ಗ ಕೆಡಿ ಗ) ವಲ್ಲ ಯ್ಯ ದೆ ps) 

ವ್ಯಾಪಕವಾದ ಭೇದವನ್ನು ಒಪ್ಪಿದಂತೆಯೇ ಆಯಿತು.) 

ಈ ರೀತಿಯಾಗಿ ಭೇದವನ್ನು ಅಂಗೀಕಾರ ಮಾಡಿ ಮತ್ತೆ ಯುಕ್ತಿಯಿಂದ 
ಹಾಗೂ ಆಗಮದಿಂದ ಭೇದದ ನಿರಾಕರಣೆ ಮಾಡಿದರೆ ವ್ಯಾಹತವಾಗುತ್ತದೆ. 
ಆದ್ದರಿಂದ ಭೇದದ ನಿರಾಕರಣೆ ಕೂಡುವುದಿಲ್ಲ. ಈಗಲಾದರೋ ಭೇದದ 


೧ ವೈಲಕ್ಷಣ್ಯ ಎಂದರೆ ವಿರುದ್ಧವಾದ ಲಕ್ಷಣಗಳು ಎಂದು ಅರ್ಥ ಇಟ್ಟುಕೊಂಡರೆ 'ಯತ್ರ 
ವಿರುದ್ದಲಕ್ತಣಾನಿ ತತ್ರ ಭೇದಃ' (ಎಲ್ಲಿ ವಿರುದ್ದಲಕ್ಷಣಗಳಿರುವವೋ ಅಲ್ಲಿ ಭೇದ ಇರುತ್ತದೆ) 
ಎಂಬುದಾಗಿ ವ್ಯಾಪ್ತಿ ಇರುವುದರಿಂದ, ವೈಲಕ್ಷಣ್ಯವು ಭೇದವ್ಯಾಪ್ತವಾಗಿದೆ ಎಂದು ಭಾವ. 


ಬಾಧಕ ತೋರಿಸುವ ಮೂಲಕವೂ ಅನಿರ್ವಚನೀಯವಸ್ತುನಿರಾಕರಣೆ 


ನಿರಾಕರಣೆಯನ್ನು ಮಾಡುತ್ತೀರಿ. ಅಂದಮೇಲೆ ಅನಿರ್ವಚನೀಯವಸ್ತುವನ್ನು 
ಅಂಗೀಕರಿಸುವುದು ಯುಕ್ತವಲ್ಲ ಎಂದು ಅಭಿಪ್ರಾಯ. 


ಅದು ಹಾಗಲ್ಲ, ಅನಿರ್ವಚನೀಯತ್ವ ಎಂದರೆ ಸದಸದ್ವಿಲಕ್ಷಣತ್ವ ಎನ್ನುವುದು 
ಸರಿಯೇ. ಆದರೆ ಸದಸದ್ದಿಲಕ್ಷಣತ್ವ ಎಂದರೆ ಸದ್‌ಭೇದ ಅಸದ್‌ಭೇದ ಎಂದು 
ಹೇಳುವುದಿಲ್ಲ. (ಹಾಗೆ ಹೇಳುವುದಾದರೆ ಭೇದವನ್ನು ಅಂಗೀಕರಿಸಿದಂತಾಗಿ 
ಅಂಗೀಕಾರ-ನಿರಾಕರಣೆಗಳು ವ್ಯಾಹತವಾಗುವ ಪ್ರಸಂಗ ಬರುತ್ತಿತ್ತು.) ಕಿಂತು 
ಸದಸದ್ದಿಲಕ್ಟಣತ್ವ ಎಂದರೆ ಸತ್ವಾಸತ್ವಾನಾಧಾರತ್ವ ಎಂದು ಹೇಳುತ್ತೇವೆ. ಹಾಗಾಗಿ 

ವಟ ವ ವ ವ pr} 

ಸತ್ವಾಸತ್ವಾನಾಧಾರತ್ವಎಂಬ ಪಕ್ಚದಲ್ಲಿಭೇದವನ್ನುಅಂಗೀಕರಿಸಿದಂತಾಗುವುದಿಲ್ಲ- 
ವಾದ್ದರಿಂದ ಭೇದನಿರಾಕರಣೆ ವ್ಯಾಹತವಾಗುವುದಿಲ್ಲಮತ್ತು ಅನಿರ್ವಚನೀಯ- 
ವಸ್ತುವನ್ನು ಒಪ್ಪುವುದೂ ಉಪಪನ್ನವಾಗುತ್ತದೆ ಎಂಬುದಾಗಿ ಶಂಕೆ ಮಾಡಿದರೆ, 
ಅದು ಸರಿಯಲ್ಲ. 

ಯಾಕೆಂದರೆ - ಸದಸದ್ದಿಲಕ್ಷಣತ್ವ ಎಂದರೆ ಸತ್ತಾಸತ್ವಾನಾಧಾರತ್ವ ಎಂಬುದಾಗಿ 

ವಲ ಚೆ ವ 

ಹೇಳಬೇಕಾದರೆ ಮೊದಲು ಸತ್ವ-ಅಸತ್ವಗಳ ನಿರ್ವಚನ ಮಾಡಬೇಕು. ಆದರೆ, 
ಸದ್ವಿಲಕ್ಷಣತ್ವ ಎಂದರೆ ಏನು? ಎಂದು ಕೇಳುತ್ತಾ - 


ಸದಿಲಕಣತಂ ಚ ಸಜಾತಿವಿಲಕಣತಂ ಸನ್ನಾತ್ರವಿಲಕಣತಂವಾ। 
ವ ಬು ದ ಜ ಬವ [J ಯ ದ 
ಎಂಬ ವಾಕ್ಯ ದಿಂದ ಹಿಂದೆಯೇ ಸತ್ವವಿಕಲ್ಪಗಳನ್ನುಮಾಡಿ ನಿರಾಕರಿಸಿಯಾಗಿದೆ. 


ಸಶ್ಟಾನಾಧಾರತ್ವ ಎಂದರೆ ಸತ್ತಾಜಾತ್ಯನಾಧಾರತ್ವ ಎಂದು ಹೇಳುತ್ತೀರೋ? 
ಬ್ರಹ್ಮತ್ವಾನಾಧಾರತ್ವ ಎಂದು ಹೇಳುತ್ತೀರೋ? ಸತ್ತ್ವಾನಾಧಾರತ್ವ ಎಂದರೆ 
ಸತ್ತಾಜಾತ್ಯನಾಧಾರತ್ವ್ತ ಎಂದು ಹೇಳುವುದಾದರೆ ಹಿಂದೆ ಹೇಳಿದಂತೆ 
ಸದ್ದಹುತ್ತಾಪತ್ತಿ. (ಅನೇಕ ಸತ್‌ಪದಾರ್ಥಗಳನ್ನು ಅಂಗೀಕರಿಸಬೇಕಾಗುತ್ತದೆ). 
ಸಶ್ವಾನಾಧಾರತ್ವ ಎಂದರೆ ಬ್ರಹ್ಮತ್ತಾನಾಧಾರತ್ವ ಎಂದು ಹೇಳುವುದಾದರೆ 
ವಿಯದಾದಿಪ್ರಪಂಚದಲ್ಲಿ ಬ್ರಹ್ನತ್ವ್ತ ಇಲ್ಲದ ಕಾರಣ, ಪ್ರಪಂಚದಲ್ಲಿ 
ಬ್ರಹ್ಮತ್ವಾನಾಧಾರತ್ವ ನಮಗೆ ಸಿದ್ದವೇ ಆಗಿದ್ದರಿಂದ ಸಿದ್ದಸಾಧನತಾ ಬರುತ್ತದೆ. 

ಆ pC [= ದ [= 
ಇನ್ನು ಅಸಶ್ವಾನಾಧಾರತ್ವ ಎಂದಾಗ, ಪ್ರಪಂಚದಲ್ಲಿ ಅಸತ್ವ ಇಲ್ಲವಾದ್ದರಿಂದ 

ER ವ a) ವ ಣಾ ಎ 
೧ ಭೇದದ ನಿರಾಕರಣೆಯನ್ನು ಮಾಡದಿದ್ದರೆ ಅದ್ವೈತವಾದಿತ್ತವೇ ಉಪಪನ್ನವಾಗುವುದಿಲ್ಲ. 
ಕೃತ ಅದ್ವೈತವಾದಿಗಳಾಗಿರುವ ನೀವು ಚೇದನಿರಾಕರಣೆ ಮಾಡುತ್ತಿದ್ದೀರಿ ಎನ್ನುವುದು 
(ಶ್ರೀವೇದೇಶತೀರ್ಥರ ವ್ಯಾಖ್ಯಾನ) 


ತತ್ಪೋದ್ಯೋತ 


ಅಸತ್ವಾನಾಧಾರತ್ವವು ನಮಗೆ ಸಿದ್ಧವೇ ಆದ ಕಾರಣ, ಅಸತ್ವಾನಾಧಾರತ್ತ 
ವಿಷಯದಲ್ಲಿಯೂ ಸಿದ್ದಸಾಧನತಾ ಬರುತ್ತದೆ ಇತ್ಯಾದಿಯಾಗಿ ಸತ್ವಾನಾಧಾರತ್ವ- 
ಅಸತ್ವಾನಾಧಾರತ್ವ ಪಕ್ಷಗಳನ್ನು ಈ ಹಿಂದೆಯೇ 'ನಿರಾಕರಿಸಿಯಾಗಿದೆ ಎಂದು 
ಭಾವ. 


ಮತ್ತು - 


““ಸತಾಸತರೂಪವಿಧಿಸಮುಚಯಸ್ಮ ಏಕತ್ರ ವಿರುದಶವತ್‌ ತನಿಷೇಧ- 
ವಟ ಚ ಳೆ ಎದ KY 
ಸಮುಚ್ಛ್ಚಯಸ್ಕಾಪಿ ಜಗತಿ ವಿರುದ್ಧತ್ವಾತ್‌'' 


ಎಂಬ ವಾಕ್ಯದಿಂದ ಮುಂದೆಯೂ ನಿರಾಕರಣೆ ಮಾಡುವವರಿದ್ದಾರೆ. 
ಆದ್ದರಿಂದ ಸದಸದ್ದಿಲಕ್ಷಣತ್ವ ಎಂದರೆ ಸತ್ವಾಸತ್ವಾನಾಧಾರತ್ವ ಎಂದು ಹೇಳಲು 
ಬರುವುದಿಲ್ಲ. 


ಅಂದಮೇಲೆ ಅನಿರ್ವಚನೀಯತ್ವ ಎಂದರೆ ಸದಸದ್ವಿಲಕ್ಷಣತ್ವ ಎಂಬ ಪಕ್ಷದಲ್ಲಿ 
(ವೈಲಕ್ಷಣ್ಯ ಎಂದರೆ ಭೇದ ಅಥವಾ ಭೇದವ್ಕಾಪ್ರ ಎಂಬ ಎರಡೂ 
ಪಕ್ಚಗಳಲ್ಲಿಯೂ) ಭೇದವನ್ನು ಅಂಗೀಕರಿಸಿದಂತೆಯೇ ಆಗುವುದರಿಂದ, 
ಭೇದವನ್ನು ಅಂಗೀಕರಿಸಿ ನಿರಾಕರಿಸುವುದು ವ್ಯಾಹತವಾಗುವ ಕಾರಣ, 
ಅನಿರ್ವಚನೀಯವಸ್ತುವನ್ನು ಒಪ್ಪುವುದು ಸರಿಯಲ್ಲ ಎಂದು ಸಿದ್ಧವಾಗುತ್ತದೆ. 


ಅವತಾರಿಕೆ ಃ- "'ಸದಸದ್ವೈಲಕ್ಷಣ್ಯವನ್ನು ಹೇಳುವ ಮೂಲಕ ಭೇದವನ್ನು 
ಅಂಗೀಕರಿಸಿ ಪುನಃ ಭೇದವನ್ನು ನಿರಾಕರಿಸಿದರೆ ವಿರೋಧ ಬರುತ್ತದೆ'' 
ಎಂಬುದಾಗಿ ನಾವು ವಿರೋಧದೋಷವನ್ನು ಹೇಳಿದಾಗ, ಆ ವಿರೋಧವನ್ನು 
ಪರಿಹರಿಸಿಕೊಳ್ಳಲು ಪ್ರಯತ್ನಿಸುತ್ತಾರೆ - 


ಟೀಕಾ: ಸದಸದ್ದಿಲಕ್ಷಣಿತ್ಸಂ ಮಿಥ್ಯಾಭೂತಮಂಗೀಕ್ರಿಯತೇ । ಭೇದಸ್ತು 
ಪಾರಮಾರ್ಥಿಕ ಏವ ನಿರಾಕ್ರಿಯತೇ । ತತ್ನಥಂ ಭೇದಾಂಗೀಕಾರ- 
ನಿರಾಕರಣಯೋರ್ವಿರೋಧಃ ? ನ ಹಿ ಮಿಥ್ಯಾಭೂತಂ 
ಚಂದ್ರ ಭೇದಮಂಗೀಕೃತ್ಯ ಪಾರಮಾರ್ಥಿಕತನ್ನಿರಾಸೇ ವಿರೋಧೋ 
ಭವತೀತೃತ ಆಹ- 


ಮೂಲ ಃ- ಅನಿರ್ವಚನೀಯಾಸಿದೇಶ ಸದಿಲಕಣತಮಸದಿಲಕಣತಂ 
ಇಬ ವಜ ದ ವಟ ವ 
ಚ ಮಿಥ್ಯೇತ್ಯವಿಲಕ್ಷಣತ್ಸಮೇವ ಸತ್ಯಂ ಸ್ಯಾತ್‌ । 


ಬಾಧಕ ತೋರಿಸುವ ಮೂಲಕವೂ ಅನಿರ್ವಚನೀಯವಸ್ತುನಿರಾಕರಣೆ 


ಯದಿ ವಿರೋಧಪರಿಹಾರಾಯ ಜಗತಃ ಸದ್ವಿಲಕ್ಷಣತ್ವಮಸ- 
ದ್ವಿಲಕ್ಷಣತ್ತಂ ಚ ಮಿಥ್ಯೇತ್ಯಂಗೀಕ್ರಿಯತೇ ತದಾ ಅನಿರ್ವಚನೀಯ- 
ಸ್ಯೋಕ್ತರೀತ್ಯಾ ಪ್ರಮಾಣಾಭಾವೇನಾಸಿದ್ದೇರ್ಮಿಥ್ಯಾಶಬ್ದಸ್ಯ 
ತದರ್ಥತ್ವಾನುಪಪತ್ಕಾ ಅಸದರ್ಥತ್ನೇ ಚಾಂಗೀಕಾರ್ಯೇ ಜಗತಃ 
ಸದಸದಾತ್ಮಕತ್ವಂ ಸತ್ಯಂ ಪ್ರಸಜ್ಯತೇ 1 ಸ್ತಂಭೇ ಸ್ರಂಭ- 
ವೈಲಕ್ಷಣ್ಯಸ್ಯಾಸತ್ವೇ ಸ್ತಂಭಾತ್ಮಕತ್ವಸ್ಯ ಸತ್ಯತ್ನವದಿತಿ । 
ಅನುವಾದ ಃ- ಸದಸದ್ದಿಲಕೃಣತ್ತವನ್ನು ಅಂಗೀಕರಿಸಿ ಭೇದವನ್ನುನಿರಾಕರಿಸಿದರೆ 
ವಿರೋಧ ಬರುವುದಿಲ್ಲ. ಹೇಗೆಂದರೆ- ಸಮಾನಸತ್ವಾಕವಾದ ಭಾವ- 
ಅಭಾವಗಳಲ್ಲಿ ಮಾತ್ರ ವಿರೋಧ ಉಂಟಾಗುತ್ತದೆ. ಪ್ರಕೃತ ಪಾರಮಾರ್ಥಿಕವಾದ 
ಭೇದವನ್ನುಅಂಗೀಕರಿಸಿ ಪಾರಮಾರ್ಥಿಕವಾದ ಭೇದವನ್ನೇ ನಿರಾಕರಿಸುವುದಾದರೆ 
ವಿರೋಧ ಬರುತ್ತಿತ್ತು. ಆದರೆ ನಾವು ಈಗ ಹಾಗೆ ಮಾಡುತ್ತಿಲ್ಲ. 
ಮಿಥ್ಯಾ ಭೂತವಾದ ಸದಸದ್ವಿಲಕ್ಷಣತ್ವವನ್ನು (ಭೇದವನ್ನು) ಅಂಗೀಕರಿಸುತ್ತೇವೆ. 
ಪಾರಮಾರ್ಥಿಕವಾದ ಭೇದವನ್ನು ನಿರಾಕರಿಸುತ್ತೇವೆ. ಅಂದಮೇಲೆ 
ಅಂಗೀಕರಿಸುವ ಭೇದ, ನಿರಾಕರಿಸುವ ಭೇದ ಎರಡೂ ಭಿನ್ನಭಿನ್ನಸತ್ತಾಕ- 
ವಾದ್ದರಿಂದ, ಭೇದಾಂಗೀಕಾರ-ಭೇದನಿರಾಕರಣೆಗಳಲ್ಲಿ ವಿರೋಧ ಹೇಗೆ 
ಬರಲು ಸಾಧ್ಯ? ಮಿಥ್ಯಾಭೂತವಾದ ಚಂದ್ರಭೇದವನ್ನು ಅಂಗೀಕರಿಸಿ 
ಪಾರಮಾರ್ಥಿಕವಾದ ಚಂದ್ರಭೇದವನ್ನು ನಿರಾಕರಿಸಿದರೆ ವಿರೋಧ ಬರುವುದಿಲ್ಲ 
ಅಲ್ಲವೇ 2 
ಈ ರೀತಿಯಾಗಿ ವಿರೋಧಪರಿಹಾರ ಮಾಡಿಕೊಳ್ಳುವ ಪ್ರಯತ್ನ ಮಾಡಿದರೆ 
ಅದಕ್ಕೆ ಆಚಾರ್ಯರು ಉತ್ತರಿಸುತ್ತಾರೆ - 
ಮೂಲಃ- ಅನಿರ್ವಚನೀಯ ಸಿದ್ದೇಶ್ವ ಸದ್ವಿಲಕ್ಷಣತ್ವಮಸದ್ವಿಲಕ್ಷಣತ್ವಂ ಚ 
ಮಿಥ್ಯೇತ್ಯವಿಲಕ್ಷಣತ್ವಮೇವ ಸತ್ಯಂ ಸ್ಯಾತ್‌ । 
ಮೂಲಾರ್ಥಃ- ಹಿಂದೆ ಹೇಳಿದ ಪ್ರಕಾರ ಪ್ರಮಾಣ ಇಲ್ಲದ ಕಾರಣ 
ಅನಿರ್ವಚನೀಯವಸ್ತುವೇ ಅಸಿದ್ದವಾದ್ದರಿಂದ, ಜಗತ್ತಿಗೆ ಸದ್ದಿಲಕ್ಷಣತ್ವ- 
ಅಸದ್ವಿಲಕ್ಷಣತ್ವಗಳು ಮಿಥ್ಯಾ (ಅಸತ್‌) ಎಂದು ಹೇಳಿದರೆ ಅವಿಲಕ್ಷೆಣತ್ತವೇ 
(ಸದಸದಾತ್ಮಕತ್ವವೇ) ಸತ್ಯವಾಗಬೇಕಾಗುತ್ತದೆ. 
ಒಂದುವೇಳೆ  ವಿರೋಧಪರಿಹಾರ ಮಾಡಿಕೊಳ್ಳುವುದಕ್ಕಾಗಿ ಜಗತ್ತಿನ 
ಸದ್ದಿಲಕ್ಷಣತ್ವ ಹಾಗೂ ಅಸದ್ದಿಲಕ್ಷಣತ್ತ ಎರಡೂ ಮಿಥ್ಯಾ ಎಂದು 


ವಣ 


ನಾ ತತ್ತೋದ್ಯೋತ 


ಅಂಗೀಕರಿಸುವುದಾದರೆ, ಆಗ ಹಿಂದೆ ಹೇಳಿದ ಪ್ರಕಾರ ಪ್ರತ್ಯಕ್ಷಾದಿ ಯಾವ 
ಪ್ರಮಾಣವೂ ಇಲ್ಲದ ಕಾರಣ ಅನಿರ್ವಚನೀಯವಾದ ವಸ್ತು ಸಿದ್ಧವಾಗಿಲ್ಲ- 
ವಾದ್ದರಿಂದ, ಮಿಥ್ಯಾ ಶಬ್ಬಕ್ಸೆ ಅನಿರ್ವಚನೀಯ ಎಂದು ಅರ್ಥ ಹೇಳಲು ಬಾರದ 
ಕಾರಣ, ಮಿಥ್ಯಾಶಬ್ಬಕ್ಕೆ ಅಸತ್‌ ಎಂಬ ಅರ್ಥವನ್ನೇ ಅಂಗೀಕರಿಸಬೇಕಾದ್ದರಿಂದ 
ಜಗತ್ತಿಗೆ ಸದಸದಾತ್ಮಕತ್ವವು ಸತ್ಯವಾಗಬೇಕಾಗುತ್ತದೆ. 


"'ಪರಸ್ಪರವಿರುದ್ದಯೋಃ ಅನ್ಯ ತರನಿಷೇಧಸ್ಯ ಅನ್ಯತರವಿಧಿನಾ ವ್ಯಾಪ್ರತ್ವಾತ್‌'' 
ಎಂಬ ನಿಯಮದಂತೆ ಜಗತ್ತಿನಲ್ಲಿರುವ ಸದ್ವೈಲಕ್ಷಣ್ಯವು ಮಿಥ್ಯಾ (ಅಸತ್‌) 
ಎಂದಾದರೆ ಜಗತ್ತಿಗೆ ಸತ್ತವು ಪ್ರಾಪ್ತವಾಗುತ್ತದೆ. ಅದರಂತೆ ಅಸದ್ವೈಲಕ್ಷಣ್ಯವು 
ಮಿಥ್ಯಾ (ಅಸತ್‌) ಎಂದಾದರೆ ಅಸತ್ವವು ಪ್ರಾಪ್ತವಾಗುತ್ತದೆ. ಹೀಗೆ ಸದ್ವೈಲಕ್ಷಣ್ಯ- 
ಅಸದ್ಭೆಲಕಣ್ಣಗಳು ಮಿಥ್ಕಾ(ಅಸತ್‌) ಎಂದು ಹೇಳಿದರೆ ಸತ್ವ-ಅಸತ್ವಗಳು 

ಜಲ ಬೃ ಶೆ é = 
(ಸದಸದಾತ್ಮಕತ್ತವು) ಸತ್ಯ ಎಂದಾಗಬೇಕಾಗುತ್ತದೆ. ಸ್ವಂಭದಲ್ಲಿ ಸ್ಥಂಭ- 
ವೈಲಕ್ಷಣ್ಯವು ಅಸತ್‌ ಆದರೆ ಸ್ವಂಭಾತ್ಮಕತ್ವವು ಸತ್ಯವಾದಂತೆ ಎಂದು ಭಾವ. 
ಅವತಾರಿಕೆ :- '"ಅನಿರ್ವಚನೀಯಾಸಿದ್ದೇಶ್ವ ಸದಿಲಕಣತಮಸದಿಲಕ ಣತಂ 
ಇಚ ವಣ ವೆ ವಲ ವ 
ಚ ಮಿಢ್ಯೇತ್ಯವಿಲಕ್ಷಣತ್ಸಮೇವ ಸತ್ಯಂ ಸ್ಯಾತ್‌ ॥''ಎಂಬ ವಾಕ್ಯಕ್ಕೆ ""ಪ್ರಮಾಣ 
ಬ [-) ಕೆ ರಕ 3 
ಇಲ್ಲದ ಕಾರಣ ಅನಿರ್ವಚನೀಯವಸ್ತು ಅಸಿದ್ಧವಾಗಿದೆ. ಹಾಗಾಗಿ ಮಿಥ್ಯಾ ಶಬ್ದಕ್ಕೆ 
ಅಸತ್‌ ಎಂದೇ ಅರ್ಥ ಬರುವುದರಿಂದ ಸದ್ದಿಲಕ್ಷಣತ್ವ-ಅಸದ್ದಿಲಕ್ಷಣತ್ತಗಳು 
ವಟ ವೆ ವಮ 
ಮಿಥ್ಯಾ ಎಂದರೆ ಅವಿಲಕ್ಷಣತ್ತವೇ ಸತ್ಯವಾಗಬೇಕಾಗುತ್ತದೆ'' 


ಎಂಬುದಾಗಿ ಒಂದುರೀತಿ ವ್ಯಾಖ್ಯಾನ ಮಾಡಿ, ಆ ವ್ಯಾ ಖ್ಯಾನಪಕ್ಷದಲ್ಲಿ 

'"ಅನಿರ್ವಚನೀಯಾಸಿದ್ದೇಶ್ವ'' ಎನ್ನುವಲ್ಲಿನ ಚಶಬ್ದಕ್ಕೆ ಅಸ್ವಾರಸ್ಯ ತಿಳಿದು, 

ಪ್ರಕೃತ ಅದೇ ವಾಕ್ಯಕ್ಕೆ ಮತ್ತೊಂದು ರೀತಿಯಿಂದ ವ್ಯಾಖ್ಯಾನ ಮಾಡುತ್ತಾರೆ - 
ಲಕ್ಷಣಾನುಪಪತ್ತಿಯಿಂದಲೂ ಅನಿರ್ವಚನೀಯವಸ್ತುನಿರಾಕರಣೆ 


ಟೀಶಾಃ ಅಥವಾ ಅನಿರ್ವಚನೀಯಂ ಸಾಧಕಪ್ರಮಾಣಾಭಾವೇನ ಬಾಧಕ- 
ಸದ್ಭಾವೇನ ಚ ನಿರಾಕೃತ್ಯ ಲಕ್ಷ! ಾನುಪಪತ್ರ್ಯಾನಪಿ ನಿರಾಕರೋತಿ - 


ಮೂಲ ಃ- ಅನಿರ್ವಚನೀಯಾಸಿದ್ದೇಶ್ವ | 


ಅನಿರ್ವಚನೀಯಮಿತ್ಕನಿರ್ವಚನೀಯಲಕ್ಟಣಮ್‌ I ತಸ್ಯಾಸಿದ್ದೇಶ್ವ 
ನ ಚ ಭೇದೇ ವಿಕಲ್ಬೋ ಯುಜೃತ ಅತಿ ಸಂಬಂಧಃ | ತಥಾಹಿ, ನ 


ಲಕಣಾನುಪಪತ್ತಿಯಿಂದಲೂ ಅನಿರ್ವಚನೀಯವಸ್ತುನಿರಾಕರಣೆ 247 


ತಾವನ್ನಿರ್ವಚನಾನರ್ಹತ್ವಮನಿರ್ವಚನೀಯತ್ಚಮ್‌ 1 ಮೂಕೀ- 
ಭಾವಪ್ರಸಂಗೇನಾಸಂಭವಿತ್ವಾತ್‌ | ನಾಪಿ ಸತ್ವಾಸತ್ವಾಭ್ಯಾಂ ನಿರ್ವಕ್ತು- 
ಮಶಕ್ಯತ್ವಲಕ್ಷಣಮ್‌ । ಪ್ರತ್ಯೇಕಂ ಸದಸತೋರನಿರ್ವಚನೀಯತಾ- 
ಪಾತಾತ್‌ 1 ಸಮುಚ್ಚಿತಸ್ಯ ತಥಾತ್ವೇ ಸತೋತಸತಶ್ವ 
ಸದಸದಾತ್ಮಕತ್ವಾಭಾವೇನ ತತ್ವಸಂಗಾನಿವಾರಣಾತ್‌ | 
ಅನುವಾದ ;- 'ಲಕ್ಷಣಪ್ರಮಾಣಾಭ್ಯಾಂ ವಸ್ತುನಿರ್ಣಯಃ' ಎಂಬ 
ನಿಯಮದಂತೆ ಯಾವುದೇ ಒಂದು ವಸ್ತು ಸಿದ್ಧವಾಗಬೇಕಾದರೂ ಲಕ್ಷಣ- 
ಪ್ರಮಾಣ ಎರಡೂ ಇರಬೇಕು. (ಆ ವಸ್ತುವಿನ ವಿಷಯದಲ್ಲಿ ಸಾಧಕಪ್ರಮಾಣ, 
ಮತ್ತು ಆ ವಸ್ತುವಿನ ಲಕ್ಷಣ ಎರಡೂ ಇರಬೇಕು.) ಆ ಹಿನ್ನೆಲೆಯಲ್ಲಿ ಈವರೆಗೆ 
`ನ ಚಾನಿರ್ವಚನೀಯೇ ಕಿಂಚಿನ್ನಾನಮ್‌'' ಇತ್ಯಾದಿಯಾಗಿ ಸಾಧಕಪ್ರಮಾಣಾ- 
ಭಾವದಿಂದ (ಅನಿರ್ವಚನೀಯವಸ್ತುವಿಷಯದಲ್ಲಿ ಯಾವುದೇ ಸಾಧಕಪ್ರಮಾಣ 
ಇಲ್ಲಎಂದು ತೋರಿಸುವ ಮೂಲಕ) ಹಾಗೂ ''ನ ಚಕಯಾಠಪಿಯುಕ್ತಾ....'' 
ಇತ್ಯಾದಿಯಾಗಿ ಬಾಧಕಸದ್ಭಾವದಿಂದಲೂ ಸಹ ಅನಿರ್ವಚನೀಯವಸ್ತುವನ್ನು 
ನಿರಾಕರಿಸಿ, ಪ್ರಕೃತದಲ್ಲಿ ಲಕ್ಷಣಾನುಪಪತ್ತಿ ಯಿಂದಲೂ ಸಹ (ಅನಿರ್ವಚನೀಯ- 
ವಸ್ತುವಿನ ಲಕ್ಷಣವನ್ನು ಹೇಳಲು ಬರುವುದಿಲ್ಲವಾದ್ದರಿಂದಲೂ ಸಹ) 
ಅನಿರ್ವಚನೀಯವಸ್ತುವನ್ನು ನಿರಾಕರಿಸುತ್ತಾರೆ - 


ಮೂಲ :- ಅನಿರ್ವಚನೀಯಾಸಿದ್ದೇಶ್ಪ | 


ಮೂಲಾರ್ಥಃ- ಅನಿರ್ವಚನೀಯದ ಲಕ್ಷಣವನ್ನು ಹೇಳಲು ಬರುವುದಿಲ್ಲ- 
ವಾದ್ದಠಿಂದಲೂ ಸಹ ಭೇದವಿಪಯದಲ್ಲಿ ವಿಕಲ್ಪ ಕೂಡುವುದಿಲ್ಲ. 

ಮೂಲದಲ್ಲಿ ಅನಿರ್ವಚನೀಯ ಎನ್ನುವುದಕ್ಕೆ ಅನಿರ್ವಚನೀಯಲಕ್ಷಣ 
ಎಂದು ಅರ್ಥ ವಿವಕ್ತಿತ. ಅಂತಹ ಅನಿರ್ವಚನೀಯಲಕ್ಷಣವು ಅಸಿದ್ದ- 
ವಾದ್ದರಿಂದಲೂ ಸಹ "ನ ಚ ಭೇದೇ ವಿಕಲ್ಲೋ ಯುಜ್ಯತೇ'' ಪಾರಮಾರ್ಥಿಕ- 
ಭೇದವು ಸಾಧ್ಯವೋ ? ಅನಿರ್ವಚನೀಯಭೇದವು ಸಾಧ್ಯವೋ ? ಎಂದು 
ಭೇದವಿಷಯದಲ್ಲಿ ವಿಕಲವು ಕೂಡುವುದಿಲ್ಲಎಂಬುದಾಗಿ ಸಂಬಂಧ (ಅನ್ವಯ) 


೧ "ಅನಿರ್ವಚನೀಯಾಸಿದ್ಧೇಶ್ವ' ಎಂಬ ಈ ವಾಕೃಕ್ಕೂ "ನ ಚ ಭೇದೇ ವಿಕಲ್ಬೋ ಯುಜ್ಯತೇ' 
ಎಂಬ ವಾಕ್ಕಕ್ಕೂ ಸಂಬಂಧ (ಅನ್ವಯ) ತಿಳಿಯಬೇಕು ಎಂದರ್ಥ. 
"'ಅನಿರ್ವಚನೀಯಾಸಿದ್ದೇಶ್ವ ಸದ್ದಿಲಕಣತ್ತಮಸದ್ದಿಲಕ್ನಣತ್ತಂ ಚ....'' ಎಂಬ 
ದೀರ್ಪವಾಕ್ಯದಲ್ಲಿ “ಅನಿರ್ವಚನೀಯಾಸಿದ್ದೇಶ್ದ' ಎನ್ನುವುದನ್ನೇ ಪ್ರತ್ಯೇಕವಾಗಿ ವಿಭಾಗ 


538 ತತ್ತೋದ್ಕೋತ 


ತಿಳಿಯಬೇಕು. ಅನಿರ್ವಚನೀಯಲಕ್ಷಣವು ಯಾಕೆ ಅಸಿದ್ದ ? ಎಂದರೆ, ಅದನ್ನು 
ನಿರೂಪಿಸುತ್ತಾರೆ- 


ಲಕಣ 1) 
ಲೈ 


ಅನಿರ್ವಚನೀಯಲಕ್ಷಣ ಏನೆಂದು ಹೇಳುತ್ತೀರಿ 7 ಮೊದನೆಯದಾಗಿ 
“ನಿರ್ವಚನಾನರ್ಹತ್ವಂ ಅನಿರ್ವಚನೀಯತ್ಪಂ' (ಯಾವುದನ್ನು ನಿರ್ವಚನ 
ಮಾಡಲು ಬರುವುದಿಲ್ಲ ಅದು ಅನಿರ್ವಚನೀಯ) ಎಂಬುದಾಗಿ ಲಕ್ಷಣ 
ಹೇಳಲು ಬರುವುದಿಲ್ಲ. ಕಾರಣ - ಜಗತ್ತು ಅನಿರ್ವಚನೀಯ ಎಂದರೆ 
ಜಗತ್ತನ್ನು ನಿರ್ವಚನ ಮಾಡಲು ಬರುವುದಿಲ್ಲ ಎಂದು ಹೇಳಿದಂತಾಗುತ್ತದೆ. 
ಆದರೆ "ಅನಿರ್ವಚನೀಯ' ಎಂಬ ಪದದಿಂದಲೇ ಜಗತ್ತಿನ ನಿರ್ವಚನ 
ಮಾಡುವುದರಿಂದ ವ್ಯಾಹತಿ ಬರುವ ಪ್ರಸಂಗದ ಭಯದಿಂದಾಗಿ ಜಗತ್ತಿನ 
ನಿರ್ವಚನ ಮಾಡದೇ (ಅಭಿಲಪನಾದಿಗಳನ್ನು ಮಾಡದೇ) ಮೂಕರಂತೆ ಸುಮ್ಮನ 
ಇರಬೇಕಾಗುತ್ತದೆ. ಆದ್ದರಿಂದ "ನಿರ್ವಚನಾನರ್ಹತ್ವಂ ಅನಿರ್ವಚನೀಯತ್ವಂ' 
ಎಂಬ ಲಕ್ಷಣ ಅಸಂಭವಿಯಾಗಿದೆ. 


ಲಕ್ಷಣ 2 


""ಸತ್ವಾಹತ್ವಾಭ್ಯಾಂ ನಿರ್ವಕ್ತುಮಶಕ್ಕತ್ವಂ ಅನಿರ್ವಚನೀಯತ್ತಂ'' ಎಂದು 
ಲಕ್ಷಣ ಹೇಳುತ್ತೇವೆ. ಅಂದರೆ ಯಾವುದನ್ನು ಸತ್‌ ಎಂಬುದಾಗಿಯೂ ನಿರ್ವಚನ 
ಮಾಡಲು ಬರುವುದಿಲ್ಲಮತ್ತು ಅಸತ್‌ ಎಂಬುದಾಗಿಯೂ ನಿರ್ವಚನ ಮಾಡಲು 
ಬರುವುದಿಲ್ಲ ಅದು ಅನಿರ್ವಚನೀಯ ಎಂಬುದಾಗಿ ಲಕ್ಷಣ ಹೇಳುತ್ತೇವೆ 
ಎಂದರೆ, ಅದೂ ಸರಿಯಲ್ಲ. ಕಾರಣ- ಹೀಗೆ ಹೇಳಿದಾಗ ಸತ್ಟೇನ 
ನಿರ್ವಕ್ತುಮಶಕ್ಕತ್ವ (ಸತ್‌ ಎಂಬುದಾಗಿ ನಿರ್ವಚನ ಮಾಡಲು ಬರುವುದಿಲ್ಲ) 


ಮಾಡಿ (ಅದೊಂದನ್ನೇ ಪ್ರತ್ಯೇಕ ವಾಕ್ಕವಾಗಿ ವಿವಕ್ಷಿಸಿ) ವ್ಯಾಖ್ಯಾನ ಮಾಡುತ್ತಿದ್ದಾರೆ. ಹಾಗೆ 
ವಾಕ್ಯವಿಭಾಗ ಮಾಡಿಕೊಂಡಾಗ "ಅನಿರ್ವಚನೀಯಾಸಿದ್ಧೇಶ್ವ' ಎನ್ನುವುದು ಹೇತುವಾದ 
ಕಾರಣ, ಇದಕ್ಕೆ ಸಾಧ್ಯ ಯಾವುದು? (ಅನಿರ್ವಚನೀಯಾಸಿದ್ದೇಶ್ವ. ಅನಿರ್ವಚನೀಯಲಕ್ಷಃ ಣವು 
ಅಸಿದ್ಧವಾದ್ದರಿಂದ, ಮುಂದೇನು?) ಎಂದು ಆಕಾಂಕ್ಷೆ. ಬರುತ್ತದೆ. ಅದಕ್ಕಾಗಿ ಟೀಕಾಕೃತ್ಟಾದರು 
“ಅನಿರ್ವಚನೀಯಾಸಿದ್ದೇಶ್ದ' ಎಂಬ ಹೇತುವಾಕ್ಕಕ್ಕೆ "ನ ಚ ಭೇದೇ ವಿಕಲ್ಬೋ ಯುಜ್ಯತೇ" 
ಎಂಬ ಸಾಧ್ಯವಾಕ್ಯ ದೊಂದಿಗೆ ಸಂಬಂಧ ತಿಂಸುತ್ತದ್ದಾರೆ. ಆದ್ದರಿಂದ - 
"`ಅನಿರ್ವಚನೀಯಾಸಿದ್ದೇಶ್ವ ನಚಭೇದೇ ವಿಕಲ್ಫೋ ಯುದ್ಧ ತೇ'' 
ಎಂಬುದಾಗಿ ಅನ್ವಯ ತಿಳಿಯಬೇಕು ಎಂದು ಅಭಿಪ್ರಾ ಯ. 


ಲಕ್ಷಣಾನುಪಪತ್ತಿಯಿಂದಲೂ ಅನಿರ್ವಚನೀಯವಸ್ತುನಿರಾಕರಣೆ 249 


ಹಾಗೂ ಅಸತ್ವೇನ ನಿರ್ವಕ್ತುಮಶಕ್ಕತ್ವ (ಅಸತ್‌ ಎಂಬುದಾಗಿ ನಿರ್ವಚನ 
ಮಾಡಲು ಬರುವುದಿಲ್ಲ) ಎಂದು ಎರಡು ಲಕ್ಷಣಗಳನ್ನು ಹೇಳಿದಂತಾಗುತ್ತದೆ. 
ಹಾಗೆ ಹೇಳಿದರೆ ಅಸತ್ತನ್ನು ಸತ್‌ ಎಂಬುದಾಗಿ ನಿರ್ವಚನ ಮಾಡಲು 
ಬರುವುದಿಲ್ಲವಾದ್ದರಿಂದ "ಸತ್ವೇನ ನಿರ್ವಕ್ತುಮಶಕ್ಯತ್ತ' ಎಂಬ ಲಕ್ಷಣ ಅಸತ್ತಿನಲ್ಲಿ 
ಬರುತ್ತದೆಯಾದ್ದರಿಂದ ಅಸತ್‌ ಅನಿರ್ವಚನೀಯವಾಗಬೇಕಾಗುತ್ತದೆ. 
ಅದರಂತೆಯೇ ಸತ್ತನ್ನು ಅಸತ್‌ ಎಂಬುದಾಗಿ ನಿರ್ವಚನ ಮಾಡಲು 
ಬರುವುದಿಲ್ಲವಾದ್ದರಿಂದ "ಅಸತ್ತೇನ ನಿರ್ವಕ್ತುಮಶಕ್ಕತ್ವ' ಎಂಬ ಲಕ್ಷಣ ಸತ್ತಿನಲ್ಲಿ 
ಬರುತ್ತದೆಯಾದ್ದರಿಂದ ಸತ್‌ ಅನಿರ್ವಚನೀಯವಾಗಬೇಕಾಗುತ್ತದೆ. ಆದ್ದರಿಂದ 
'ಸತ್ವಾಸತ್ವಾಭ್ಯಾಂ ನಿರ್ವಕ್ತುಮಶಕ್ಕತ್ವಂ ಅನಿರ್ವಚನೀಯತ್ನಂ' ಎಂಬುದಾಗಿಯೂ 
ಲಕ್ಷಣ ಹೇಳಲು ಬರುವುದಿಲ್ಲ. 


ಲಕ್ಷಣ 3 

""ಸತ್ವವಿಶಿಷ್ಟಾಸತ್ವೇನ ನಿರ್ವಕ್ತುಮಶಕ್ಯತ್ವಂ ಅನಿರ್ವಚನೀಯತ್ತಂ'' ಎಂದು 
ಲಕ್ಷಣ ಹೇಳುತ್ತೇವೆ. ಸತ್‌ಪದಾರ್ಥದಲ್ಲಿ ಅಸತ್ವೇನ ನಿರ್ವಕ್ತುಮಶಕ್ಕತ್ವ ಇದ್ದರೂ 
ಸಹ (ಸತ್ವೇನ ನಿರ್ವಕ್ತುಮಶಕ್ಕತ್ವ ಇಲ್ಲವಾದ್ದರಿಂದ) ಸತ್ತವಿಶಿಷ್ಟಾಸತ್ವೇನ 
ನಿರ್ವಕ್ತುಮಶಕ್ಯತ್ವ ಇಲ್ಲ. ಅದರಂತೆ ಅಸತ್‌ನಲ್ಲಿ ಸತ್ವೇನ ನಿರ್ವಕ್ತುಮಶಕ್ಯತ್ವ 
ಇದ್ದರೂ ಸಹ (ಅಸತ್ವೇನ ನಿರ್ವಕ್ತುಮಶಕ್ಯತ್ವ ಇಲ್ಲವಾದ್ದರಿಂದ) 
ಸತ್ತವಿಶಿಷ್ಠಾಸತ್ತೇನ ನಿರ್ವಕ್ತುಮಶಕ್ಯತ್ವ ಇಲ್ಲ. ಆದ್ದರಿಂದ ಹಿಂದಿನ ದೋಷ 
ಬರುವುದಿಲ್ಲಎಂದರೆ, ಈ ಲಕ್ಷಣವೂ ಸರಿಯಲ್ಲ. ಏಕೆಂದರೆ - ಸತ್‌ಪದಾರ್ಥವು 
ಸದಸದಾತ್ಮಕವಾಗಿದ್ದರೆ ಆಗ ಸತ್ವವಿಶಿಷ್ಟಾಸತ್ವೇನ ನಿರ್ವಕ್ತುಂ ಶಕ್ಯವಾಗುತ್ತಿತ್ತು. 
ಆದರೆ ಸತ್‌ಪದಾರ್ಥ ಕೇವಲ ಸದಾತ್ಮಕವಾಗಿದೆ, ಆಸದಾತ್ಮಕವಾಗಿಲ್ಲ. ಹಾಗಾಗಿ 
ಸತ್ವವಿಶಿಷ್ಟಾಸತ್ವೇನ ನಿರ್ವಕ್ತುಂ ಶಕ್ಕತ್ವಾಭಾವ ಸತ್‌ನಲ್ಲಿ ಬರುವುದರಿಂದ ಸತ್‌ 
ಪದಾರ್ಥ ಅನಿರ್ವಚನೀಯವಾಗಬೇಕಾಗುತ್ತದೆ. ಅದರಂತೆಯೇ ಅಸತ್‌ 
ಸದಸದಾತ್ಮಕವಾಗಿದ್ದರೆ ಆಗ ಸತ್ವದಿಶಿಷ್ಟಾಸತ್ವೇನ ನಿರ್ವಕ್ತುಂ ಶಕ್ಯವಾಗುತ್ತಿತ್ತು. 
ಆದರೆ ಅಸತ್‌ ಕೇವಲ ಅಸದಾತ್ಮಕವಾಗಿದೆ, ಸದಾತ್ಮಕವಾಗಿಲ್ಲ. ಹಾಗಾಗಿ 
ಸತ್ತವಿಶಿಷ್ಠಾಸತ್ತೇನ ನಿರ್ವಕ್ಕುಂ ಶಕ್ಕ ತ್ವಾಭಾವ ಅಸತ್‌ನಲ್ಲಿ ಬರುವುದರಿಂದ 
ಅಸತ್‌ ಕೂಡ ಅನಿರ್ವಚನೀಯವಾಗಬೇಕಾಗುತ್ತದೆ. ಹಾಗಾಗಿ ಸತ್‌-ಅಸತ್‌ 
ಗಳು ಅನಿರ್ವಚನೀಯವಾಗಬೇಕಾಗುತ್ತದೆ ಎಂಬ ಹಿಂದಿನ ದೋಷ 
ನಿವಾರಣೆಯಾಗುವುದಿಲ್ಲ. ಆದ್ದರಿಂದ 'ಸತ್ತವಿಶಿಷ್ಠಾಸತ್ತೇನ ನಿರ್ವಕ್ತುಮಶಕ್ಕತ್ತಂ 


250 ತತ್ಪೋದ್ಯೋತ 


ಅನಿರ್ವಚನೀಯತ್ಹಂ' ಎಂಬುದಾಗಿಯೂ ಲಕ್ಷಣ ಹೇಳಲು ಬರುವುದಿಲ್ಲಎಂದು 
ಭಾವ. 


ಇ 


ಟೀಕಾ : ಸತ್ವೇನ ನಿರ್ವಕ್ತುಮಶಕ್ಕತ್ವೇ ಸತ್ಯಸತ್ತೇನ ನಿರ್ವಕ್ತುಮಶಕ್ಕತ್ವಮಿತಿ 
ಚೇನ್ನ । ಸದಸದಾತ್ಮಕತಾವತ್‌ ಪ್ರತಿಷೇಧಸಮುಚ್ಚಯಸ್ಕಾಪಿ 
ವಿರುದ್ಧತ್ತೇನಾಸಂಭವಿತ್ವಾತ್‌ 1 ಅನಿರ್ವಚನೀಯವಾದಿನೋ 
ವಿರೋಧೋಪಸಿದ್ದ ಇತಿ ಚೇನ್ನ I ಅನಿರ್ವಚನೀಯಸಿದ್ದೌ 
ವಿರೋಧಾಸಿದ್ಧಿ: ತತೋ ಲಕ್ಷಃ ಣಸಿದ್ದಾ ಅನಿರ್ವಚನೀಯಸಿದ್ದಿ! ರಿತಿ 
ಪರಸ್ಪರಾಶ್ರಯಪ್ರಸಂಗಾತ್‌ | 
ಅನುವಾದ :- 
ಲಕ್ಷಣ ೪ 
“ಸತ್ವೇನ ನಿರ್ವಕ್ತುಮಶಕ್ಕತ್ವೇ ಸತಿ ಅಸತ್ವೇನ ನಿರ್ವಕ್ಷುಮಶಕ್ಯತ್ವಂ 
ಅನಿರ್ವಚನೀಯತ್ನಂ' ಎಂಬುದಾಗಿ ಲಕ್ಷಣ ಹೇಳುತ್ತೇವೆ. ಅನಿರ್ವಚನೀಯತ್ವ 
ಎಂದರೆ "ಸತ್ವೇನ ನಿರ್ವಕ್ತುಮಶಕ್ಕತ್ವದಿಂದ ಸಹಿತವಾದ ಅಸತ್ವೇನ 
ನಿರ್ವಕ್ತುಮಶಕ್ಕತ್ವ' ಎಂದು ಹೇಳುತ್ತೇವೆ. ಅರ್ಥಾತ್‌ ಯಾವ ಒಂದೇ 
ವಸ್ತುವಿನಲ್ಲಿ ಸತ್ವೇನ ನಿರ್ವಕ್ತುಮಶಕ್ಯತ್ವ- ಅಸತ್ವೇನ ನಿರ್ವಕ್ತುಮಶಕ್ಕತ್ತ ಎರಡೂ 
ಇವೆಯೋ ಅದು ಅನಿರ್ವಚನೀಯಪದಾರ್ಥ ಎಂಬುದಾಗಿ ಹೇಳುತ್ತೇವೆ 
ಎಂದರೆ, ಈ ರೀತಿಯಾಗಿಯೂ ಹೇಳಲು ಬರುವುದಿಲ್ಲ. 
ಯಾಕೆಂದರೆ- ಸತ್ವ-ಅಸತ್ವಗಳು ವಿರುದ್ಧವಾದ್ದರಿಂದ ಒಂದೇ ವಸ್ತುವಿನಲ್ಲಿ 
ಸತ್ವ-ಅಸತ್ವಗಳನ್ನು (ಒಂದೇ ವಸ್ತುವಿಗೆ ಸದಸದಾತ್ಮಕತ್ವವನ್ನು) ಹೇಗೆ ಹೇಳಲು 
ಬರುವುದಿಲ್ಲವೋ, ಅದರಂತೆಯೇ ಸತ್ತೇನ ನಿರ್ವಕ್ತುಮಶಕ್ಯತ್ವ- ಅಸತ್ವೇನ 
ನಿರ್ವಕ್ತುಮಶಕ್ಕತ್ವ ಎರಡೂ ವಿರುದ್ಧವಾದ್ದರಿಂದ ಒಂದೇ ವಸ್ತುವಿನಲ್ಲಿ ಸತ್ತೇನ 
ನಿರ್ವಕ್ತುಮಶಕ್ಕತ್ವ-ಅಸತ್ತೇನ ನಿರ್ವಕ್ತುಮಶಕ್ಕತ್ವ ಎರಡನ್ನೂ ಹೇಳಲು 
ಬರುವುದಿಲ್ಲ. 
ಅಂದರೆ :- ಸತ್ವೇನ ನಿರ್ವಕ್ತುಮಶಕ್ಕತ್ವ ದ ಅಸತ್ವೇನ ನಿರ್ವಕ್ತುಮಶಕ್ಕತ್ತ 
ಎರಡನ್ನೂ ಒಂದೇ ವಸ್ತುವಿಗೆ ಹೇಳಿದರೆ, ಸತ್ವಾಭಾವ-ಅಸತ್ವಾಭಾವ ಎರಡನ್ನೂ 
ಒಂದೇ ವಸ್ತುವಿಗೆ ”ಹೇಳಿದಂತಾಗುತ್ತದೆ. ಆದರೆ ಸತ್ವ-ಅಸತ್ವಗಳು ವಿರುದ್ಧ- 
೧ ಸತ್ತೇನ ನಿರ್ವಕ್ತುಮಶಕೃತ್ವ ಹೇಳಿದರೆ ಸತ್ವಾಭಾವ ಹೇಳಿದಂತಾಗುತ್ತದೆ. ಅಸತ್ನೇನ 
ನಿರ್ವ್ರುಮಶಕ್ಕತ್ವ ಹೇಳಿದರೆ ಅಸತ್ವಾಭಾವ ಹೇಳಿದಂತಾಗುತ್ತದೆ ಎಂದು ಭಾವ. 


ಲಕಣಾನುಪಪತ್ತಿಯಿಂದಲೂ ಅನಿರ್ವಚನೀಯವಸ್ತುನಿರಾಕರಣೆ 251 
a 


ವಾದ್ದರಿಂದ ಒಂದೇ ವಸ್ತುವಿನಲ್ಲಿ ಸತ್ವ-ಅಸತ್ವಗಳನ್ನು ಹೇಗೆ ಹೇಳಲು 
ಬರುವುದಿಲ್ಲವೋ ಅದರಂತೆಯೇ ಸತ್ವಾಭಾವ-ಅಸತ್ವಾಭಾವಗಳೆರಡೂ 
ವಿರುದ್ಧವಾದ್ದರಿಂದ ಒಂದೇ ವಸ್ತುವಿನಲ್ಲಿ ಸತ್ವಾಭಾವ-ಅಸತ್ವಾಭಾವ ಎರಡನ್ನೂ 
ಹೇಳಲು ಬರುವುದಿಲ್ಲ ಎಂದು ಅಭಿಪ್ರಾಯ. 


ಹಾಗಲ್ಲ, ಸತ್ವ-ಅಸತ್ವಗಳು ವಿರುದ್ಧವಾದರೂ ಸಹ ಸತ್ವಾಭಾವ- ಅಸತ್ವಾ- 
ಭಾವಗಳು ವಿರುದ್ಧವಲ್ಲ. ಯಾಕೆಂದರೆ- ಸತ್ವ-ಅಸತ್ವಗಳು ಒಂದೇ ವಸ್ತುವಿನಲ್ಲಿ 
ಇರುವುದಿಲ್ಲವಾದ್ದರಿಂದ ಅವು ವಿರುದ್ಧವಾದರೂ ಸಹ, ಅನಿರ್ವಚನೀಯವಾದ 
ಜಗತ್ತಿನಲ್ಲಿ ಹಾಗೂ ಶುಕ್ತಿರಜತಾದಿಗಳಲ್ಲಿ ಸತ್ಪಾಭಾವ- ಅಸತ್ವಾಭಾವಗಳು 
ಇರುವುದರಿಂದ ಸತ್ವಾಭಾವ-ಅಸತ್ವಾಭಾವಗಳು ವಿರುದ್ಧವೇನಲ್ಲ ? ಎಂಬುದಾಗಿ 
ಶಂಕಿಸುವುದು ಸರಿಯಲ್ಲ. 

ಹಾಗೆ ಹೇಳುವುದಾದರೆ ಅನ್ಯೋನ್ಯಾಶ್ರಯ ಬರುತ್ತದೆ. ಹೇಗೆಂದರೆ - 
ಅನಿರ್ವಚನೀಯವಸ್ತು ಸಿದ್ಧವಾದರೆ, ಅಲ್ಲಿ ಸತ್ವಾಭಾವ-ಅಸತ್ವಾಭಾವಗಳು 
ಇರುವ ಕಾರಣ ವಿರೋಧ ಇಲ್ಲ ಎಂದು ಸಿದ್ದವಾಗುತ್ತದೆ. ಸತ್ತಾಭಾವ- 
ಅಸತ್ವಾಭಾವಗಳಲ್ಲಿ ವಿರೋಧ ಇಲ್ಲ ಎಂದು ಸಿದ್ದವಾದರೆ, ಸತ್ತೇನ ನಿರ್ವಕ್ತುಮ- 
ಶಕ್ಕತ್ವದಿಂದ ಸಹಿತವಾದ ಅಸತ್ತೇನ ನಿರ್ವಕ್ತುಮಶಕ್ಯತ್ವ ಎಂಬ ಲಕ್ಷಣಸಿದ್ದವಾಗಿ 
ಅನಿರ್ವಚನೀಯವಸ್ತು ಸಿದ್ಧವಾಗುತ್ತದೆ. ಹೀಗೆ ಅನ್ಯೋನ್ಯಾಶ್ರಯದೋಷ 
ಬರುವುದರಿಂದ ಸತ್ವಾಭಾವ-ಅಸತ್ವಾಭಾವಗಳು ವಿರುದ್ಧವಲ್ಲ ಎಂದು ಶಂಕಿಸಲು 
ಬರುವುದಿಲ್ಲ. ಹಾಗಾಗಿ "ಸತ್ವೇನ ನಿರ್ವಕ್ತುಮಶಕ್ಯತ್ವೇ ಸತಿ ಅಸತ್ನೇನ 
ನಿರ್ವಕ್ತುಮಶಕ್ಯತ್ವಂ ಅನಿರ್ವಚನೀಯತ್ತಂ' ಎಂಬುದಾಗಿಯೂ ಅನಿರ್ವಚನೀಯ 
ಲಕ್ಷಣ ಹೇಳಲು ಬರುವುದಿಲ್ಲ ಎಂದು ಭಾವ. 


ಟೀಕಾಃ ಸ್ಯಾದಯಂ ವಿರೋಧಃ । ಯದಿ ನಿಷೇಧಸಮುಚ್ಚಯಸ್ತಾತ್ತಿಕ: 
ಸ್ಯಾತ್‌ | ನ ಚೈತದಸ್ತಿ | ತಸ್ಯಾಪಿ ಮಿಥ್ಯಾತ್ಟಾಂಗೀಕಾರಾದಿತ್ಯತ ಆಹ- 
ಮೂಲಃ- ಸದಿಲಕಣತಮಸದಿಲಕಣತಂ ಚ ಮಿಥ್ಲೇತ್ಸವಿಲಕಣತ- 
aw ವ ೦4 ಲೂ ವ ಳೆ ಭೆ ಟಿ ದ 

ಮೇವ ಸತ್ಯಂ ಸ್ಯಾತ್‌ 


ನಿಷೇಧಸಮುಚ್ಚಯಪಕ್ಷನಿರಾಕರಣಸೂಚನಾರ್ಥಂ ದ್ವಿರ್ವಿಲಕ್ಷಣತ್ವ- 
ಗ್ರಹಣಮ್‌ । ಅನ್ಯಥಾ ಸದಸದ್ದಿಲಕ್ಟಣತ್ವಮಿತ್ಯವಕ್ಷ್ಮ್ಯತ್‌ । 


252 ತತ್ತೋದ್ಯೋತ 


ನನುಪ್ರಪಂಚಏವಧರ್ಮೀ ನಾಸ್ತಿ ಕಸ್ಯ ಸದಸದಾತ್ಮಕತ್ಸಮಾಪದ್ಯತ 
ಅತಿ ಚೇನ್ನ | ಪರೇಣಾಪ್ಯಸತ್ವಸ್ಯಾನಂಗೀಕೃತತ್ವಾತ್‌ I 


ಅನುವಾದ :- ''ಸತ್ವ-ಅಸತ್ವಗಳು ವಿರುದ್ಧವಾದ್ದರಿಂದ ಒಂದೇ ವಸ್ತುವಿನಲ್ಲಿ 
ಸತ್ವ-ಅಸತ್ವಗಳನ್ನು ಹೇಗೆ ಹೇಳಲು ಬರುವುದಿಲ್ಲವೋ ? ಅದರಂತೆಯೇ 
ಸತ್ವಾಭಾವ-ಅಸತ್ವಾಭಾವ ಎರಡೂ ವಿರುದ್ಧವಾದ್ದರಿಂದ ಒಂದೇ ವಸ್ತುವಿನಲ್ಲಿ 
ಸತ್ವಾಭಾವ-ಅಸತ್ವಾಭಾವ ಎರಡನ್ನೂ ಹೇಳಲು ಬರುವುದಿಲ್ಲ'' 

ಎಂಬುದಾಗಿ ಹೇಳಿದಿರಿ. ಆದರೆ ಈ ರೀತಿ ವಿರೋಧಶಂಕೆ ಮಾಡುವುದು 
ಸರಿಯಲ್ಲ. ಏಕೆಂದರೆ ವಸಂತ-ಗ್ರೀಷ್ಠಗಳು ವಿರುದ್ಧವಾದರೂ ಸಹ ಸ್ಪಪ್ಪಕಾಲದಲ್ಲಿ 
ಎರಡರ ಸಮಾಗಮವಾಗುತ್ತದೆ. ಅವುಗಳಲ್ಲಿ ಅವಿರೋಧವನ್ನು (ವಿರೋಧಾ- 
ಭಾವವನ್ನು) ಕಾಣುತ್ತೇವೆ. ಯಾಕೆ 2 ತಾತ್ವಿಕವಾದ ವಸಂತ-ಗ್ರೀಷ್ಠಗಳು 
ವಿರುದ್ಧವಾದ್ದರಿಂದ ಏಕತ್ರ ಸಮಾವೇಶಗೊಳ್ಳಲು ಸಾಧ್ಯವಿಲ್ಲದಿದ್ದರೂ ಸಹ 
ಸ್ವಪ್ನದಲ್ಲಿ ಕಾಣುವ ವಸಂತ-ಗ್ರೀಷ್ಠಗಳು ಅತಾತ್ವಿಕವಾದ್ದರಿಂದ ಅಂತೆಯೇ 
ವಿರುದ್ಧವಲ್ಲವಾದ್ದರಿಂದ ಅತಾತ್ಲಿಕವಾದ ವಸಂತ-ಗ್ರ್ರೀಷ್ಠಗಳು ಏಕತ್ರ 
ಸಮಾವೇಶಗೊಳ್ಳಲು ಅನುಪಪತ್ತಿ ಇಲ್ಲ. ಅಂದಮೇಲೆ ತಾತ್ತಿಕವಾದವುಗಳಲ್ಲಿ 
ವಿರೋಧವೇ ಹೊರತು ಅತಾತ್ತಿಕವಾದವುಗಳಲ್ಲಿ ಯಾವುದೇ ವಿರೋಧವಿಲ್ಲ 
ಎಂಬ ಅಂಶ ಇದರಿಂದ ಸ್ಪಷ್ಟವಾಗುತ್ತದೆ. 


ಪ್ರಕೃತದಲ್ಲಿ ಸತ್ವಾಭಾವ-ಅಸತ್ವಾಭಾವಗಳಲ್ಲಿಯೂ ವಿರೋಧ ಯಾವಾಗ 
ಬರುತ್ತಿತ್ತು ? ಸತ್ವಾಭಾವ-ಅಸತ್ವಾಭಾವಗಳು ತಾಶ್ತಿಕವಾಗಿದ್ದರೆ ಆಗ ವಿರೋಧ 
ಬರುತ್ತಿತ್ತು. ಆದರೆ ಸತ್ವಾಭಾವ-ಅಸತ್ವಾಭಾವಗಳು ತಾತ್ತಿಕವಾಗಿಲ್ಲ. ಸ್ವಪಷ್ತಕಾಲದ 
ವಸಂತ-ಗ್ರೀಷ್ಠಗಳಂತೆ ಅತಾತ್ವಿಕವಾಗಿವೆ. ಅರ್ಥಾತ್‌ ಮಿಥ್ಯೆಯಾಗಿವೆ. 
ಅಂದಮೇಲೆ ಮಿಥ್ಯಾ ಭೂತವಾದ ಸತ್ವಾಭಾವ-ಅಸತ್ವಾಭಾವಗಳಲ್ಲಿ ವಿರೋಧ 
ಇಲ್ಲವಾದ್ದರಿಂದ ಒಂದೇ ವಸ್ತುವಿನಲ್ಲಿ ಸತ್ವಾಭಾವ-ಅಸತ್ವಾಭಾವ ಎರಡನ್ನೂ 
ಹೇಳಲು ಬಂದೇ ಬರುತ್ತದೆ ಎಂಬುದಾಗಿ ಆಕ್ಷೇಪ ಬಂದರೆ, ದೋಷ ಹೇಳುವ 
ಮೂಲಕ ಆಚಾರ್ಯರು ಅದನ್ನು ನಿರಾಕರಿಸುತ್ತಾರೆ - 
ಮೂಲ ;- ಸದ್ವಿಲಕ್ಷಣತ್ವಮಸದ್ವಿಲಕ್ಷಣತ್ವಂ ಚ ಮಿಥ್ಯೇತ್ಯವಿಲಕ್ಷಣತ್ವಮೇವ 

ಸತ್ಯ೦ ಸ್ಯಾತ್‌ । 


ಲಕ್ಷಣಾನುಪಪತ್ತಿಯಿಂದಲೂ ಅನಿರ್ವಚನೀಯವಸ್ತುನಿರಾಕರಣೆ 253 


ಮೂಲಾರ್ಥಃ- ಸದ್ದಿಲಕ್ಷಣತ್ವ-ಅಸದ್ದಿಲಕ್ಷಣತ್ವಗಳು (ಸತ್ವಾಭಾವ-ಅಸತ್ವಾ- 
ಭಾವಗಳು) ಮಿಥ್ಯಾ ಎಂದು ಅಂಗೀಕರಿಸಿದರೆ ಜಗತ್ತಿಗೆ ಅವಿಲಕ್ಷಣತ್ವವೇ 
ಸದಸದಾತ್ಮಕತ್ವವೇ ಸತ್ಯವಾಗಬೇಕಾಗುತ್ತದೆ. 


ಹೌದು, ಸದ್ವಿಲಕ್ಷಣತ್ವ- ಅಸದ್ದಿಲಕ್ತಣತ್ವಗಳು ಮಿಥ್ಯಾ ಎಂದಾದರೆ ಜಗತ್ತು 
ಸದಸದಾತ್ಮಕವಾಗಬೇಕಾಗುತ್ತದೆ ಎಂಬುದಾಗಿ ಸದಸದಾತ್ಮಕತ್ತವನ್ನು ಆಪಾದಿಸು- 
ತ್ರ ೀರಿ. ಆದರೆ ಸತ್ವಸಮುಚ್ಚಿತಅಸತ್ವದ ಅಭಾವವನ್ನು ನಿರಾಕರಿಸಿದರೂ ಸಹ 
ಈ ಸದಸದಾತ್ಮಕತ್ವಾಪಾದನವು ೧ಉಪಪನ್ನವಾಗುವುದರಿಂದ 


""ಸದ್ವಿಲಕ್ಷಣತ್ವಮಸದ್ವಿಲಕೃತ್ವಂ ಚ ಮಿಥ್ಯಾ....'' 

ಎಂಬ ಮೂಲವನ್ನು ನಿಷೇಧಸಮುಚ್ಚಯನಿರಾಕರಣಪರವಾಗಿ ಹೇಗೆ 
ವ್ಯಾಖ್ಯಾನ ಮಾಡುತ್ತೀರಿ ? ಎಂಬುದಾಗಿ ಶಂಕೆ ಬಂದರೆ, ಅದು ಸರಿಯಲ್ಲ. 
ಕಾರಣ- ನಾವು ಹೀಗೆ ವ್ಯಾಖ್ಯಾನ ಮಾಡುವುದಕ್ಕೆ ಒಂದು ಜ್ಞಾಪಕ ಉಂಟು. 
ಅದೇನೆಂದರೆ - 

ಇಲ್ಲಿ ನಿಷೇಧಸಮುಚ್ಚಯಪಕ್ಪವನ್ನು (ಸತ್ವಾಭಾವ-ಅಸತ್ವಾಭಾವಗಳನ್ನು 
ಏಕತ್ರ) ನಿರಾಕರಿಸುತ್ತಿ ದ್ದಾರೆಯೇ ಹೊರತು ಸತ್ತಸಮುಚ್ಚಿತಅಸತ್ವದ ಅಭಾವ 
(ಪಕ್ಷ)ವನ್ನು ನಿರಾಕರಿಸುತ್ತಿಲ್ಲ ಆಚಾರ್ಯರು. ಅದು ಹೇಗೆ ತಿಳಿಯುತ್ತದೆ ? 
ಎಂದರೆ, ಈ ನಿಷೇಧಸಮುಚ್ಛಯಪಕ್ಷದ ನಿರಾಕರಣೆಯನ್ನು ಸೂಚಿಸುವುದ- 
ಕ್ಕಾಗಿಯೇ ಆಚಾರ್ಯರು *"ಸದ್ವಿಲಕ್ಷಣತ್ವಂ ಅಸದ್ದಿಲಕ್ಷಣತ್ತಂ ಚ'' ಎಂಬುದಾಗಿ 
ಎರಡು ವಿಲಕ್ಷಣತ್ವಗಳನ್ನು ಪ್ರತ್ಯೇಕವಾಗಿ ಗೃಹಣ ಮಾಡಿದ್ದಾರೆ. (ಸದ್ದಿಲಕ್ಷಣತ್ವ- 
ಅಸದ್ದಿಲಕ್ಷಣತ್ವಗಳನ್ನು ಪ್ರತ್ಯೇಕವಾಗಿ ಗ್ರಹಿಸಿದ್ದರಿಂದ ಸತ್ತಾಭಾವ - 
ಅಸತ್ವಾಭಾವಗಳನ್ನು ನಿರಾಕರಿಸುತ್ತಿರುವುದು ಸೂಚಿತವಾಗುತ್ತಿದೆ.) ಒಂದುವೇಳೆ 
ಸತ್ವಸಮುಚ್ಚಿತಅಸತ್ವದ ಅಭಾವವನ್ನು ನಿರಾಕರಿಸುವ ಅಭಿಪ್ರಾಯ ಇದ್ದದ್ದೇ 
ಆದರೆ 


""ಸದಸದ್ವಿಲಕ್ಷಣತ್ವಂ ಮಿಥ್ಯಾ ಇತಿ ಅವಿಲಕ್ಷಣತ್ವಮೇವ ಸತ್ಯಂ ಸ್ಯಾತ್‌'' 


೧ ಜಗತ್ತಿಗೆ ಸತ್ವಸಮುಚ್ಚಿತಅಸತ್ವದ ಅಭಾವವನ್ನು ಹೇಳುವುದಾದರೆ ಜಗತ್ತು ಸದಸದಾತ್ಮಕ- 


ಚ ಎ 


ವಾಗಬೇಕಾಗುತ್ತದೆ ಎಂಬುದಾಗಿಯೂ ಆಪಾದನೆ ಮಾಡಲು ಬರುವುದರಿಂದ 
೨ ಶ್ರೀಮಟ್ಟೀಕಾಕೃತ್ಟಾದರು 


ಣಾ ತತ್ಪೋದ್ಯೋತ 


ಎಂಬುದಾಗಿ ವಾಕ್ಕಪ್ರಯೋಗ ಮಾಡುತ್ತಿದ್ದರು ಆಚಾರ್ಯರು. ಪ್ರಕೃತ 

'ಸದಸದಿಲಕಣತಂ' ಎಂದು ಹೇಳದೇ '"ಸದಿಲಕಣತಂ-ಅಸದಿಲಕಣತಂ ಚ' 
ವಲ ಷೆ ವಣ ದ ವಲ ಪ 
ಎಂದು ಎರಡು ವಿಲಕ್ಷಣತ್ವಗಳನ್ನು ಪ್ರತ್ಯೇಕ ಗ್ರಹಿಸುತ್ತಿದ್ದಾರೆ ಎಂದಮೇಲೆ 
ತ ತ್ಮ (2 J ಆದಿ 

ನಿಷೇಧಸಮುಚ್ಚಯಪಕ್ಚದ ನಿರಾಕರಣೆಯೇ (ಸತ್ವಾಭಾವ-ಅಸತ್ವಾಭಾವಗಳನ್ನು 
ನಿರಾಕರಿಸುವುದೇ) ಆಚಾರ್ಯರಿಗೆ ಸಮ್ಮತವಾಗಿದೆ ಎಂದು ತಿಳಿದುಬರುತ್ತದೆ 
ಎಂದು ಭಾವ. 


ಹೌದು, '"ಸದ್ವಿಲಕ್ಷಣತ್ವ- ಅಸದ್ದಿಲಕ್ತಣತ್ವಗಳು (ಸತ್ವಾಭಾವ-ಅಸತ್ವಾ- 
ಭಾವಗಳು) ಮಿಥ್ಯಾ ಎಂದು ಅಂಗೀಕರಿಸಿದರೆ ಜಗತ್ತು ಸದಸದಾತ್ಮಕವಾಗ- 
ಬೇಕಾಗುತ್ತದೆ'' ಎಂಬುದಾಗಿ ಜಗತ್ತಿಗೆ ಸದಸದಾತ್ಮಕತ್ವವನ್ನು ಆಪಾದಿಸುವುದು 
ಸರಿಯಲ್ಲ. ಏಕೆಂದರೆ- ಜಗತ್ತು ಮಿಥ್ಯೆ ಯಾಗಿದೆ. ಮಿಥ್ಯಾ ಎಂಬ ಶಬ್ದಕ್ಕೆ ಅಸತ್‌ 
ಎಂದು ಅರ್ಥ ಇರುವುದರಿಂದ, ಪ್ರಪಂಚವು ಮಿಥ್ಯೆ ಯಾಗಿದೆ ಎಂದು ಹೇಳಿದರೆ 
ಪ್ರಪಂಚವು ಅಸತ್‌ ಆಗಿದೆ ಅರ್ಥಾತ್‌ ಪ್ರಪಂಚವೇ ಇಲ್ಲ ಎಂದೇ 
ಹೇಳಿದಂತಾಗುತ್ತದೆ. ಹಾಗಾಗಿ ಪ್ರಪಂಚ ಎಂಬ ಧರ್ಮಿಯೇ ಇಲ್ಲಎಂದಮೇಲೆ 
ಯಾವುದಕ್ಕೆ ಸದಸದಾತ್ಮಕತ್ವವನ್ನು ಆಪಾದಿಸುತ್ತೀರಿ ? 

ಈ ರೀತಿಯಾಗಿ ಶಂಕಿಸುವುದು ಸರಿಯಲ್ಲ. ಏಕೆಂದರೆ - ಮಿಥ್ಯಾತ್ಸವಾದಿಗಳಾದ 
ಪರರೂ ಸಹ ಮಿಥ್ಯಾ ಎಂಬ ಶಬ್ದಕ್ಕೆ ಅಸತ್‌ ಎಂಬ ಅರ್ಥವನ್ನು ಅಂಗೀಕರಿಸಿಲ್ಲ. 
ಜಗತ್ತು ಮಿಥ್ಯೆ ಎನ್ನುವ ಪರರು ಮಿಥ್ಯಾಶಬ್ದಕ್ಕೆ ಅನಿರ್ವಚನೀಯ 
ವ್ಯಾವಹಾರಿಕಸತ್‌ ಎಂಬ ಅರ್ಥವನ್ನೇ ಅಂಗೀಕರಿಸಿದ್ದಾರೆ ಹೊರತು ಅಸತ್‌ 
ಎಂಬ ಅರ್ಥವನ್ನು ಅಂಗೀಕರಿಸಿಲ್ಲ. ಅಂದರೆ - ಜಗತ್ತನ್ನು ವ್ಯಾವಹಾರಿಕಸತ್‌ 
ಎಂದೇ ಹೇಳುತ್ತಾರೆಯೇ ಹೊರತು ಅಸತ್‌ ಎಂದು ಹೇಳುವುದಿಲ್ಲ. ಹೀಗಾಗಿ 
ಜಗತ್ತು ಮಿಥ್ಯೆ ಯಾದರೂ ವ್ಯಾವಹಾರಿಕಸತ್‌ ಆದ್ದರಿಂದ, ಅಸತ್‌ ಆಗದ 
ಕಾರಣ ಜಗತ್ತಿಗೆ ಸದಸದಾತ್ಮಕತ್ವವನ್ನು ಆಪಾದಿಸುತ್ತಿರುವುದು ಸಮಂಜಸವೇ 
ಆಗಿದೆ ಎಂದು ಅಭಿಪ್ರಾಯ. 


ಹೇತು-ದೃಷ್ಟಾಂತಗಳ ವಿಷಯದಲ್ಲಿಯೂ ವಿಕಲ್ಪ-ದೋಷಗಳ ನಿರಾಕರಣೆ 


ಟೀಕಾಃ ಏವಮನಿರ್ವಚನೀಯಾಸಿದ್ಧಾ 8 ಸಾಧ್ಯಭೇದವಿಷಯವಿಕಲ್ಪ. ದ 
ನಿರಾಸೇನಾಪಸಿದ್ಧಾಂತಾದಿಪ್ರತಿಜ್ಞಾದೋಷನಿರಾಕರಣಂ ಕೃತಮ್‌ । 
ಏತಮೇವ ನ್ಯಾಯಂ ಹೇತ್ವಾದಿದೋಪನಿರಾಸೇ ಅತಿದಿಶತಿ - 


ಹೇತು-ದೃಷ್ಟಾ ತಗಳ ವಿಷಯದಲ್ಲಿಯೂ ವಿಕಲ್ಪ. -ದೋಷಗಳ ನಿರಾಕರಣೆ 


ಮೂಲಃ- ಏವಮೇವ ಹೇತ್ತಾದಿಷ್ಟಪಿ ವಿಕಲ್ಬೋ ನಿರಾಕರಣೀಯಃ । 


ಅತ್ರ ಹೇತುಶಬ್ದೇನ ತದರ್ಥೋ ಮುಕ್ತತ್ವಮುಚ್ಯತೇ । ಆದಿಪದೇನ 
ದೃಷ್ಟಾಂತಗತೇ ಮುಕ್ತತ್ತಭಿನ್ನತ್ತೇ ಗೃಹ್ಯೇತೇ । ವಿಷಯಸಪ್ಪಮೀ 
ಚೇಯಮ್‌ । 


ಕಿಮನಿರ್ವಚನೀಯಂ ಮುಕ್ತತ್ತಂ ಹೇತೂಕ್ರಿಯತೇ ಉತ 
ಪಾರಮಾರ್ಥಿಕಮ್‌ । ಆದ್ಯೇ ವಾದ್ಯಸಿದ್ದಿ; 1 ದ್ವಿತೀಯೇ 
ಪ್ರತಿವಾದ್ಯಸಿದ್ದಿ; 1 ""'ನ ಮುಮುಕ್ಬುರ್ನ ವೈ ಮುಕ್ತ ಇತ್ಯೇಷಾ 
ಪರಮಾರ್ಥತಾ!'' ಇತಿ ತೇನಾಂಗೀಕೃತತ್ವಾತ್‌ । 


ಅನುವಾದ :- "ವಿಮತೋ ಭಿನ್ನೋ ಮುಕ್ತತ್ವಾತ್‌' ಎಂಬುದಾಗಿ ನಾವು 
ಭೇದಸಾಧನೆ ಮಾಡಿದಾಗ, ''ಅನಿರ್ವಚನೀಯಭೇದವನ್ನು ಸಾಧಿಸುತ್ತೀರೋ? 
ಪಾರಮಾರ್ಥಿಕಭೇದವನ್ನು ಸಾಧಿಸುತ್ತೀರೋ ?'' ಎಂಬುದಾಗಿ ವಿಕಲ್ಪ ಮಾಡಿ, 
""ಅನಿರ್ವಚನೀಯಭೇದವನ್ನು ಸಾಧಿಸುವುದಾದರೆ ಅಪಸಿದ್ದಾಂತ ಬರುತ್ತದೆ. 
ಪಾರಮಾರ್ಥಿಕಭೇದವನ್ನು ಸಾಧಿಸುವುದಾದರೆ ಪರರೀತ್ಯಾ ಸಾಧ್ಯವೈಕಲ್ಯ 
ಬರುತ್ತದೆ'' ಎಂಬುದಾಗಿ ಅಪಸಿದ್ದಾಂತಾದಿದೋಷಗಳನ್ನು ಹೇಳಿ ಪರರು ನಮ್ಮ 
ಅನುಮಾನದ ಪ್ರತಿಜ್ಞೆಯನ್ನು ನಿರಾಕರಿಸಿದಾಗ, 


““ಅನಿರ್ವಚನೀಯಸ್ಯ ಸರ್ವತ್ರಾಪ್ರಸಿದ್ಧತ್ವಾದೇವ'' 
""ನ ಚಾನಿರ್ವಚನೀಯೇ ಕಿಂಚಿನ್ಮಾನಮ್‌'' 


ಇತ್ಯಾದಿ ವಾಕ್ಯಗಳಿಂದ ಪ್ರಮಾಣ ಇಲ್ಲದ ಕಾರಣ ಅನಿರ್ವಚನೀಯವಸ್ತುವೇ 
ಅಪ್ರಸಿದ್ದವಾದ್ದರಿಂದ ""ಅನಿರ್ವಚನೀಯಭೇದವು ಸಾಧ್ಯವೋ? ಪಾರ- 
ಮಾರ್ಥಿಕಭೇದವು ಸಾಧ್ಯವೋ ?'' ಎಂಬ ವಿಕಲವೇ ಅನುಪಪನ್ನ ಎಂಬುದಾಗಿ 
ಸಾಧ್ಯ (ವಾದ) ಭೇದವಿಷಯಕವಿಕಲ್ಪವನ್ನು ನಿರಾಕರಿಸುವ ಮೂಲಕ 
ಅಪಸಿದ್ದಾಂತಾದಿ ಪ್ರತಿಜ್ಞಾದೋಷಗಳ ನಿರಾಕರಣೆಯನ್ನು ಈ ರೀತಿಯಾಗಿ 
ಇಲ್ಲಿಯವರೆಗೆ ಮಾಡಿದರು. 


ಪ್ರತಿಜ್ಞಾದೋಷನಿರಾಕರಣೆಗೆ ಯಾವ ನ್ಯಾಯವನ್ನು (ಅನಿರ್ವಚನೀಯ- 
ವಸ್ತ ಪ ಸಿದ್ದಿಯನ್ನು) ಅನುಸರಿಸಿದರೋ ಅದೇ ನ್ಯಾ ಯವನ್ನುಳಹೇತ್ವಾಭಾಸಾದಿ- 


ವಪ ದದ್ದು 


೧ ಮುಕ್ತತ್ತರೂಪಹೇತು, ನಿಗಡಬಂಧಮುಕ್ತರೂಪದೃಷ್ಟಾಂತ, ಅವುಗಳಲ್ಲಿರುವ ಮುಕ್ತತ್ತಾದಿಗಳೆ 


5ನ ತತ್ತೋದ್ಯೋತ 


ದೋಷನಿರಾಕರಣೆಗೂ ಅತಿದೇಶ ಮಾಡುತ್ತಾರೆ (ಅದೇ ನ್ಯಾಯವನ್ನು ಬಳಸಿ 
ಹೇತ್ತಾಭಾಸಾದಿದೋಷಗಳ ನಿರಾಕರಣೆಯನ್ನೂ ಮಾಡುತ್ತಾರೆ) - 

ಮೂಲ :- ಏವಮೇವ ಹೇತ್ಸಾದಿಷ್ಠಪಿ ವಿಕಲ್ಲೋ ನಿರಾಕರಣೀಯ: | 

ಮೂಲಾರ್ಥ :- ಅನಿರ್ವಚನೀಯಾಪ್ರಸಿದ್ದಿ ರೂಪವಾದ ಅದೇ ನ್ಯಾಯ- 
ದಿಂದಲೇ ಹೇತುವಾದ ಮುಕ್ತತ್ತದ ವಿಷಯದಲ್ಲಿ ಹಾಗೂ ದೃಷ್ಠಾಂತಗತವಾದ 
ಮುಕ್ತತ್ವ-ಭಿನ್ನತ್ವಗಳ ವಿಷಯದಲ್ಲಿಯೂ 9ವಿಕಲ್ಪ-ದೋಷಗಳನ್ನು ನಿರಾಕರಿಸಬೇಕು. 

ಹೌದು, ಪಂಚಮ್ಯಂತವಾದ ಅಥವಾ ತೃತೀಯಾಂತವಾದ ಲಿಂಗವಚನಕ್ಕೆ 
ಹೇತು ಎಂದು ಕರೆಯುತ್ತಾರೆ. ಅಂತಹ ವಿಭಕ್ಷಂತ ಲಿಂಗವಚನದ ವಿಷಯದಲ್ಲಿ 
ಪರರು ವಿಕಲ್ಲವನ್ನು ಮಾಡಿಲ್ಲವಾದ್ದರಿಂದ, ಮಾಡದಿರುವ ಆ ವಿಕಲದ 
ನಿರಾಕರಣೆಗಾಗಿ ಅತಿದೇಶ ಮಾಡುವುದು ಸರಿಯಲ್ಲ ಅಲ್ಲವೇ ? ಎಂಬುದಾಗಿ 
ಶಂಕೆ ಬಂದರೆ, ಅದಕ್ಕೆ ಇಷ್ಟು ಸಮಾಧಾನ - ವಿಭಕ್ಷಂತ ಲಿಂಗವಚನವೇ ಹೇತು 
ನಿಜ. ಆದರೆ ಪ್ರಕೃತದಲ್ಲಿ ಲಿಂಗವಚನವಾಚಕವಾದ ಹೇತುಶಬ್ದದಿಂದ 
ಹೇತ್ಚರ್ಥವಾದ ಲಿಂಗವು ಮುಕ್ತತ್ತವು ಲಕ್ಷಣಾವೃತ್ತಿಯಿಂದ” ಪ್ರತಿಪಾದ್ಯವಾಗಿದೆ. 
ಮುಕ್ತತ್ವವಿಷಯದಲ್ಲಿವಿಕಲ್ಪಮಾಡಿದ್ದರಿಂದ, ಹೇತ್ತರ್ಥದ ವಿಕಲ್ಪನಿರಾಕರಣೆಗಾಗಿ 
ಅತಿದೇಶ ಮಾಡುವುದು ಸರಿಯೇ ಆಗಿದೆ ಎಂದು ಭಾವ. 


ಮೂಲದಲ್ಲಿ "ಹೇತ್ವಾದಿಷು' ಎಂದು ಆದಿಶಬ್ದವನ್ನು ಪ್ರಯೋಗಿಸಿದ್ದಾರೆ. 
ಆದಿಪದದಿಂದ ದೃಷ್ಟಾಂತಗತವಾದ ಮುಕ್ತತ್ವ-ಭಿನ್ನತ್ತಗಳನ್ನು ಸ್ವೀಕರಿಸಬೇಕು. 
ಮತ್ತು ಹೇತ್ವಾದಿಷು ಎನ್ನುವಲ್ಲಿನ ಸಪ್ತಮೀವಿಭಕ್ತಿಯು ವಿಷಯಾರ್ಥಕವಾಗಿದೆ. 
(ಸಪ್ತಮೀವಿಭಕ್ತಿಗೆ ವಿಷಯ ಎಂದು ಅರ್ಥ.) ಹೇತುವಿನ ವಿಷಯದಲ್ಲಿಯೂ 
ವಿಕಲ್ಲವನ್ನು ನಿರಾಕರಿಸಬೇಕು, ಆದಿಪದದಿಂದ ದೃಷ್ಟಾಂತಗತವಾದ ಮುಕ್ತತ್ವ- 
ಭಿನ್ನತ್ತಗಳ ವಿಷಯದಲ್ಲಿಯೂ ವಿಕಲ್ಪವನ್ನು ನಿರಾಕರಿಸಬೇಕು ಎಂದು ಅಭಿಪ್ರಾಯ. 


ಏನದು ಹೇತುವಿಷಯದಲ್ಲಿ ವಿಕಲ್ಪ- ದೋಷಗಳು ? ದೃಷ್ಟಾಂತಗತ ಮುಕ್ತತ್ತ 


ಜು ವ 


-ಭಿನ್ನತ್ತವಿಷಯದಲ್ಲಿ ಏನು ವಿಕಲ-ದೋಷಗಳು 9 ಅದನ್ನು ತೋರಿಸುತ್ತಾರೆ - 


ವಿಷಯದಲ್ಲಿ ಪರರು ಯಾವ ದೋಷವನ್ನು ಹೇಳಿದ್ದಾರೆಯೋ ಆ ದೋಷಗಳ ನಿರಾಕರಣೆಗೂ 
೧ ಆವಿಕಲ್ಲ-ದೋಷಗಳ ಪ್ರಕಾರ ಅನುವಾದದಲ್ಲಿ ವವೃತವಾಗಿದೆ. 
೨ "ಮುಕ್ತತ್ತಾತ್‌' ಎಂಬ ಪಂಚಮ್ಮಂತವಾದ ಲಿಂಗವಚನವು ಹೇತುವಾದರೂ ಸಹ, ಪ್ರಕೃತ 
ಹೇತುಶಬ್ದದಿಂದ ಆ ಹೇತುವಿನ ಲಿಂಗವಚನದ ಅರ್ಥವಾದ ಲಿಂಗವನ್ನು ಮುಕ್ತತ್ಸವನ್ನು 
ಲಕ್ಷಣಾವೃತ್ತಿಯಿಂದ ಸ್ಮೀಕರಿಸುತ್ತೇವೆ. 


ಹೇತು-ದೃಷ್ಟಾ ೦ತಗಳ ವಿಷಯದಲ್ಲಿಯೂ ವಿಕಲ್ಪ: -ದೋಷಗಳ ನಿರಾಕರಣೆ 


""ವಿಮತೋ ಭಿನ್ನೋ ಮುಕ್ತತ್ವಾತ್‌'' ಎಂಬುದಾಗಿ ಮುಕ್ತತ್ವವನ್ನು ಹೇತುವನ್ನಾಗಿ 
ಮಾಡಿದ್ದೀರಿ. ಅನಿರ್ವಚನೀಯವಾದ ಮುಕ್ತತ್ವವನ್ನು ಹೇತುವನ್ನಾಗಿ ಮಾಡು- 
ತ್ರೀರೋ ? ಪಾರಮಾರ್ಥಿಕವಾದ ಮುಕ್ತತ್ವವನ್ನು ಹೇತುವನ್ನಾಗಿ ಮಾಡುತ್ತೀರೋ? 


ಅನಿರ್ವಚನೀಯವಾದ ಮುಕ್ತತ್ವವನ್ನು ಹೇತುವನ್ನಾಗಿ ಮಾಡಿದರೆ, 
ವಾದಿಗಳಾದ (ದ್ವೈತಿಗಳಾದ) ನಿಮ್ಮ ಸಿದ್ಧಾಂತದಲ್ಲಿ ಅನಿರ್ವಚನೀಯವಾದ 
ವಸ್ತುವೇ ಅಪ್ರಸಿದ್ಧವಾದ್ದರಿಂದ ಅನಿರ್ವಚನೀಯವಾದ ಮುಕ್ತತ್ತವು ಅಸಿದ್ಧ- 
ವಾಗಿದೆ, ಅರ್ಥಾತ್‌ ಅನುಮಾನಕ್ಕೆ ಸ್ವರೂಪಾಸಿದ್ಧಿದೋಷ ಬರುತ್ತದೆ. 


ಪಾರಮಾರ್ಥಿಕವಾದ ಮುಕ್ತತ್ವವನ್ನು ಹೇತುವನ್ನಾಗಿ ಮಾಡಿದರೆ, 
ನ ಮುಮುಕ್ಬುರ್ನ ವೈ ಮುತ್ತ: ಇತ್ಯೇಷಾ ಪರಮಾರ್ಥತಃ । 


ಎಂಬುದಾಗಿ ಪ್ರತಿವಾದಿಗಳು ಅಂಗೀಕರಿಸಿದ್ದರಿಂದ ಅರ್ಥಾತ್‌ ಪಾರ- 
ಮಾರ್ಥಿಕವಾದ ಮುಕ್ತತ್ವವನ್ನು ಪ್ರತಿವಾದಿಗಳು (ಅದ್ವೈತಿಗಳು) ಅಂಗೀಕರಿಸಿಲ್ಲ- 
ವಾದ್ದರಿಂದ ಪ್ರತಿವಾದಿಮತರೀತ್ಯಾ ಸ್ವರೂಪಾಸಿದ್ಧದೋಷ ಬರುತ್ತದೆ. ಹೇತುವಾದ 
ಮುಕ್ತತ್ವವಿಷಯದಲ್ಲಿ ಈ ರೀತಿ ವಿಕಲ್ಪ-ದೋಷಗಳು. 


ಟೀಕಾಃ ಏವಂ ದೃಷ್ಟಾಂತೇತಪಿ ಮುಕ್ತತ್ವಭಿನ್ನತ್ತೇ ಯದ್ಯನಿರ್ವಚನೀಯೇ 
ವಿವಕ್ಬಿತೇ ತದಾ ವಾದಿನಂ ಪ್ರತಿ ದೃಷ್ಟಾಂತಸ್ಯ ಸಾಧನಾದಿವಿಕಲತಾ । 
ಯದಾ ಪಾರಮಾರ್ಥಿಕೇ ತದಾ ಪ್ರತಿವಾದಿನಂ ಪ್ರತಿ ತಥಾ ॥ 
ತತ್ನಾಧನೇ ಪುನಃ ದೃಷ್ಟಾಂತಾನುಸರಣೇ5 ನವಸ್ಥೇತಿ I 


ಆಸತಾಮೇತೇ ವಿಕಲ್ಪದೋಷಾಃ । ವಿಕಲ್ಪಏವಾಯಂ ಪುರೋವದ- 
ನಿರ್ವಚನೀಯಾಸಿದ್ಧಾ ; ನಿರಾಕರಣೀಯ ಇತಿ | 


ಅನುವಾದ ;- ಅದರಂತೆಯೇ ದೃಷ್ಟಾಂತಗತ ಮುಕ್ತತ್ವ- ಭಿನ್ನತ್ತವಿಷಯ- 
ದಲ್ಲಿಯೂ ವಿಕಲ್ಪ-ದೋಷಗಳನ್ನು ತಿಳಿಯುವುದು. ಅದು ಹೇಗೆಂದರೆ- 
ದೃಷ್ಟಾಂತನಾದ ನಿಗಡಮುಕ್ತನಲ್ಲಿ ಮುಕ್ತತ್ತ-ಭಿನ್ನತ್ತಗಳು (ಹೇತು-ಸಾಧ್ಯಗಳು) 
ಇವೆ. ಆ ದೃಷ್ಟಾಂತಗತವಾದ ಮುಕ್ತತ್ವ-ಭಿನ್ನತ್ತಗಳು ಅನಿರ್ವಚನೀಯ- 
ವಾದವುಗಳೋ 9 ಪಾರಮಾರ್ಥಿಕವಾದವುಗಳೋ ? 


ಅನಿರ್ವಚನೀಯವಾದ ಮುಕ್ತತ್ವ- ಭಿನ್ನತ್ತಗಳನ್ನು ಹೇಳುವುದಾದರೆ, 
ವಾದಿಗಳಾದ (ದ್ವೈತಿಗಳಾದ) ನಿಮ್ಮ ಸಿದ್ದಾಂತದಲ್ಲಿ ಅನಿರ್ವಚನೀಯವಾದ 


258 ತತ್ತೋದ್ಯೋತ 


ವಸ್ತುವೇ ಅಪ್ರಸಿ ದೃವಾದ್ದರಿ ರಿಂದ ಅನಿರ್ವಚನೀಯವಾದ ಮುಕ್ತತ್ವ- ಭಿನ್ನತ್ವಗಳು 
ದೃಷ್ಟಾಂತದಲ್ಲಿ ಅಸಿದ್ಧ ದ್ವವಾಗಿವೆ. ಹಾಗಾಗಿ ಸಾಧ್ಯವೈಕಲ್ಯ- ಸಾಧನವ್ಟೆಕಲ್ಯ- 
ದೋಷಗಳು ಬರುತ್ತವೆ. 


ಇನ್ನು ಪಾರಮಾರ್ಥಿಕವಾದ ಮುಕ್ತತ್ವ-ಭಿನ್ನತ್ತಗಳನ್ನು ಹೇಳುವುದಾದರೆ, 
ಪಾರಮಾರ್ಥಿಕವಾದ ಮುಕ್ತತ್ವ- ಭಿನ್ನತ್ವಗಳನ್ನು (ಪರವಾದಿಗಳು) ಅದ್ವೆ ಆತಿಗಳು 
ಅಂಗೀಕರಿಸಿಲ್ಲವಾದ್ದರಿಂದ ಪ್ರತಿವಾದಿರೀತ್ಯಾ. ಸಾಧ್ಯವೈಕಲ್ಯ- ಸಾಧನವೈಕಲ್ಯ- 
ದೋಷಗಳು ಬರುತ್ತವೆ. 


ನಿಗಡಮುಕ್ತಃ ಪಾರಮಾರ್ಥಿಕಮುಕ್ತತ್ತ ಶ್ವ-ಭಿನ್ನತ್ತ ವಾನ್‌ ತಾದೃಶಾಬಾಧಿತ- 
ಧೀವಿಷಯತ್ವಾತ್‌ ಸಮ್ಮತಪಾಶಮುಕ್ತವತ್‌ । 


ಎಂಬುದಾಗಿ ದೃಷ್ಟಾಂತದಲ್ಲಿ ಪಾರಮಾರ್ಥಿಕವಾದ ಮುಕ್ತತ್ವ-ಭಿನ್ನತ್ತಗಳನ್ನು 
ಸಾಧಿಸುತ್ತೇವೆ (ಹಾಗಾಗಿ ಸಾಧ್ಯವೈಕಲ್ಯ -ಸಾಧನವೈಕಲ್ಯಗಳು ಬರುವುದಿಲ್ಲ) 
ಎಂದರೆ, ಅದು ಸರಿಯಲ್ಲ. ಕಾರಣ-ಯಾವ ರೀತಿಯಾಗಿ ಮೊದಲನೇ 
ಅನುಮಾನದಲ್ಲಿ ಪಕ್ಷನಾದ ಮುಕ್ತನಲ್ಲಿ ಭಿನ್ನತ್ತವನ್ನು ಸಾಧಿಸಲು ದೃಷ್ಟಾಂತ 
(ನಿಗಡಮುಕ್ತ) ಅಪೇಕ್ಸಿತವಾಗಿದೆಯೋ ಅದೇ ರೀತಿಯಾಗಿ ದೃಷ್ಟಾ ಂತನಾದ 
ನಿಗಡಮುಕ್ತನಲ್ಲಿ ಭಿನ್ನತ್ವ- ಮುಕ್ತತ್ವಗಳನ್ನು ಸಾಧಿಸಲೂ ಮತ್ತೊಂದು ದೃಷ್ಟಾಂತ 
ಅಂಗೀಕರಿಸಬೇಕಾಗುತ್ತದೆ. ಆ ಮತ್ತೊಂದು ದೃಷ್ಟಾಂತದಲ್ಲಿಯೂ ಪುನಃ 
ಭಿನ್ನತ್ವ-ಮುಕ್ತತ್ವಗಳನ್ನು ಸಾಧಿಸಲು ಇನ್ನೊಂದು ದೃಷ್ಟಾಂತ ಅಂಗೀಕರಿಸಬೇಕು. 
ಹೀಗೆ ದೃಷ್ಟಾಂತಪರಂಪರೆಯಿಂದ ಅನವಸ್ಥಾ ಬರುತ್ತದೆ. 

ಈ ರೀತಿಯಾಗಿ ದೃಷ್ಟಾಂತಗತ ಮುಕ್ತತ್ವ-ಭಿನ್ನತ್ವ ವಿಷಯದಲ್ಲಿಯೂ ವಿಕಲ್ಪ- 
ದೋಷಗಳು. 


ಹೇತುವಾದ ಮುಕ್ತತ್ಪವಿಷಯದಲ್ಲಿ ಹಾಗೂ ದೃಷ್ಟಾಂತಗತವಾದ ಮುಕ್ತತ್ತ- 
ಭಿನ್ನತ್ವಗಳ ವಿಷಯದಲ್ಲಿ ಈ ವಿಧವಾದ ವಿಕಲ್ಪ- ದೋಷಗಳನ್ನು ನಿರಾಕರಿಸಬೇಕು 
ಎಂಬುದಾಗಿ ಆಚಾರ್ಯರು ಹೇಳುತ್ತಿದ್ದಾರೆ - 

ಮೂಲ :;- ಎವಮೇವ ಹೇತ್ಸಾದಿಷ್ಯಪಿ ವಿಕಲ್ಲೋ ನಿರಾಕರಣೀಯ: | 

ಈ ರೀತಿಯಾದ ವಿಕಲ್ಪಗಳು ಹಾಗೂ ದೋಷಗಳು ಹಾಗೆ ಇರಲಿ. 
ಮೊಟ್ಟಮೂದಲು ಈ ವಿಧವಾದ ವಿಕಲವೇ ಉಪಪನ್ನವಾಗುವುದಿಲ್ಲ. ಅಂದರೆ- 
ಅನಿರ್ವಚನೀಯವಾದ ವಸ್ತುವೇ ಅಪ್ರಸಿದ್ದವಾದ್ದರಿಂದ "ಅನಿರ್ವಚನೀಯವಾದ 


ಹೇತು-ದೃಷ್ಠಾಂತಗಳ ವಿಷಯದಲ್ಲಿಯೂ ವಿಕಲ್ಪ-ದೋಷಗಳ ನಿರಾಕರಣೆ 


ಭೇದ ಸಾಧ್ಯವೋ ? ಪಾರಮಾರ್ಥಿಕವಾದ ಭೇದ ಸಾಧ್ಯವೋ?' ಎಂಬ 
ಹಿಂದಿನ ವಿಕಲ್ಪ ಹೇಗೆ ನಿರಾಕೃತವಾಗಿದೆ, ಅದರಂತೆಯೇ ಪ್ರಕೃತದಲ್ಲಿಯೂ 
ಅನಿರ್ವಚನೀಯವಾದ ವಸ್ತುವೇ ಅಪ್ರಸಿದ್ಧವಾದ್ದರಿಂದ "ಅನಿರ್ವಚನೀಯವಾದ 
ಮುಕ್ತತ್ವ ಹೇತುವೋ ಇ? ಪಾರಮಾರ್ಥಿಕವಾದ ಮುಕ್ತತ್ವ ಹೇತುವೋ?' 
ಎಂಬುದಾಗಿ ಹೇತುವಿನ ವಿಷಯದಲ್ಲಿಯೂ ವಿಕಲ್ಪವನ್ನು ನಿರಾಕರಿಸಬೇಕು. 
ಮತ್ತು 'ದೃಷ್ಟಾಂತಗತವಾದ ಮುಕ್ತತ್ವ-ಭಿನ್ನತ್ವಗಳು ಅನಿರ್ವಚನೀಯ- 
ವಾದದ್ದೋ? ಪಾರಮಾರ್ಥಿಕವಾದದ್ದೋ?' ಎಂಬುದಾಗಿ ದೃಷ್ಟಾಂತಗತ 
ಮುಕ್ತತ್ತ-ಭಿನ್ನತ್ವಗಳ ವಿಷಯದಲ್ಲಿಯೂ ವಿಕಲ್ಪವನ್ನು ನಿರಾಕರಿಸಬೇಕು ಎಂದು 
ಭಾವ. 


ಅವತಾರಿಕೆ :- ಸಾಧ್ಯವಾದ ಭೇದದ ವಿಷಯದಲ್ಲಿ ವಿಕಲ್ಪ-ದೋಷಗಳನ್ನು 
ನಿರಾಕರಿಸಿ "ಏವಮೇವ ಹೇತ್ತಾದಿಷ್ಟಪಿ ವಿಕಲ್ಬೋ ನಿರಾಕರಣೀಯಃ'' 
ಎಂಬುದಾಗಿ ಹೇತ್ವಾದಿಗಳ ವಿಷಯದಲ್ಲಿಯೂ ವಿಕಲ್ಪ-ದೋಷಗಳ ನಿರಾಕರಣೆ- 
ಯನ್ನು ಅತಿದೇಶ ಮಾಡಿದರು. ಪ್ರಕೃತ ಆ ಅತಿದೇಶ ಸರಿಯಲ್ಲ ಎಂಬುದಾಗಿ 
ಶಂಕೆ ಮಾಡಿಕೊಂಡು ಸಮಾಧಾನ ಹೇಳುತ್ತಾರೆ - 


ಟೀಕಾ : ನನ್ನತ್ರಾಧಿಕಾಶಂಕಾಭಾವಾತ್‌ ಕಿಮತಿದೇಶೇನ ? ಉದಾಹರಣ- 
ಭೇದೇನಾತಿದೇಶೇ ತ್ವಪರ್ಯವಸಾನಂ ಸ್ಯಾತ್‌ | ಸತ್ಯಮ್‌ । 
ತಥಾಷ್ಯೇಕತ್ರೋಕ್ರೋ ನ್ಯಾಯೋತನ್ಯತ್ರಾನುಸಂಧೇಯ ಇತಿ 
ಮಂದಾನ್‌ ವ್ರುತ್ಹಾದಯಿತುಮತಿದೇಶ ಇತ್ಯದೋಷಃ | 


ಅನುವಾದ :- ಸಾಧ್ಯವಿಷಯದಲ್ಲಿ ಮಾಡಿದ ವಿಕಲ್ಪ-ದೋಷಗಳ 
ನಿರಾಕರಣೆಯನ್ನು ಹೇತ್ತಾದಿಗಳ ವಿಷಯದಲ್ಲಿಯೂ 'ಏವಮೇವ' ಎಂಬುದಾಗಿ 
ಆಚಾರ್ಯರು ಅತಿದೇಶ ಮಾಡುತ್ತಿದ್ದಾರೆ. ಆದರೆ ಹಾಗೆ ಅತಿದೇಶ 
ಮಾಡುತ್ತಿರುವುದು ಸರಿಯಲ್ಲ. ಏಕೆಂದರೆ - ಎಲ್ಲಿ ಶಂಕೆಯಲ್ಲಿ ಆಧಿಕ್ಯ ಇರುತ್ತದೆ 
(ಅಧಿಕಶಂಕೆ ಇರುತ್ತದೆ), ಪರಿಹಾರವೂ ಅವಿಶಿಷ್ಟವಾಗಿರುತ್ತದೆ. ಅಂತಹ 
ಸಂದರ್ಭದಲ್ಲಿ ಮಾತ್ರ ಅತಿದೇಶ ಪ್ರವೃತ್ತವಾಗುತ್ತದೆ ಎಂದು ನಿಯಮವಿದೆ. 
ಪ್ರಕೃತದಲ್ಲಿ ಸಾಧ್ಯವಿಷಯಕ ವಿಕಲ್ಪ-ದೋಷಗಳ ನಿರಾಕರಣೆ ಹಾಗೂ 
ಹೇತ್ವಾದಿವಿಷಯಕ ವಿಕಲ್ಪ-ದೋಷಗಳ ನಿರಾಕರಣೆ ಎರಡನ್ನೂ ನೋಡಿದಾಗ 
ಹೇತ್ವಾದಿವಿಷಯದಲ್ಲಿ ಅಧಿಕಶಂಕೆ (ಸಾಧ್ಯವಿಷಯದಲ್ಲಿ ಮಾಡಿದ ವಿಕಲ್ಪ- 


ಜಾ ತತ್ನೋದ್ಯೋತ 


ದೋಷಗಳ ನಿರಾಕರಣೆಗಿಂತಲೂ ಹೆಚ್ಚಿನ ವಿಕಲ್ಪ-ದೋಷಗಳ ನಿರಾಕರಣೆ) 
ಇಲ್ಲವಾದ್ದರಿಂದ ಆಚಾರ್ಯರು ಅತಿದೇಶ ಏಕೆ ಮಾಡುತ್ತಿದ್ದಾರೆ? 


ಅದು ಹಾಗಲ್ಲ. ಹಿಂದೆ ಸಾಧ್ಯವಿಷಯದಲ್ಲಿ ವಿಕಲ್ಪ- ದೋಷಗಳ ನಿರಾಕರಣೆ 
ಮಾಡಿದ್ದು. ಈಗ ಹೇತು-ದೃಷ್ಟಾಂತಗಳ ವಿಷಯದಲ್ಲಿ ವಿಕಲ್ಲ-ದೋಷಗಳ 
ನಿರಾಕರಣೆ ಮಾಡುತ್ತಿರುವುದು. ಹಾಗಾಗಿ ಉದಾಹರಣಭೇದ ಇರುವುದರಿಂದ 
ಅತಿದೇಶ ಉಪಪನ್ನವಾಗುತ್ತದೆ ಎನ್ನುವುದಾದರೆ, ಅದು ಸರಿಯಲ್ಲ. ಯಾಕೆಂದರೆ 
ಹಾಗೆ ಉದಾಹರಣಭೇದದಿಂದ ಅತಿದೇಶ ಮಾಡುವುದಾದರೆ ""ಅನಿರ್ವಚ- 
ನೀಯವಾದ ವ್ಯಾಪ್ತಿ ವಿವಕ್ಮಿತವೋ ? ಪಾರಮಾರ್ಥಿಕವಾದ ವ್ಯಾಪ್ತಿ 
ವಿವಕ್ಷಿತವೋ 9'' ಇತ್ಯಾದಿಯಾಗಿ ವ್ಯಾಪ್ನಾದಿಗಳ ವಿಷಯದಲ್ಲಿಯೂ ವಿಕಲ್ಪ- 
ದೋಷಗಳ ನಿರಾಕರಣೆ ಮಾಡಬೇಕಾಗುವುದರಿಂದ, ಹಾಗೆ ಒಂದೊಂದು 
ವಿಷಯದಲ್ಲಿಯೂ ವಿಕಲ್ಪ-ದೋಷಗಳ ನಿರಾಕರಣೆ ಮಾಡುತ್ತಾ ಹೋದರೆ 
ಅನವಸ್ಥಾ ಬರಬೇಕಾಗುತ್ತದೆ । 


ಆದ್ದರಿಂದ ಉದಾಹರಣಭೇದದಿಂದ ಅತಿದೇಶ ಉಪಪನ್ನವಾಗುವುದಿಲ್ಲ 
ಅಂದಮೇಲೆ ಅಧಿಕಶಂಕೆ, ಪರಿಹಾರದಲ್ಲಿ ಅವಿಶಿಷ್ಟತೆ ಇಲ್ಲದ ಕಾರಣ 
ಆಚಾರ್ಯರು ಅತಿದೇಶ ಹೇಗೆ ಮಾಡುತ್ತಿದ್ದಾರೆ ? 


ಸತ್ಯವೇ. ಎಲ್ಲಿ ಶಂಕೆಯಲ್ಲಿ ಆಧಿಕ್ಯವಿರುತ್ತದೆ, ಪರಿಹಾರವೂ ಅವಿಶಿಷ್ಟ- 
ವಾಗಿರುತ್ತದೆ ಅಂತಹ ಸಂದರ್ಭದಲ್ಲಿ ಮಾತ್ರ ಅತಿದೇಶ ಮಾಡಬೇಕು ಎಂಬ 
ನಿಯಮ ಸತ್ಯವೇ. ಆದರೂ ಸಹ (ಶಂಕೆಯಲ್ಲಿ ಆಧಿಕ್ಯ -ಪರಿಹಾರದಲ್ಲಿ 
ಅವಿಶಿಷ್ಟತಾಗಳು ಇಲ್ಲದಿದ್ದರೂ ಸಹ) ಒಂದುಕಡ ಹೇಳಿದ ನ್ಯಾಯವನ್ನು 
ಬೇರೆಕಡೆಯಲ್ಲಿಯೂ ಅನುಸಂಧಾನ ಮಾಡಿಕೊಳ್ಳಬೇಕು ಎಂಬುದಾಗಿ 
ಮಂದರಿಗೆ ತಿಳಿಸುವುದಕ್ಕಾಗಿ ಆಚಾರ್ಯರು ಅತಿದೇಶ ಮಾಡುತ್ತಿದ್ದಾರೆ. 
ಹೀಗಾಗಿ ಯಾವುದೇ ದೋಷವಿಲ್ಲ ಎಂದು ಅಭಿಪ್ರಾಯ. 


"ಬಂಧವೇ ಪಾರಮಾರ್ಥಿಕವಾಗಿ ಇಲ್ಲ' ಎಂಬ ಪರರ ಶಂಕೆ 


ಟೀಕಾ: ಅಥಾಪಿಸ್ಯಾತ್‌ | ನಾನೇನಾನುಮಾನೇನ ಮುಕ್ತೌ ಭೇದಃ ಸಿದ್ಧ ತಿ! 
ಅಸಿದ್ದೇಃ ಪ್ರಮಾಣವಿರೋಧಾಚ್ಚ 1 ತಥಾಹಿ, ಏಕಸ್ಯೆ ವ 
ಪರಮಾರ್ಥಸತಃ ಪರಬ್ರಹ್ಮಣೋನನಾದ್ಯವಿದ್ಯಾವಿಲಸಿತೋ ಹಿ 
ಜೀವೇಶ್ವರವಡರೂಪೋ5ಯಂ ಭೇದಪ್ರಪಂಚಃ 1 ನ 


“ಬಂಧವೇ ಪಾರಮಾರ್ಥಿಕವಾಗಿ ಇಲ್ಲ' ಎಂಬ ಪರರ ಶಂಕೆ CY 


ಪರಮಾರ್ಥ: 1 ಬ್ರಹ್ಟೈವಾವಿದ್ಯಾದಿಪ್ರತಿಬಿಂಬಿತಂ ಖಲು 
ಬಾಲೈರ್ಜೀವ ಇತಿ ಈಶ್ವರ ಇತಿ ಚಾಭಿಲಪ್ಯತೇ | ಜಡಪ್ರಪಂಚಸ್ತು 
ಸ್ವರೂಪೇಣೈ ವಾವಿದ್ಯೋಪಾದಾನಕೋ ಬ್ರಹ್ಮವಿವರ್ತಃ 1 


ಅತ್ರ ಚ ವಿವಾದಪದಂ ಮಿಥ್ಯಾ ದೃಶ್ಯತ್ವಾತ್‌ ಜಡತ್ವಾತ್‌ 
ಪರಿಚ್ಛಿನ್ನತ್ವಾತ್‌ ಶುಕ್ತಿರಜತವತ್‌ 1 ವಿಮತಾ ಆತ್ಮಾನಃ 
ಪರಮಾತ್ಮನಸ್ತತ್ತತೋ ನ ಭಿದ್ಯಂತೇ ಆತ್ಮತ್ವಾಶ್‌ ಪರಮಾತ್ಮವತ್‌ 
ಇತ್ಯಾದ್ಯನುಮಾನಂ ಮಾನಮ್‌ । "ವಾಚಾರಂಭಣಂ ವಿಕಾರೋ 
ನಾಮಧೇಯಂ' "ನಾನ್ಯೋ5ತೋಶಸ್ತಿ ದೃಷ್ಟಾ! ಇತ್ಯಾದಿಶ್ರುತಿಶ್ವ। 


ಸೈವಾವಿದ್ಯಾಕರ್ತೃತ್ವಭೋಕ್ಸತ್ಹದೋಷಸಂಸರ್ಗಾಧ್ಯಾಸಪ್ರವಾಹ- 
ರೂಪಸಂಸಾರಸ್ಫೋಪಾದಾನಮ್‌ 1 ಸಂಸಾರನಿವರ್ತಕೇನ 
ಚಾತೃಜ್ಞಾನೇನಾವಶ್ಯಮವಿದ್ಯಾ ನಿಬರ್ಹಣೀಯಾ । ಸತಿ ಚೈವಂ 
ಬಂಧಸ್ಯೈವ ಪರಮಾರ್ಥತೋತಭಾವಾತ್‌ ಕುತೋ ಮುಕ್ತತ್ತಮ್‌ I 
ಕುತೋ ವಾ ಮುಕ್ತೌ ಭೇದಃ ಸ್ಯಾತ್‌ | ಬಹುಜೀವವಾದೇ ಭೇದೇ 
ವಿದ್ಯಮಾನೇತಪಿ ನಾಸೌ ಮುಕ್ತಪ್ರತೀತಿಗೋಚರ ಇತಿ ನ ತಸ್ಯ 
ನಿಯಮ್ಯತ್ವೋಪಯೋಗಿತ್ವಮ್‌ ಇತಿ । 


ಅನುವಾದ :- ಆದರೂ ಸಹ 'ವಿಮತೋ ಭಿನ್ನೋ ಮುಕ್ತತ್ವಾತ್‌' ಎಂಬ ಈ 
ಅನುಮಾನದಿಂದ ಮುಕ್ಕಿಯಲ್ಲಿ ಭೇದವು ಸಿದ್ಧಿಸುವುದಿಲ್ಲ. ಯಾಕೆಂದರೆ - ಈ 
ಅನುಮಾನಕ್ಕೆ ಅಸಿದ್ದಿದೋಷ ಹಾಗೂ ಪ್ರಮಾಣವಿರೋಧ ಬರುತ್ತದೆ. 


ಅದು ಹೇಗೆಂದರೆ 1- ಪರಬ್ರಹ್ಮನು ಏಕನಾಗಿದ್ದಾನೆ. (ಸಜಾತೀಯಭೇದ- 
ವಿಜಾತೀಯಭೇದ-ಸ್ವಗತಭೇದಗಳಿಂದ ಶೂನ್ಯನಾಗಿದ್ದಾನೆ.) ಪಾರಮಾರ್ಥಿಕ- 
ಸತ್‌ ಆಗಿದ್ದಾನೆ. ಇಂತಹ ಪರಬ್ರಹ್ಮನಿಗೆ (ಪರಬ್ರ ಹೃಸ್ತರೂಪಕ್ಕೆ) ಅನಾದಿಯಾದ 
ಭಾವರೂಪವಾದ ಅವಿದ್ಯೆಯು ಆವರಕವಾಗಿದೆ. 

ಅಂತಹ ಅವಿದ್ಯೆಯಿಂದ ವಿಲಸಿತವಾಗಿದೆ (ಪ್ರತಿಭಾತವಾಗಿದೆ) ಜೀವ- ಈಶ್ವರ 
-ಜಡ ರೂಪವಾದ ಈ ಭೇದಪ್ರಪಂಚವು. ಯಾವ ಕಾರಣ ಜೀವಾದಿಪ್ರ ಪಂಚವು 
ಅವಿದ್ಯಾವಿಲಸಿತವಾಗಿದೆಯೋ ಆ ಕಾರಣ ಪಾರಮಾರ್ಥಿಕವಾಗಿಲ್ಲ. ಜೀವ- 
ಈಶ್ವರ-ಜಡ ಈ ಮೂರೂ ಅವಿದ್ಯಾವಿಲಸಿತ ಹೇಗೆ ಎಂದರೆ, ಬ್ರಹ್ಮನೇ 
ಅವಿದ್ಯಾಪ್ರತಿಬಿಂಬಿತನಾದಾಗ ಅಜ್ಞಾನಿಗಳಿಂದ (ಯಾರಿಗೆ ಅವಿದ್ಯಾನಿವೃತ್ತಿ 


ಣಾ ತತ್ನೋದ್ಯೋತ 


ಆಗಿಲ್ಲ ಅವರಿಂದ) ಜೀವ ಎಂಬುದಾಗಿ ಕರೆಯಲ್ಪಡುತ್ತಾನೆ (ವ್ಯವಹರಿಸಲ್ಪಡು- 
ತ್ತಾನೆ), ಮಾಯಾಪ್ರತಿಬಿಂಬಿತನಾದಾಗ ಈಶ್ವರ ಎಂಬುದಾಗಿ ಕರೆಯಲಡುತ್ತಾನೆ 
(ವ್ಯವಹರಿಸಲ್ಪಡುತ್ತಾನೆ). ಬ್ರಹ್ಮನಿಂದ ಭಿನ್ನವಾಗಿ ಜೀವ-ಈಶ್ವರ ಇಲ್ಲ ಎಂದು 
ಭಾವ. ಇನ್ನು ಉಳಿದ ಜಡಪ್ರಪಂಚವಾದರೂ ಸ್ವರೂಪದಿಂದಲೇ ”ಅವಿದ್ಯೋ- 
ಪಾದಾನಕವಾಗಿದೆ, *ಬ್ರಹ್ಮವಿವರ್ತವಾಗಿದೆ ಬ್ರಹ್ಮನಲ್ಲಿ ಆರೋಪಿತವಾಗಿದೆ. 
ಶುಕ್ಕಿಯಲ್ಲಿ ರಜತವು ಆರೋಪಿತವಾದಂತೆ (ಶುಕ್ತಿಯಿಂದ ಭಿನ್ನವಾಗಿ ರಜತವು 
ಹೇಗೆ ಇಲ್ಲವೋ ಅದರಂತೆ) ಬ್ರಹ್ಮನಲ್ಲಿ ಜಡಪ್ರಪಂಚವು ಆರೋಪಿತವಾಗಿದೆ 
(ಬ್ರಹ್ಮನಿಂದ ಭಿನ್ನವಾಗಿ ಜಡಪ್ರಪಂಚವು ಇಲ್ಲ) ಎಂದು ಭಾವ. 


ಈ ವಿಷಯದಲ್ಲಿ (ಜಡಪ್ರಪಂಚವು ಬ್ರಹ್ಮನಲ್ಲಿ ಆರೋಪಿತವಾಗಿದೆ, 
ಮಿಥ್ಯೆಯಾಗಿದೆ ಎಂಬ ವಿಷಯದಲ್ಲಿ) 


«8೩ 
ವಿವಾದಪದಂ ಮಿಥ್ಯಾ ದೃಶ್ಯತ್ವಾತ್‌ ಜಡತ್ವಾತ್‌ ಪರಿಚ್ಛಿನ್ನತ್ವಾತ್‌ 


೧ ಅವಿದ್ಯಾಸಮಸತ್ತಾಕವಾಗಿದೆ, ಅವಿದ್ಯಾಪರಿಣಾಮರೂಪವಾಗಿದೆ ಎಂದರ್ಥ. 

೨ ಬ್ರಹ್ಮವಿವರ್ತಃ ಬ್ರಹ್ಮನು ಅಧಿಷ್ಠಾನನಾಗಿದ್ದಾನೆ, ಜಗತ್ತು ಬ್ರಹ್ಮನಲ್ಲಿ ಆರೋಪಿತವಾಗಿದೆ 
ಎಂದರ್ಥ. 

ಶ್ರೀಜನಾರ್ದನೀಯ ವಿಶೇಷ- '`ಬ್ರಹ್ಮವಿವರ್ತ ಇತಿ ॥॥ ಅಯಮಾಶಯಃ- ಉಪಾದಾನಂ 
ದ್ವಿವಿಧಮ್‌ । ಪರಿಣಾಮ್ಯುಪಾದಾನಂ, ವಿವರ್ತೋಪಾದಾನಂ ಚೇತಿ | ತತ್ರ ಅವಿದ್ಯಾ 
ಪ್ರಪಂಚಸ್ಯ ಪರಿಣಾಮ್ಳುಪಾದಾನಂ, ಘಟಸ್ಯ ಮೃಶ್ತಿಂಡ ಇವ । ಬ್ರಹ್ಮಾ ತು ಜಡಸ್ಯ 
ವಿವರ್ತೋಪಾದಾನಂ, ಶುಕ್ತಿರೂಪ್ಯಂ ಪ್ರತಿ ಶುಕ್ತಿರಿವ । ವಿವರ್ತೋ ನಾಮ ಆರೋಪಾಧಿ 
ಷ್ಠಾನಮಿತಿ ।'' (ಶ್ರೀಜನಾರ್ದನಭಟ್ಟರ ವ್ಯಾಖ್ಯಾನ) 


ಉಪಾದಾನಕಾರಣವು ಎರಡುವಿಧವಾಗಿದೆ. ೧. ಪರಿಣಾಮಿ ಉಪಾದಾನಕಾರಣ. ೨. 
ವರ್ತೋಪಾದಾನಕಾರಣ. ಘಟಕ್ಕೆ ಮೃತಿಂಡವು ಉಪಾದಾನಕಾರಣ ಎಂದರೆ, ಮೃತಿಂಡವೇ 
ಘಟಾತ್ಮನಾ ಪರಿಣಾಮವಾಗುವುದರಿಂದ ಮೃತಿಂಡವು ಪರಿಣಾಮಿ ಉಪಾದಾನಕಾರಣ 
ಎಂದರ್ಥ. ಅದರಂತೆ ಅವಿದ್ಯೆಯು ಪ್ರಪಂಚಕ್ಕೆ ಪರಿಣಾಮಿ ಉಪಾದಾನಕಾರಣವಾಗಿದೆ. 
ಇನ್ನು ಶುಕ್ತಿಯು ರಜತವನ್ನು ಕುರಿತು ಉಪಾದಾನಕಾರಣವಾಗಿದೆ ಎಂದರೆ, 
ವಿವರ್ತೋಪಾದಾನಕಾರಣವಾಗಿದೆ ರಜತಭ್ರ ಮಕ್ಕೆ ಅಧಿಷ್ಠಾನವಾಗಿದೆ ಎಂದರ್ಥ. ಅದರಂತೆ 
ಬ್ರಹ್ಮನು ಜಗತ್ತನ್ನು ಕುರಿತು ವಿವರ್ತೋಷಾದಾನಕಾರಣನಾಗಿದ್ದಾನೆ ಜಗದ್ಭ್ಯ ಮಕ್ಕೆ ಅಧಿ 
ಪ್ಲಾನನಾಗಿದ್ದಾನೆ ಎಂದು ಅಭಿಪ್ರಾಯ. ಬ್ರಹ್ಮನು ಜಗದ್ಭಃ ಮಕ್ಕೆ ಅಧಿಷ್ಠಾನನಾಗಿದ್ದಾನೆ ಎಂದರೆ 
ಜಗತ್ತು ಬ್ರ ಷ್ಠನಲ್ಲಿ ಆರೋಪಿತವಾಗಿದೆ ಎಂದು ಪರ್ಯಪಸಾನವಾಗುತ್ತದೆ. 
೩ ವಿವಾದಪದ "ಎಂದರೆ ಸ ಸಂಶಯಕ್ಕೆ ವಿಷಯವಾದದ್ದು ಧರ್ಮಿಯಾದದ್ದು ಎಂದರ್ಥ. ಪ್ರಕೃತ 
ಯಾವ ಸಂಶಯ ತೆಗೆದುಕೊಳ್ಳಬೇಕು ೨ ಎಂದರೆ, ಮಿಥ್ಯಾತ್ವ (ಸಾಧ್ಯ) ಎಂಬ ಒಂದು 


“ಬಂಧವೇ ಪಾರಮಾರ್ಥಿಕವಾಗಿ ಇಲ್ಲ' ಎಂಬ ಪರರ ಶಂಕೆ 263 


ಶುಕ್ತಿರಜತವತ್‌ !'' ಎಂಬ ಅನುಮಾನ ಹಾಗೂ "“ವಾಚಾರಂಭಣಂ ವಿಕಾರೋ 
ನಾಮಧೇಯಮ್‌'' ಇತ್ಯಾದಿ ಶ್ರುತಿಗಳು ಪ್ರಮಾಣವಾಗಿವೆ. 

ಬ್ರಹ್ಮನಿಂದ ಭಿನ್ನರಾಗಿ ಜೀವ-ಶಈಶ್ವರರಿಲ್ಲ (ಜೀವ-ಈಶ್ವರರು ಬ್ರಹ್ಮನಿಂದ 
ಅಭಿನ್ನರಾಗಿದ್ದಾರೆ) ಎಂಬ ವಿಷಯದಲ್ಲಿ 

“೨ವಿಮತಾಃ ಆತ್ಮಾನಃ, *ಪರಮಾತ್ಮನಃ ತತ್ವತಃ ನ ಭಿದ್ಯಂತೇ, ಆತ್ಮತ್ವಾತ್‌, 
ಪರಮಾತ್ಮವತ್‌ ।'' ಎಂಬ ಅನುಮಾನ ಹಾಗೂ "*ನಾನ್ಯೋತತೋಪಸ್ತಿ ದ್ರಷ್ಟಾ'' 
ಇತ್ಯಾದಿ ಶ್ರುತಿಗಳು ಪ್ರಮಾಣವಾಗಿವೆ. 

ಬ್ರಹ್ಮಸ್ತರೂಪಕ್ಕೆ ಆವರಕವಾದ ಅದೇ ಅವಿದ್ಯೆಯೇ ಕರ್ತೃತ್ವ-ಭೋಕೃತ್ವ- 
ದೋಷಸಂಸರ್ಗಾಧ್ಯಾಸಪ್ರವಾಹರೂಪವಾದ ಸಂಸಾರಕ್ಕೆ ಉಪಾದಾನಕಾರಣ- 
ವಾಗಿದೆ. (ಸಂಸಾರಬಂಧವು ಅವಿದ್ಯೋಪಾದಾನಕವಾಗಿದೆ ಅವಿದ್ಯಾಕಾರ್ಯ- 
ವಾಗಿದೆ, ಅವಿದ್ಯಾಪರಿಣಾಮರೂಪವಾಗಿದೆ, ಮಿಥ್ಯೆ ಯಾಗಿದೆ.) 


ಕೋಟಿಯನ್ನು ಹೇಳಿದ್ದರಿಂದ ಅದಕ್ಕೆ ವಿರುದ್ಧವಾದ ಸತೃತ್ವಎಂಬ ಇನ್ನೊಂದು ಕೋಟಿಯನ್ನು 
ತೆಗೆದುಕೊಳ್ಳಬೇಕು ಎಂದು ತಿಳಿಯುತ್ತದೆ. ಹಾಗಾದರೆ ಸತ್ಯವಾಗಿದೆಯೋ ? ಮಿಥೈೆಯಾಗಿ 
ದೆಯೋ 7? ಎಂಬುದಾಗಿ ಸತ್ಯತ್ವ-ಮಿಥ್ಯಾತ್ವಕೋಟಿಕವಾದ ಸಂಶಯಕ್ಕೆ ವಿಷಯವಾದ. 
ಬ್ರಹ್ಮ-ಅಸತ್‌-ಪ್ರಾತಿಭಾಸಿಕಗಳಿಂದ ಭಿನ್ನವಾದ, ಘಟಪಟಾದಿಜಗತ್ತು ಎಂದು ಅರ್ಥ. 

೧ ಛಾಂದೋಗ್ಯೋಪನಿಷತ್‌ (೬-೧-೬) ತಂದೆ ಉದ್ದಾಲಕರು ಮಗ ಶ್ವೇಶಕೇತುವಿಗೆ ಉಪದೇಶ 
ಮಾಡುವ ಪ್ರಸಂಗ. ವಿಕಾರಃ ಅವಿದ್ಯಾಪರಿಣಾಮರೂಪವಾದ ಘಟಶರಾವಾದಿ ಜಗತ್ತು 
ವಾಚಾರಂಭಣಂ, ವಾಗಾಲಂಬನಮಾತ್ರಂ ಕೇವಲ ವಾಕ್‌ನಿಂದ ಆರಬ್ಬವಾಗುತ್ತದೆಯಷ್ಟೇ, 
ವಾಸ್ತವವಾಗಿ ಘಟ-ಶರಾವ-ಉದಂಜನ ಎಂಬುದಾಗಿ ವಸ್ತುಗಳಿಲ್ಲ ನಾಮಧೇಯಂ, 
ನಾಮಮಾತ್ರಂ ಹ್ಯೇತತ್‌ ಕೇವಲ ಹೆಸರಿಗಷ್ಟೇ ಇದು, ನಿಜವಾಗಿ ಜಗತ್ತು ಇಲ್ಲ, ಜಗತ್ತು 
ಮಿಥ್ಕೆಯಾಗಿದೆ ಎಂಬುದಾಗಿ ಶ್ರುತಿಯು ಜಗತ್ತಿಗೆ ಮಿಥ್ಯಾತ್ಮವನ್ನು ಹೇಳುತ್ತಿದೆ ಎಂದು 
ಪ್ರತಿವಾದಿ(ಅದ್ವೈತಿ)ಗಳ ವ್ಯಾಖ್ಯಾನ. 

(ತತ್ತೋದ್ಯೋತಟಿಪ್ಪಣೇ-ಶ್ರೀದನಾರ್ದನಭ ತಿವ್ಯಾಖ್ಯಾ) 
(ನ್ಯಾಯಾಮೃತಕಂಟಕೋದ್ದಾರ ದ ವಾಚಾರಂಭಣಶ್ರುತ್ಯರ್ಥವಿವರಣೆ) 

೨ ಪರಮಾತ್ಮನಿಂದ ಭಿನ್ನರೋ 7 ಅಭಿನ್ನರೋ ? ಎಂಬ ವಿಮತಿಗೆ (ಸಂಶಯಕ್ಕೆ) ವಿಷಯರಾದ 

ಜೀವರು ಎಂದರ್ಥ. ಅಂತಃಕರಣದಿಂದ ಭಿನ್ನರಾಗಿದ್ದು 'ಅಹಂ' ಎಂದು ಪ್ರತೀಯಮಾನರಾದ 

ಜೀವರು ಎಂದು ಭಾವ. (ಶ್ರೀವಿಜಯೀಂದ್ರತೀರ್ಥರ ಟಿಪ್ಪಣೀ) 
ಪರಮಾತ್ಮಪ್ರತಿಯೋಗಿಕಪಾರಮಾರ್ಥಿಕಭೇದಾಭಾವವಂತಃ ಇತ್ಯರ್ಥಃ 1 ಪರಮಾತ್ಮನಿಂದ 
ಪಾರಮಾರ್ಥಿಕವಾಗಿ ಭಿನ್ನರಾಗಿಲ್ಲ ಎಂದು ಹಾರ್ದ. 

೪ ಬೃಹದಾರಣ್ಯಕ (೩-೭-೨೩) ಅತಃ ಅಂತರ್ಯಾಮಿಯಾಗಿ ಪ್ರಕೃತನಾದ ಬ್ರಹ್ಮನಿಂದ ಅನ್ಯಃ 
ಭಿನ್ನನಾದ ದ್ರಷ್ಟಾಜೀವನು ನ ಇಲ್ಲಎಂದು ಶ್ರುತ್ಯರ್ಥ. (ದ್ವೈತದ್ಯುಮಣೆ ಟಿಪ್ಪಣೀ) 


೫ 


62 ತತ್ತೋದ್ಯೋತ 


ಸಂಸಾರನಿವರ್ತಕವಾದ ಆತ್ಮಜ್ಞಾನದಿಂದ (ಬ್ರಹ್ಮಸಾಕ್ಟಾತ್ಕಾರದಿಂದ) ಈ 
ಅವಿದ್ಯೆಯು ನಿಬರ್ಹಣೀಯವಾಗಿದೆ (ನಿವತಣ್ಯವಾಗಿದೆ). 


"ಜ್ಞಾನಂ ಅಜ್ಞಾನಸ್ಕೈವ ನಿವರ್ತಕಂ'' ಎಂಬ ನಿಯಮದಂತೆ ಜ್ಞಾನದಿಂದ 
ಅಜ್ಞಾನದ ನಿವೃತ್ತಿಯಾಗುತ್ತದೆ. 


“ಎಭೇದಜನಕೇತಜ್ಞಾನೇ ನಾಶಮಾತ್ಯಂತಿಕಂ ಗತೇ। 
ಆತ್ಮನೋ ಬ್ರಹ್ನಣೋತಭೇದಮಸಂತಂ ಕ: ಕರಿಷ್ಯತಿ ॥' 
"ತರತಿ ಶೋಕಮಾತ್ಮವಿತ್‌ ’ 


ಇತ್ಯಾದಿ ಶ್ರುತಿಗಳು ಹೇಳುವಂತೆ ಆತ್ಮಜ್ಞಾನದಿಂದ ಸಂಸಾರಕ್ಕೆ ಉಪಾದಾನ- 
ಕಾರಣವಾದ ಅವಿದ್ಯೆಯು ನಾಶವಾಗುತ್ತದೆ. ಉಪಾದಾನಕಾರಣ ನಾಶವಾದರೆ 
ಕಾರ್ಯವು ಸ್ವಯಂ ನಷ್ಟವಾಗುವುದರಿಂದ, ಆತ್ಮಜ್ಞಾನದಿಂದ ಅವಿದ್ಯಾ 
ನಾಶವಾದರೆ ಅವಿದ್ಯೋಪಾದಾನಕವಾದ ಸಂಸಾರವು ಸ್ವಯಂನಾಶವಾಗುತ್ತದೆ. 
ಹೀಗೆ ಆತ್ಮಜ್ಞಾನವು ಅಜ್ಞಾನನಿವೃತ್ತಿದ್ವಾರಾ ಸಂಸಾರನಿವರ್ತಕವಾಗುತ್ತದೆ. 
ಅರ್ಥಾತ್‌ ಸಂಸಾರಬಂಧವು ಅವಿದ್ಯೋಪಾದಾನಕವಾಗಿ ಮಿಥ್ಯೆ ಯಾಗಿದೆ. 
ಸಂಸಾರಬಂಧವು ಮಿಥೈ ಯಾದ್ದರಿಂದ ಮುಕ್ತತ್ತವು ಪಾರಮಾರ್ಥಿಕವಲ್ಲ. 


ಆಯಿತು, ಸಂಸಾರಬಂಧವು ಅವಿದ್ಯೋಪಾದಾನಕವಾದ್ದರಿಂದ ಮಿಥ್ಯೆ ಯಾಗಲಿ. 
ಆದರೆ ಬಂಧಾಭಾವರೂಪವಾದ ಮುಕ್ತತ್ತವು ಪಾರಮಾರ್ಥಿಕ ಏಕೆ ಆಗಬಾರದು? 
ಎಂದು ಶಂಕಿಸುವಂತಿಲ್ಲ. ಏಕೆಂದರೆ- ಮುಕ್ತಿಯು (ಬಂಧಪ್ರಧ್ವಂಸವು) 
ನಿಯಮೇನ ಬಂಧಸತ್ತಾಪೂರ್ವಕವಾಗಿದೆ. (ಪ್ರತಿಯೋಗಿಯು ಸತ್‌ ಆಗಿದ್ದರೆ 
ಮಾತ್ರ ಧ್ವಂಸ ಹೇಳಲು ಬರುತ್ತದೆ.) ಪಾರಮಾರ್ಥಿಕವಾಗಿ ಬಂಧವೇ ಇಲ್ಲದೇ 
ಹೋದರೆ ಬಂಧದ್ವಂಸರೂಪವಾದ ಮುಕ್ತಿಯೂ ಉಪಪನ್ನವಾಗುವುದಿಲ್ಲ. 
ವಾಸ್ತವಿಕವಾಗಿ ನಿಗಡಬಂಧದ ಸ್ಪರ್ಶವೇ ಯಾವನಿಗೆ ಆಗಿಲ್ಲ (ಯಾವನು 
ಒಮ್ಮೆಯೂ ಜೈಲಿಗೆ ಹೋಗಿಲ್ಲ) ಅವನನ್ನು ನಿಗಡಮುಕ್ತ ಎಂಬುದಾಗಿ ಕರೆಯಲು 
ಬರುವುದಿಲ್ಲ. ಹಾಗೆ ಬಂಧವೇ ಸತ್ಯವಾಗಿಲ್ಲ ಎಂದಮೇಲೆ ಸಂಸಾರಮುಕ್ತ 
ಹೇಗೆ ಇರಲು ಸಾಧ್ಯ ? ಮುಕ್ತಿಯೇ ಕೂಡುವುದಿಲ್ಲ ಎಂದಮೇಲೆ ಮುಕ್ತಿಯಲ್ಲಿ 
ಭೇದವಾದರೂ ಹೇಗೆ ಇರಲು ಸಾಧ್ಯ? 


ಅಂದಮೇಲೆ (ಸಂಸಾರಬಂಧವೇ ಸತ್‌ ಆಗದ ಕಾರಣ ಮುಕ್ತಿಯೇ 
ಅನುಪಪನ್ನವಾದ್ದರಿಂದ) ಸಂಸಾರಬಂಧನಿವೃತ್ತಿ ರೂಪವಾದ ಮುಕ್ತತ್ತವೇ 


“ಬಂಧವೇ ಪಾರಮಾರ್ಥಿಕವಾಗಿ ಇಲ್ಲ' ಎಂಬ ಪರರ ಶಂಕೆ 26ರ 


(ಹೇತುವೇ) ಸತ್ಯವಾಗಿಲ್ಲ ಅಸಿದ್ದವಾಗಿದೆ. ಮುಕ್ತಿಯಲ್ಲಿ ಭೇದವೂ ಇನ್ನೂ 
ಅಸಿದ್ದವಾಗಿದೆ. ಹೀಗಾಗಿ ನಿಮ್ಮ ಅನುಮಾನಕ್ಕೆ ಸ್ವರೂಪಾಸಿದ್ದಿದೋಷ ಬರುತ್ತದೆ. 


ಮತ್ತು ಬ್ರಹ್ಮ-ಜೀವರಿಗೆ ಭೇದ ಹೇಳುವುದಾದರೆ 


“ವಿಮತಾಃ ಆತ್ಮಾನಃ, ಪರಮಾತ್ಮನಃ ತತ್ವತೋ ನ ಭಿದ್ಯಂತೇ, ಆತ್ಮತ್ವಾತ್‌ 
ಪರಮಾತ್ನವತ್‌'' 


““ನಾನ್ಕೋತತೋಪಸ್ತಿ ದ್ರಷ್ಟಾ' ಇತ್ಯಾದಿ ಈ ಹಿಂದೆ ಹೇಳಿದ 
ಅನುಮಾನ -ಶ್ರುತ್ಯಾ ದಿಪ್ರಮಾಣಗಳ ವಿರೋಧವೂ ಬರುತ್ತದೆ. 


ಏಕಜೀವವಾದದಲ್ಲಿ ಬ್ರಹ್ಮನೇ ಜೀವಭಾವ ತಾಳುವುದರಿಂದ ಜೀವ- 
ಪರಮಾತ್ಮಭೇದ ಇಲ್ಲದಿದ್ದರೂ ಸಹ, ಬಹುಜೀವವಾದದಲ್ಲಿ ಮುಕ್ತ- 
ಪರಮಾತ್ಮರಲ್ಲಿ ಭೇದ ಇರುವುದರಿಂದ ಅವರ ಮತದಲ್ಲಿ ನಿಯಮ್ಯ- 
ನಿಯಾಮಕಭಾವ ಉಪಪನ್ನವಾಗುವುದರಿಂದ ಭೇದಾಭಾವದಿಂದ ಮುಕ್ತತ್ವಾ- 
ಭಾವದ ಆಕ್ಷೇಪ ಸರಿಯಾಗುವುದಿಲ್ಲ ಎಂಬುದಾಗಿ ಪ್ರಶ್ನೆ ಬಂದರೆ, 


ಸತ್ಯವೇ. ಬಹುಜೀವವಾದದಲ್ಲಿ ಭೇದ ಇದೆ. (ಮುಕ್ತ-ಪರಮಾತ್ಮರಲ್ಲಿ 
ಭೇದವಿದೆ.) ಆದರೂ ಸಹ ಆ ಭೇದವು ಮುಕ್ತಪ್ರತೀತಿಗೋಚರವಾಗುವುದಿಲ. 
ಉದಾಹರಣೆಗೆ 1- ಲೋಕದಲ್ಲಿ ಮಾಯಾಮಯವಾದ (ಐಂದ್ರಜಾಲಿಕವಾದ) 
ಗಜ-ತುರಗಾದಿಗಳನ್ನುನೋಡುತ್ತಿರುವ ಅನೇಕರಲ್ಲಿಯಾವನಿಗೆ ಕಾರಣವಿಶೇಷ- 
ದಿಂದ ಮಾಯಾ ನಿವೃತ್ತವಾಗುವುದೋ ಅವನೊಬ್ಬನೇ ಆ ಮಾಯಾಮಯ 
ಗಜ-ತುರಗಾದಿಗಳನ್ನು ನೋಡುವುದಿಲ್ಲ. ಉಳಿದವರೆಲ್ಲ ನೋಡಿಯೇ 
ನೋಡುತ್ತಾರೆ. ಅದರಂತೆ ಯಾವನಿಗೆ ಭೇದದರ್ಶನಕಾರಣವಾದ ಅಜ್ಞಾನವು 
ನಿವೃತ್ತವಾಗುವುದೋ ಅವನು ಮಾತ್ರವೇ ಭೇದವನ್ನು ಕಾಣುವುದಿಲ್ಲ. 
ಉಳಿದವರಿಗೆ ಭೇದದರ್ಶನ ಇದ್ದೇ ಇರುತ್ತದೆ. ಹೀಗಾಗಿ ಭೇದವು ಇದ್ದರೂ 
ಮುಕ್ತಪ್ರತೀತಿಗೋಚರವಾಗುವುದಿಲ್ಲಎಂದು ಬೇರೆ ಗ್ರಂಥಗಳಲ್ಲಿ ಪ್ರತಿಪಾದಿಸಿದ್ದ 
ರಿಂದ, ಭೇದ ಇದ್ದಮಾತ್ರಕ್ಕೆ ನಿಯಮ್ಯ -ನಿಯಾಮಕಭಾವ ಯುಕ್ತವಾಗುವುದಿಲ್ಲ. 
ಆದ್ದರಿಂದ ಭೇದಾಭಾವದಿಂದ ಮುಕ್ತತ್ವಾಭಾವವನ್ನು ಆಕ್ಷೇಪಿಸಿದ್ದು ಸರಿಯೇ 
ಇದೆ. 


ಅಂದಮೇಲೆ ಈ ಹಿಂದೆ ಉದಾಹರಿಸಿದ ಅನುಮಾನ-ಶ್ರುತಿ ಪ್ರಮಾಣಗಳ 
ಆಧಾರದಲ್ಲಿ ಸಂಸಾರಬಂಧವೇ ಸತ್‌ ಆಗದ ಕಾರಣ ಸಂಸಾರಬಂಧನಿವೃತ್ತಿ - 


26 ತತ್ಪೋದ್ಯೋತ 


ರೂಪವಾದ ಮುಕ್ತತ್ವವೇ (ಹೇತುವೇ) ಅಸಿದ್ಧವಾಗಿದೆ. ""ವಿಮತೋ ಭಿನ್ನೋ 
ಮುಕ್ತತ್ವಾತ್‌'' ಎಂಬ ನಿಮ್ಮ ಅನುಮಾನಕ್ಕೆ ಸ್ವರೂಪಾಸಿದ್ದಿದೋಷ ಬರುತ್ತದೆ. 
ಮತ್ತು ಜೀವ-ಬ್ರಹ್ಮರಿಗೆ ಭೇದ ಹೇಳಿದರೆ 


““ವಿಮತಾಃ ಆತ್ಮಾನಃ ...... `` "ನಾನ್ಯೋತತೋಶಸ್ತಿ ದ್ರಷ್ಟಾ' 
ಇತ್ಯಾದಿ ಪ್ರಮಾಣಗಳ ವಿರೋಧವೂ ಬರುತ್ತದೆ ಎಂದು ಆಕ್ಷೇಪ. 


ಪೂರ್ವೋಕ್ಷಶಂಕಾನಿರಾಕರಣೆಗಾಗಿ ಮಿಧ್ಯಾತ್ವಾ! ದಿಸಾಧಕ- 
ದೃಶ್ಯತ್ಟಾದ್ಯನುಮಾನಗಳಲ್ಲಿ ಅಪ್ರ ಸಿದ್ಧವಿಶೇಷಣತ್ವಾ] ದಿದೋಷಗಳ ಅತಿದೇಶ 


ಟೀಕಾಃ ತತ್ರ ತಾವದನುಮಾನನಿರಾಸಾಯೋಕ್ತದೋಪಾನತಿದಿಶತಿ - 
ಮೂಲ - ದೃಶ್ಯತ್ವಾದ್ಯನುಮಾನೇಷ್ಟಪ್ಯೇತ ಏವ ದೋಷಾಃ । 


""ವಿವಾದಪದಮನಿರ್ವಚನೀಯಂ ಬಾಧ್ಯತ್ವಾತ್‌'' ಇತ್ಯಾದೇರ್ಯೇ- 
ಪ್ರಸಿದ್ದವಿಶೇಷಣತ್ತಾದಯೋ ದೋಷಾ ಉಕ್ತಾ ಏತ ಏವ ದೃಶ್ಯತ್ವಾದ್ಯ- 

ಛ್‌ ವ ತ್‌ ೪ ದಶೆ 
ನುಮಾನೇಷ್ಟಪಿ ದ್ರಷ್ಟವ್ಯಾಃ । 


ತಥಾಹಿ - ಮಿಥ್ಯಾಶಬ್ಬೇನಾನಿರ್ವಚನೀಯತ್ವಮುಚ್ಯತೇ ಅಸತ್ವಂ 
ವಾಟ ನಾದ್ಯಃ । ಅಪ್ರಸಿದ್ಧವಿಶೇಷಣತ್ವಾಪಾತಾತ್‌ । ನ ದ್ವಿತೀಯಃ । 
ಅಪಸಿದ್ಧಾಂತಪ್ರಸಂಗಾತ್‌ 1 ಅಥಾನಿರ್ವಚನೀಯಾಸತೋಃ 
ಸಮಾನಂ ಮಿಥ್ಯಾತ್ತಂ, ತಸ್ಮಿನ್ನನೇನಾನುಮಾನೇನ ಸಿದ್ದೇತಸತ್ತೇ ಚ 
ಬಾಧಿತೇತನಿರ್ವಾಚ್ಯತಾಸಿದ್ಧಿರಿತಿ ಚೇನ್ನ [ ಮಿಥ್ಯಾತ್ಪಸಾಮಾನ್ಯ- 
ಸ್ಕೋಭಯಸಂಪ್ರತಿಪನ್ನಸ್ಯಾಭಾವಾತ್‌ | 
ಅನುವಾದ ೩- ಆಕ್ಷೇಪಕಾರರು ಈ ಹಿಂದೆ ಹೇಳಿದ ಪ್ರಮಾಣಗಳಲ್ಲಿ 
(ಪ್ರಮಾಣತ್ವೇನ ಅಭಿಮತವಾದವುಗಳಲ್ಲಿ) ಮೊದಲಿಗೆ (ಕ್ರಮವಾಗಿ) '"ವಿವಾದ- 
ಪದಂ ಮಿಥ್ಯಾ ದೃಶ್ಯತ್ವಾತ್‌'' ಎಂಬ ಅನುಮಾನವನ್ನು ನಿರಾಕರಿಸುವುದಕ್ಕಾಗಿ 
ಬಾಧ್ಯತ್ವಾದಿ ಅನುಮಾನಗಳಿಗೆ ಹೇಳಿದ ದೋಷಗಳನ್ನೇ ಆಚಾರ್ಯರು 
ಅತಿದೇಶ ಮಾಡುತ್ತಾರೆ - 


ಮೂಲ :- ದೃಶ್ಯತ್ವಾದ್ಯನುಮಾನೇಷಪ್ಕೇತ ಏವ ದೋಷಾಃ । 


ಪೂರ್ವೋಕಶಂಕಾನಿರಾಕರಣೆಗಾಗಿ ಮಿಥ್ಕಾತ್ನಾ! ದಿಸಾಧಕ- 267 


ಮೂಲಾರ್ಥ :- "'ವಿವಾದಪದಂ ಅನಿರ್ವಚನೀಯಂ ಬುಧ್ಯತ್ವಾತ್‌'' ಇತ್ಯಾದಿ 
ಅನುಮಾನಗಳಿಗೆ ಹಿಂದೆ ಅಪು್ರಸಿದ್ಧವಿಶೇಷಣತ್ವಾದಿ ಯಾವ ದೋಷಗಳು 
ಹೇಳಲ್ಲಟ್ಟಿವೆಯೋ ಅದೇ ದೋಷಗಳನ್ನು ದೃಶ್ಯತ್ವಾದ್ಯನು- ಮಾನಗಳಲ್ಲಿಯೂ 
ತಿಳಿಯಬೇಕು. 

ಅದು ಹೇಗೆಂದರೆ- ಜಡಪ್ರಪಂಚವು ಮಿಥ್ಯೆಯಾಗಿದೆ (ಬ್ರಹ್ಮನಲ್ಲಿ 
ಆರೋಪಿತವಾಗಿದೆ) ಎಂಬ ವಿಷಯದಲ್ಲಿ 


““ವಿವಾದಪದಂ ಮಿಥ್ಯಾ ದೃಶ್ಯತ್ವಾತ್‌ ಶುಕ್ತಿರಜತವತ್‌ ।'' 


ಎಂಬ ಅನುಮಾನವನ್ನು ಪ್ರಮಾಣವಾಗಿ ಉದಾಹರಿಸಿದ್ದೀರಿ. ಆದರೆ ಈ 
ಅನುಮಾನವೇ ಸರಿಯಲ್ಲ. ಯಾಕೆಂದರೆ- ಈ ಅನುಮಾನದಲ್ಲಿ ಮಿಥ್ಯಾತ್ವವನ್ನು 
ಸಾಧ್ಯವನ್ನಾಗಿ ಮಾಡಿದ್ದೀರಿ. ಮಿಥ್ಯಾತ್ವ ಎಂದರೆ ಏನು ? ಮಿಥ್ಯಾತ್ತ ಎಂದರೆ 
ಅನಿರ್ವಚನೀಯತ್ವ ಎಂದು ಹೇಳುತ್ತೀರೋ 9? ಅಸತ್ವ ಎಂದು ಹೇಳುತ್ತೀರೋ? 
ಮಿಥ್ಯಾತ್ವ ಎಂದರೆ ಅನಿರ್ವಚನೀಯತ್ವ ಎಂದು ಹೇಳಲು ಬರುವುದಿಲ್ಲ. 
ಕಾರಣ - ಅನಿರ್ವಚನೀಯವಾದ ಪದಾರ್ಥವೇ ಈವರೆಗೆ ಸಿದ್ಧವಾಗದ ಕಾರಣ 
ಸಾಧ್ಯವಾದ ಅನಿರ್ವಚನೀಯತ್ನವು ಅಪ್ರಸಿದ್ಧವಾದ್ದರಿಂದ ಅನುಮಾನಕ್ಕೆ 
ಅಪ್ರಸಿದ್ಧವಿಶೇಷಣತಾ ದೋಷ ಬರುತ್ತದೆ. ಇನ್ನು ಮಿಥ್ಯಾತ್ವ ಎಂದರೆ ಅಸತ್ವ 
ಎಂದು ಹೇಳಲೂ ಬರುವುದಿಲ್ಲ. ಕಾರಣ - ನಿಮ್ಮ ಪೂರ್ವಾಚಾರ್ಯರೆಲ್ಲರೂ 
ಜಗತ್ತಿಗೆ ಅಸದ್ವಿಲಕ್ಷಣತ್ವವನ್ನು ಅಂಗೀಕರಿಸಿದ್ದಾರೆ. ಪ್ರಕೃತ ಅದಕ್ಕೆ ವಿರುದ್ಧವಾಗಿ 
ಅಸತ್ವವನ್ನು ಸಾಧಿಸಿದರೆ ಅಪಸಿದ್ಧಾಂತದೋಷ ಬರುತ್ತದೆ. 

ಹಾಗಲ್ಲ, ಮಿಥ್ಯಾತ್ಸವು ಅನಿರ್ವಚನೀಯ-ಅಸತ್‌ ಎರಡರಲ್ಲಿಯೂ 
ಸಮಾನವಾಗಿದೆ (ಸಾಧಾರಣವಾಗಿದೆ ಅನುಗತವಾಗಿದೆ). ಅಂತಹ ಅನಿರ್ವಚನೀಯ- 
ಅಸತ್‌ ಉಭಯಾನುಗತವಾದ ಮಿಥ್ಯಾತ್ಸವು ಜಗತ್ತಿಗೆ ಈ ಅನುಮಾನದಿಂದ 
ಸಿದ್ಧವಾಗುತ್ತಿರಲು, (ಜಗತ್ತಿಗೆ ಅನಿರ್ವಚನೀಯತ್ನ-ಅಸತ್ವ ಎರಡೂ ಪ್ರಸಕ್ತ- 
ವಾಗುತ್ತಿರಲು) ಅಸತ್ವವನ್ನು ಹೇಳಿದರೆ ಬಾಧಿತವಾಗುವ ಕಾರಣ ಪರಿಶಿಷ್ಠವಾದ 
ಅನಿರ್ವಚನೀಯತ್ತವೇ ಸಿದ್ಧವಾಗುತ್ತದೆ ಎಂದು ಶಂಕೆ ಬಂದರೆ, ಅದೂ 
ಸರಿಯಲ್ಲ. ಈ ರೀತಿ ಯಾವಾಗ ಹೇಳಬಹುದಿತ್ತು? ಮಿಥ್ಯಾತ್ವವು 
ಅನಿರ್ವಚನೀಯ-ಅಸತ್‌ ಎರಡರಲ್ಲಿಯೂ ಸಾಧಾರಣವಾಗಿದ್ದರೆ ಹೀಗೆ 
ಹೇಳಬಹುದಿತ್ತು. ಆದರೆ ಉಭಯವಾದಿಗಳಿಗೂ ಸಂಪ್ರತಿಪನ್ನವಾದ, 


68 ತತ್ಹೋದ್ಯೋತ 


ಅನಿರ್ವಚನೀಯಅಸತ್‌ ಸಾಧಾರಣವಾದ ಮಿಫ್ಯಾತ್ಸಸಾಮಾನ್ಯವೇ ಇಲ್ಲ 
ಆದ್ದರಿಂದ ಮಿಥ್ಯಾತ್ವ ಎಂದರೆ ಅನಿರ್ವಚನೀಯತ್ವ ಎಂದಾಗಲೀ, ಅಸತ್ವ 
ಎಂದಾಗಲೀ ಹೇಳಲು ಬರುವುದಿಲ್ಲ. 


ಟೀಕಾಃ ಸದ್ದಿವೇಕಸ್ಯ ಮಿಥ್ಯಾಭಾವಸ್ಯ ಸಾಧ್ಯತ್ವಾನ್ನಾಪ್ರ ಸಿದ್ಧವಿಶೇಷಣತಾ 
ನಾಪಸಿದ್ಧಾಂತೋಶಪೀತಿ ಚೇತ್‌ । ಕಿಮಿದಂ ಸತ್‌ | ಜಾತಿರ್ವಾ 
ಜಾತಿಮದ್ವಾ ಸ್ವರೂಪಸದ್ವಾ 1 ಪ್ರಥಮದ್ವಿತೀಯಯೋಃ 
ಸದ್ಧಹುತ್ವಾಹತ್ತಿಃ 1 ತೃತೀಯೇ ಬ್ರಹ್ಮವಿವೇಕಸ್ಕ ಮಯಾಠ- 

ಬ ದ್‌ p) ಕ 
ಪ್ಯಂಗೀಕೃತತ್ವಾಶ್‌ ಸಿದ್ಧಸಾಧನತಾ ಭೇದನಿರಾಕರಣಾನುಪಪತ್ತಿಶ್ಚ | 


ಅನುವಾದ :- ಮಿಥ್ಯಾತ್ವ ಎಂದರೆ ಸದ್ದಿವೇಕ ಎಂದು ಹೇಳುತ್ತೇವೆ. ಆ 
ಸದ್ದಿವೇಕವನ್ನು ವಾದಿಗಳಾದ ನೀವು ಶಶವಿಷಾಣಾದಿಗಳಲ್ಲಿ ಒಪ್ಪಿದ್ದರಿಂದ 
ಅಪ್ರಸಿದ್ಧವಿಶೇಷಣತಾ ಬರುವುದಿಲ್ಲ. ಸದಸದ್ವಿಲಕ್ಷಣವಾದಿಗಳಾದ ನಮ್ಮ 
ಪೂರ್ವಾಚಾರ್ಯರು ಸದ್ದಿವೇಕವನ್ನು ಜಗತ್ತಿನಲ್ಲಿ ಅಂಗೀಕರಿಸಿದ್ದಾರೆಯಾದ್ದರಿಂದ 
(ಪೂರ್ವಾಚಾರ್ಯರಿಗೆ ಸಮ್ಮತವಾದದ್ದನ್ನೇ ಸಾಧಿಸುತ್ತಿರುವುದರಿಂದ) 
ಅಪಸಿದ್ಧಾಂತವೂ ಬರುವುದಿಲ್ಲ. ಆದ್ದರಿಂದ ಮಿಥ್ಯಾತ್ವ ಎಂದರೆ ಸದ್ದಿವೇಕ 
ಎಂದು ಹೇಳುತ್ತೇವೆ ಎಂದರೆ, 


ಸದ್ದಿವೇಕ ಎನ್ನುವಲ್ಲಿ ಸತ್‌ ಎಂದರೆ ಏನು ಹೇಳುತ್ತೀರಿ ? ಸತ್‌ ಎಂದರೆ 
ಸತ್ತಾಜಾತಿ ಎಂದು ಹೇಳುತ್ತೀರೋ 7 ಸತ್ತಾಜಾತಿಯುಳ್ಳ ಸದ್ದಸ್ತು ಎಂದು 
ಹೇಳುತ್ತೀರೋ 9 ಸ್ವರೂಪಸತ್‌ ಎಂದು ಹೇಳುತ್ತೀರೋ ? 


ಸತ್‌ ಎಂದರೆ ಸತ್ತಾಜಾತಿ ಅಥವಾ ಸತ್ತಾಜಾತಿಯುಳ್ಳ ವಸ್ತು ಎಂದು ಹೇಳುವ 
ಮೊದಲನೇ-ಎರಡನೇ ಪಕ್ಷಗಳಲ್ಲಿ ಸದ್ಭಹುತ್ವ ಬರಬೇಕಾಗುತ್ತದೆ. 


““ಜಾತ್ಯಂಗೀಕಾರೇ ಸದ್ಧಹುತ್ತಮ್‌'' ಎಂದು ಹಿಂದೆ ಹೇಳಿದಂತೆ, ಜಾತಿಯು 
ಅನೇಕಾನುಗತವಾದ್ದರಿಂದ ಸತ್ತಾಜಾತಿಯನ್ನು ಒಪ್ಪುವುದಾದರೆ ಸತ್ತಾಜಾತಿಗೆ 
ಆಶ್ರಯವಾದ ಅನೇಕ ಸತ್‌ಪದಾರ್ಥಗಳನ್ನು ಅಂಗೀಕರಿಸಬೇಕಾಗುತ್ತದೆ 
ಎಂದು ಭಾವ. ಇನ್ನು ಸತ್‌ ಎಂದರೆ ಸ್ವರೂಪಸತ್‌ ಎಂದು ಹೇಳುವ ಮೂರನೇ 
ಪಕ್ಷದಲ್ಲಿ ಸ್ವರೂಪಸತ್‌ ಆದ ಬ್ರಹ್ಮನಿಂದ ವಿವೇಕ(ಭೇದ)ವನ್ನು ಜಗತ್ತಿಗೆ 
ನಾವೂ ಅಂಗೀಕರಿಸಿದ್ದರಿಂದ ಅನುಮಾನಕ್ಕೆ ಸಿದ್ದಸಾಧನತಾದೋಷ ಬರುತ್ತದೆ. 


ಪೂರ್ಮೋಕ್ಷಶಂಕಾನಿರಾಕರಣೆಗಾಗಿ ಮಿಥ್ಯಾತ್ತಾದಿಸಾಧಕ- 269 


ಮತ್ತು ಈ ಪಕ್ಷದಲ್ಲಿ ಸದ್ದಿವೇಕ (ಸದ್ವೈಲಕ್ಷಣ್ಯ) ರೂಪವಾದ ಭೇದವನ್ನು 
ಅಂಗೀಕರಿಸಿದಂತಾಗುವುದರಿಂದ, 


""ಭೇದಃ ಭೇದಿಭ್ಯಾಂ ಭಿನ್ನೋ ವಾ ಅಭಿನ್ನೋ ವಾ'' 


ಇತ್ಯಾದಿಯಾಗಿ ಸ್ವಗ್ರಂಥದಲ್ಲಿ ಏನು ಭೇದನಿರಾಕರಣೆಯನ್ನು ಮಾಡಿದ್ದೀರಿ 
ಅದೂ ಅನುಪಪನ್ನವಾಗಬೇಕಾಗುತ್ತದೆ. (ಭೇದವನ್ನು ಅಂಗೀಕರಿಸಿ ಭೇದವನ್ನು 
ನಿರಾಕರಿಸುವುದು ವ್ಯಾಹತವಾಗುವುದರಿಂದ ಅನುಪಪನ್ನ ಎಂದು ಭಾವ.) 
ಆದ್ದರಿಂದ ಮಿಥ್ಯಾತ್ತ ಎಂದರೆ ಸದ್ದಿವೇಕ ಎಂದು ಹೇಳುವುದೂ ಸರಿಯಲ್ಲ. 


ಟೀಕಾಃ ಬಾಧ್ಯತ್ತಂ ಮಿಥ್ಯಾತ್ವಮಿತಿ ಚೇನ್ನ | ಬಾಧೃತ್ವಮಷಿ ಹಿ ತೇಷಾಂ 
ಮಿಥ್ಯಾ! ಸತ್ಯತ್ವೇದೃಶ್ಯತ್ವಾದೀನಾಂತೇನೈವಾನೈಕಾಂತ್ಯಾಪಾತಾತ್‌। 
ದೃಶ್ಯತ್ವಾದ್ಯಭಾವೇ ಚಾಸಾಧ್ಯತ್ವಾದ್ಯಾಪತ್ತೇಃ । ಬಾಧ್ಯತ್ಸಸ್ಯ ಚ 
ಮಿಫ್ಯಾತ್ತೇ ಅಬಾಧ್ಯತ್ತಮೇವ ಸತ್ಯಂ ಸ್ಯಾತ್‌ ಆತ್ಮವತ್‌ | 
ಅನುವಾದ :- ಮಿಥ್ಯಾತ್ವ ಎಂದರೆ ಬಾಧ್ಯತ್ವ ಎಂದು ಹೇಳುತ್ತೇವೆ ಎಂದರೆ, 
ಅದೂ ಸರಿಯಲ್ಲ. ಏಕೆಂದರೆ ನಿಮ್ಮ ಮತದಲ್ಲಿ ಬಾಧ್ಯತ್ತವೂ ಮಿಥ್ಯೆಯೇ 
ಆಗಿದೆ. ಇಲ್ಲ ಬಾಧ್ಯತ್ವವು ಸತ್ಯ ಎನ್ನುವುದಾದರೆ, ದೃಶ್ಯತ್ವಾದಿ ಹೇತುಗಳಿಗೆ 
ಅಲ್ಲಿಯೇ ವ್ಯಭಿಚಾರ ಬರಬೇಕಾಗುತ್ತದೆ. ಬಾಧ್ಯತ್ವವು ಸತ್ಯವಾದ್ದರಿಂದ ಅಲ್ಲಿ 
ಮಿಥ್ಯಾತ್ತ ಸಾಧ್ಯವಿಲ್ಲ. ಆದರೆ ದೃಶ್ಯತ್ವಾದಿಗಳು ಇರುವುದರಿಂದ ವ್ಯಭಿಚಾರ 
ಬರುತ್ತದೆ. ಬಾಧ್ಯತ್ವದಲ್ಲಿ ದೃಶ್ಯತ್ವಾದಿಗಳು ಇಲ್ಲ ಎನ್ನುವುದಾದರೆ ಬಾಧ್ಯತ್ವವು 
ಸಾಧ್ಯವೇ ಆಗದೇ ಹೋಗಬೇಕಾಗುತ್ತದೆ. ಯಾಕೆಂದರೆ ಅನುಮಿತಿರೂಪ- 
ಜ್ಞಾನದಲ್ಲಿ ವಿಷಯವಾದದ್ದೇ ಸಾಧ್ಯ. ಪ್ರಕೃತ ಬಾಧ್ಯತ್ತದಲ್ಲಿ ದೃಶ್ಯತ್ನವೇ ಇಲ್ಲ 
ಎಂದರೆ ಬಾಧ್ಯತ್ತವು ಜ್ಞಾನವಿಷಯವೇ ಅಲ್ಲ ಎಂದಂತಾಗಿ ಅನುಮಿತಿರೂಪ- 
ಜ್ಞಾನವಿಷಯತ್ವ ರೂಪಸಾಧ್ಯತ್ತವೇ ಕೂಡದೇ ಹೋಗಬೇಕಾಗುತ್ತದೆ. ಆದ್ದರಿಂದ 
ಬಾಧ್ಯತ್ತದಲ್ಲಿ ದೃಶ್ಯತ್ವ ಹೇಳಲೇಬೇಕು. ಹಾಗಾದರೆ ದೃಶ್ಯತ್ವಾದಿಹೇತುಗಳಿಗೆ 
ಬಾಧ್ಯತ್ತದಲ್ಲಿಯೇ ವ್ಯಭಿಚಾರ ಬರುತ್ತದೆ. ಹೀಗಾಗಿ ಬಾಧ್ಯತ್ತವನ್ನು ಸತ್ಯ 
ಎಂದು ಹೇಳಲು ಬರುವುದಿಲ್ಲ, ಕಿಂತು ಮಿಥ್ಯೆ ಎಂದೇ ಹೇಳಬೇಕು. ಜಗತ್ತಿನಲ್ಲಿ 
ಬಾಧ್ಯತ್ತವು ಮಿಥ್ಯೆ ಎಂದಾದರೆ ಅಬಾಧ್ಯತ್ವವೇ ಸತ್ಯವಾಗುತ್ತದೆ. ಆತ್ಮನಲ್ಲಿ 
ಬಾಧ್ಯತ್ಹವು ಮಿಥ್ಯೆ ಯಾಗಿದ್ದರಿಂದ ಅಬಾಧ್ಯತ್ತವು ಸತ್ಯವಾದಂತೆ. ಆದ್ದರಿಂದ 
ಮಿಥ್ಯಾತ್ವ ಎಂದರೆ ಬಾಧ್ಯತ್ವ ಎಂದು ಹೇಳಲೂ ಬರುವುದಿಲ್ಲ. 


7 ತತ್ತೋ ೀದ್ಧೊ (ತ 


ಅಂದಮೇಲೆ ಮಿಥ್ಯಾತ್ತರೂಪ ಸಾಧ್ಯದ ನಿರ್ವಚನವನ್ನೇ ಮಾಡಲು 
ಬರುವುದಿಲ್ಲ ನಿಮಗೆ. 


ಟೀಕಾ: ಕಿಂಚ ದೃಶ್ಯತ್ವಾದಯಃ ಸತ್ಯಾಶ್ನೇನ್ಯಾಯಾವಾದಿನೋಪಸಿದ್ದಾಃ I 
ತೈರೇವಾನೈಕಾಂತ್ಯಂ ಚ। ಯದ್ಯಸಂತೋನನಿರ್ವಾಚ್ಯಾ ವಾತದಾ 
ತತ್ನವಾದಿನೋಸಿದ್ದಾಃ ।1ನಚ ಸತ್ಯಾಸತ್ಯಯೋರ್ದೃಶೃತ್ವಾದಿ- 
ಸಾಮಾನ್ಯಮುಭಯಸಂಪ್ರತಿಪನ್ನಮಸ್ತೀತ್ಯೇಷಾ ದಿಕ್‌। 

ಅನುವಾದ :- ಮತ್ತು ದೃಶ್ಯತ್ವಾದಿಹೇತುಗಳು ಸತ್ಯವೋ ? ಅಸತ್ಯವೋ ? 


ದೃಶ್ಯತ್ವಾದಿಗಳು ಸತ್ಯ ಎನ್ನುವುದಾದರೆ ಮಾಯಾವಾದಿಗಳಾದ ನಿಮಗೆ 
ಅಸಿದ್ಧವಾಗಿವೆ. (ಮಾಯಾವಾದಿಗಳಾದ ನೀವು ಸತ್ಯವಾದ ದೃಶ್ಯತ್ವಾದಿಗಳನ್ನು 
ಒಪ್ಪಿಲ್ಲ.) ಹೀಗಾಗಿ ನಿಮ್ಮ ಪ್ರಕಾರ ಅಸಿದ್ದಿದೋಷ ಬರುತ್ತದೆ. ಮತ್ತು 
ದೃಶ್ಯತ್ವಾದಿಗಳು ಸತ್ಯ ಎಂದರೆ, ಅಲ್ಲಿ ಮಿಥ್ಯಾತ್ವ ಇಲ್ಲ ಎಂದಾಯಿತು. 
ದೃಶ್ಯತ್ವಾದಿಗಳಲ್ಲಿ ದೃಶ್ಯತ್ವಾದಿಗಳನ್ನು ಒಪ್ಪಲೇಬೇಕು. ಹಾಗಾಗಿ ಮಿಥ್ಯಾತ್ತ- 
ರೂಪಸಾಧ್ಯ ಇಲ್ಲದ ದೃಶ್ಯತ್ವಾದಿಗಳಲ್ಲಿ ದೃಶ್ಯತ್ವಾದಿಹೇತುವಿರುವ ಕಾರಣ 
ದೃಶ್ಯತ್ವಾದಿಗಳಿಗೆ ದೃಶ್ಯತ್ವಾದಿಗಳಲ್ಲಿಯೇ ವ್ಯಭಿಚಾರವೂ ಬರುತ್ತದೆ. ಆದ್ದರಿಂದ 
ದೃಶ್ಯತ್ವಾದಿಗಳನ್ನು ಸತ್ಯ ಎನ್ನಲು ಬರುವುದಿಲ್ಲ. 

ಇನ್ನು ದೃಶ್ಯತ್ವಾದಿಗಳು ಅಸತ್ಯ ಎನ್ನುವುದಾದರೆ ಅಥವಾ ಅನಿರ್ವಚನೀಯ 
ಎನ್ನುವುದಾದರೆ, ತತ್ನವಾದಿಗಳಾದ ನಮಗೆ ಅಸಿದ್ಧವಾಗಿವೆ. (ತತ್ತವಾದಿಗಳಾದ 
ನಾವು ದೃಶ್ಯತ್ವಾದಿಗಳನ್ನು ಅಸತ್‌-ಅನಿರ್ವಚನೀಯ ಎಂದು ಒಪ್ಪಿಲ್ಲ.) 
ಹಾಗಾಗಿ ನಮ್ಮ ಪ್ರಕಾರ ಅಸಿದ್ದಿದೋಷ ಬರುತ್ತದೆ. 


ಹಾಗಲ್ಲ. ಸತ್ಯವಾದ ದೃಶ್ಯತ್ವಾದಿಗಳನ್ನಾಗಲೀ, ಮಿಥ್ಯಾ ಭೂತವಾದ 
ದೃಶ್ಯತ್ವಾದಿಗಳನ್ನಾಗಲೀ ಹೇತುತ್ವೇನ ವಿವಕಿಸುವುದಿಲ್ಲ. ಕಿಂತು ಸತ್ಯ -ಅಸತ್ಯ 
ಉಭಯಾನುಗತ ದೃಶ್ಯ ತ್ವಶ್ವಾವಚ್ಚಿನ್ನವಾದ ದೃಶ್ಯತ್ವಾದಿಸಾಮಾನ್ಯವನ್ನು 
ಹೇತುತ್ವೇನ ವಿವಕ್ಬಿಸುತ್ತೇವ. ಹೀಗೆ ಸಾಮಾನ್ಯವಾಗಿ ಪ್ರಯೋಗಿಸಲ್ಪಟ್ಟ 
ಹೇತುವನ್ನು ವಿಶೇಷವಿಕಲಗಳಿಂದ ನಿರಾಕರಿಸುವುದು ಸರಿಯಲ್ಲ. ಹಾಗೆ 
ನಿರಾಕರಿಸುವುದಾದರೆ ಎಲ್ಲ ಸದನುಮಾನಗಳೂ ನಿರಾಕೃತವಾಗಬೇಕಾಗುತ್ತದೆ. 
ಆದ್ದರಿಂದ ದೃಶ್ಯತ್ವಾದಿಗಳು ಸತ್ಯವೂ ಅಲ್ಲ, ಅಸತ್ಯವೂ ಅಲ್ಲ. ಕಿಂತು 
ಉಭಯಾನುಗತ ದೃಶ್ಯತ್ವತ್ವಾವಚ್ಛಿನ್ನವಾದ ದೃಶ್ಯ ತ್ವಾದಿಸಾಮಾನ್ಯ ರೂಪವಾಗಿವೆ 


ದೃಶ್ಯತ್ವಾನುಮಾನಕ್ಕೆ ಆತ್ಮನಲ್ಲಿ ವ್ಯಭಿಚಾರಸಮರ್ಥನೆ 271 


೬ ಜರ 


ಎಂಬುದಾಗಿ ಪ್ರಶ್ನೆ ಬಂದರೆ, ಅದು ಸರಿಯಲ್ಲ. ಬಾಷ್ಟಾರೋಪಿತಧೂಮ ಎಂಬ 
ಆಶ್ರಯವೇ ಅಸಿದ್ದವಾದ್ದರಿಂದ ಬಾಷ್ಟಾರೋಪಿತಧೂಮ-ಸತ್ಯಧೂಮ 
ಇವುಗಳಲ್ಲಿ ಅನುಗತವಾದ ಧೂಮತ್ವಸಾಮಾನ್ಯ ಹೇಗೆ ಇಲ್ಲವೋ ಅದರಂತೆ 
ಅನಿರ್ವಚನೀಯ ಎಂಬ ಆಶ್ರಯವೇ ಅಸಿದ್ಧವಾದ್ದರಿಂದ ಸತ್ಯ -ಅನಿರ್ವಚನೀಯ 
ಇವುಗಳಲ್ಲಿ ಸಾಧಾಣವಾದ ದೃಶ್ಯತ್ವತ್ತವೂ ಅಸಂಭಾವಿತವಾಗಿದೆ. ಆದ್ದರಿಂದ 
ದೃಶ್ಯತ್ವಾದಿಗಳು ಉಭಯಾನುಗತ ದೃಶ್ಯತ್ವತ್ವಾವಚ್ಛಿನ್ನ ದೃಶ್ಯತ್ವಸಾಮಾನ್ಯ - 
ರೂಪವಾಗಿವೆ ಎಂದು ಹೇಳಲು ಬರುವುದಿಲ್ಲ. ಹಾಗಾಗಿ ದೃಶ್ಯತ್ವಾದಿಗಳ 
ನಿಷ್ಕೃಷ್ಟಸ್ವರೂಪವನ್ನು ಹೇಳಲು ಬರುವುದಿಲ್ಲ. 

ಆದ್ದರಿಂದ ಮಿಥ್ಯಾತ್ತರೂಪಸಾಧ್ಯ ದ ನಿರ್ವಚನವನ್ನೂ ಮಾಡಲು ಬರುವುದಿಲ್ಲ, 
ದೃಶ್ಯತ್ವಾದಿ ಹೇತುಗಳ ಸ್ವರೂಪವನ್ನೂ ವಿವೇಚಿಸಲು ಬರುವುದಿಲ್ಲವಾದ್ದರಿಂದ 


"“ವಿವಾದಪದಂ ಮಿಥ್ಯಾ ದೃಶ್ಯತ್ವಾತ್‌ ಶುಕ್ತಿರಜತವತ್‌'' ಎಂಬ ಅನುಮಾನ 
ಸರಿಯಲ್ಲಎಂದು ಸಿದ್ಧವಾಗುತ್ತದೆ. 


ದೃಶ್ಯತ್ವಾನುಮಾನಕ್ಕೆ ಆತ್ಮನಲ್ಲಿ ವ್ಯಭಿಚಾರಸಮರ್ಥನೆ 


ಟೀಕಾ: ಏವಂ ಸಾಮಾನ್ಯತೋತನುಮಾನಾನಿ ನಿರಸ್ಯ ವಿಶೇಷತೋ ನಿರಾಚಿಕೀ- 
ರ್ಷುರ್ದೃಶೃತ್ವಾನುಮಾನಸ್ಯ ತಾವದ್‌ ದೋಷಾಂತರಮಾಹ - 


ಮೂಲ ಃ- ಆತ್ಮನೋತಪಿ ದೃಶ್ಯತ್ವಾದನೈಕಾಂತಿಕತಾ ಚ। 

ಶುಕ್ಷಿರಜತಾದೇಃ ಸಪಕಸ್ಲೇವ ವಪಕಸಾತನೋತಪಿ ದಶ್ನತಾದ- 
ಡೆ ಲೆ ಎರೆ ಲ" 
ನೈಕಾಂತಿಕತಾ ಸಾಧ್ಯಮಿಥ್ಯಾತ್ಪಸಂಬಂಧನಿಯಮಾಭಾವಶ್ಚ 
ದೃಶ್ಯತ್ವಸ್ಯ ಭವತಿ ॥ ಅನೈಕಾಂತಿಕಶ್ಟೋರ್ಧಶತಾದಿವತ್‌ ಸಂದೇಹ- 
ಹೇತುತ್ತಾನ್ನ ಸಾಧ್ಯಂ ಸಾಧಯತಿ । 
ನನ್ಹಾತ್ಮನೋ ದೃಶ್ಯತ್ವಮೇವ ಕುತ ಇತಿ ಚೇನ್ನ 1 "ಆತ್ಮಾ ವಾ ಅರೇ 
ದ್ರಷ್ಟವ್ಯಃ' "ದೃಶ್ಯತೇ ತ್ವಗಯಾ ಬುದ್ಧ್ಯಾ ಸೂಕ್ಚ್ಮಯಾ' 
ಇತ್ಯಾದಿಶ್ರುತೇಃ । 
ಅನುವಾದ :- ಈ ರೀತಿಯಾಗಿ ದಶ್ನತ-ಜಡತ-ಪರಿಚಿನತ್ತ ಅನುಮಾನ- 
ನ್‌ ಪ ಬದ 
ಗಳನ್ನು ಸಾಮಾನ್ಯವಾಗಿ ನಿರಾಕರಿಸಿ, (ಸಾಧ್ಯ -ಹೇತುಗಳ ಬಗ್ಗೆ ವಿಕಲ್ಪ- 
ಪೂರ್ವಕವಾಗಿ ಅಸಿದ್ದಿ ಮೊದಲಾದ ದೋಷಗಳನ್ನು ಹೇಳಿ ನಿರಾಕರಿಸಿ) ಪ್ರಕೃತ 


ದಾ ತತೋ (ದ್ಯೊ ತ 


ಪ್ರತಿಯೊಂದು ಅನುಮಾನವನ್ನೂ ವಿಶೇಷವಾಗಿ ನಿರಾಕರಿಸಲು ಇಚ್ಛಿಸಿದವರಾಗಿ 
ಮೊದಲಿಗೆ (ಜಡತ್ವ- -ಪರಿಚ್ಛಿನತ್ತ ಅನುಮಾನಗಳಿಗೆ ದೋಷಗಳನ್ನು ಹೇಳುವ 
ಮೊದಲು) ದೃಶ್ಯ ತ್ವಾನುಮಾನಕ್ಕೆ. ಮತ್ತೊಂದು ದೋಷವನ್ನು ಹೇಳುತ್ತಾರೆ - 

ಮೂಲ - ಆತ್ಸ್ಲನೋತಪಿ ದೃಶ್ಯತ್ವಾದನೈಕಾಂತಿಕತಾ ಚ । 

ಮೂಲಾರ್ಥಃ- ಸಪಕ್ಷವಾದ ಶುಕ್ತಿರಜತಾದಿಗಳಲ್ಲಿ ದೃಶ್ಯತ್ವ ಇರುವಂತೆ 
ವಿಪಕ್ಷನಾದ ಅತ್ಮನಲ್ಲಿಯೂ ದೃಶ್ಯತ್ವ ಇರುವುದರಿಂದ ವ್ಯಭಿಚಾರವೂ ಬರುತ್ತದೆ. 

"'ವಿವಾದಪದಂ ಮಿಥ್ಯಾ ದೃಶ್ಯತ್ವಾತ್‌ ಶುಕ್ತಿರಜತವತ್‌'' ಎಂಬ ನಿಮ್ಮ 
ಅನುಮಾನದಲ್ಲಿ ಮಿಥ್ಯಾತ್ಸಸಾಧ್ಯವು ಶುಕ್ತಿರಜತದಲ್ಲಿ ನಿಶ್ಚಿತವಾದ್ದರಿಂದ 
ಶುಕ್ತಿರಜತವು ಸಪಕ್ಷವಾಗಿದೆ. ಆತ್ಮನಲ್ಲಿ ಮಿಥ್ಯಾತ್ತಸಾಧ್ಯವು ಇಲ್ಲವಾದ್ದರಿಂದ 
ಆತ್ಮನು ವಿಪಕನಾಗಿದ್ದಾನೆ. 

ಆ ಛೈ ೦ 

ಪ್ರಕೃತ ಸಪಕ್ಷವಾದ ಶುಕ್ತಿರಜತಾದಿಗಳಲ್ಲಿ ದೃಶ್ಯತ್ವಹೇತು ಇರುವಂತೆ, 
ವಿಪಕ್ಷನಾದ ಆತ್ಮನಲ್ಲಿಯೂ ದೃಶ್ಯತ್ವ ಇರುವುದರಿಂದ ದೃಶ್ಯತ್ವಾನುಮಾನಕ್ಕೆ 
ಅನೈಕಾಂತಿಕಕಾದೋಷವೂ ಸಾಧ್ಯವಾದ ಮಿಫ್ಯಾತ್ತದ ಜೊತೆ ನಿಯಮೇನ 
ಸಂಬಂಧವಿಲ್ಲ ಎಂಬ ದೋಷವೂ ಬರುತ್ತದೆ. 


ಈ ರೀತಿ ಹೇಳುವುದರಿಂದ ""ಅಸಿದ್ಧಿ-ಅವ್ಯಾಪ್ತಿಗಳು ಮಾತ್ರವೇ ಹೇತು- 
ದೋಷವಾದ್ದರಿಂದ ಅನೈಕಾಂತಿಕತಾವು ಹೇಗೆ ಹೇತುದೋಷವಾಗುತ್ತದೆ?'' 
ಎಂಬ ಶಂಕೆಗೆ ಉತ್ತರ ನೀಡಿದಂತಾಯಿತು. ಕಾರಣ- "`ಅನೈಕಾಂತಿಕತಾ 
ಸಾಧ್ಯಸಂಬಂಧನಿಯಮಾಭಾವ'' ಎಂದು ವಿವರಣೆ ಕೊಟ್ಟಿರುವುದರಿಂದ 
ಅನೈಕಾಂತಿಕತಾವು ಅವ್ಯಾಪ್ತಿಯಲ್ಲಿಯೇ ಅಂತರ್ಭಾವವಾಗುತ್ತದೆ ಎಂದು 
ಉತ್ತರದ ಆಶಯ. 


ಹೌದು, ದೃಶ್ಯತ್ವ ಹೇತುವಿಗೆ ಸಾಧ್ಯದ ಜೊತೆಗೂ ಸಂಬಂಧ ಇರುವುದರಿಂದ 
ಸಾಧ್ಯಸಾಧಕವಾಗಬಹುದಲ್ಲ? ಎಂಬ ಶಂಕೆ ಸರಿಯಲ್ಲ. 


ಹೇತುವಿಗೆ ಸಾಧ್ಯದ ಸಂಬಂಧವೂ ಇದೆ, ಸಾಧ್ಯಾಭಾವದ ಸಂಬಂಧವೂ 
ಇದೆ ಎಂದಾದರೆ - ಊಧಣ್ನತಾ ಎಂಬ ಧರ್ಮಕ್ಕೆ ಸ್ಥಾಣುತ್ತದ ಜೊತೆಗೂ 
ಸಂಬಂಧವಿದೆ, ಪುರುಷತ್ತದ ಜೊತೆಗೂ ಸಂಬಂಧವಿದೆ ಎಂದಾದಾಗ, 


೧ (ಶ್ರೀವೇದೇಶತೀರ್ಥರ ವ್ಯಾಖ್ಯಾನ) 


ಅನಿರ್ವಚನೀಯವಸ್ತುವಿಷಯದಲ್ಲಿ ಬಾಧ್ಯತ್ವಾನುಮಾನನಿರಾಕರಣೆ 


ಉಭಯಸಂಬದ್ಧವಾದ ಊರ್ಧತಾ ಕಂಡರೆ, ಸ್ಥಾಣುವೋ ? ಪುರುಷನೋ ? 
ಎಂದು ಸಂಶಯ ಬರುವಂತೆ, ಸಾಧ್ಯ -ಸಾಧ್ಯಾಭಾವ ಉಭಯಸಂಬದ್ಧವಾದ 
ದೃಶ್ಯತ್ವ ಇದ್ದರೆ ಸಾಧ್ಯವಿದೆಯೋ ? ಸಾಧ್ಯಾ ಭಾವವಿದೆಯೋ ? ಎಂಬುದಾಗಿ 
ಸಂಶಯ ಬರುತ್ತದೆ. ಹೊರತು ಸಾಧ್ಯವೇ ಇದೆ ಎಂದು ನಿಶ್ಚಯಜ್ಞಾನ 
(ಅನುಮಿತಿ) ಬರುವುದಿಲ್ಲ. ಅನೈಕಾಂತಿಕತಾವು ಹೀಗೆ ಸಂದೇಹಕ್ಕೆ 
ಕಾರಣವಾಗುವುದರಿಂದ ಸಾಧ್ಯಸಾಧಕವಾಗುವುದಿಲ್ಲ ಎಂದು ಭಾವ. 


ಹೌದು, “ವಿಪಕ್ಷನಾದ ಆತ್ಮನಲ್ಲಿಯೂ ದೃಶ್ಯತ್ವ ಇರುವುದರಿಂದ 
ಅನೈಕಾಂತಿಕತಾ' ಎಂದು ಹೇಳಿದ್ದೀರಿ. ಆದರೆ ಆತ್ಮನಲ್ಲಿ ದೃಶ್ಯತ್ವ ಇರುತ್ತಿದ್ದರೆ 


ಗ್‌ 


ಆಗ ಅನೈೈಕಾಂತಿಕತಾ ಹೇಳಬಹುದಿತ್ತು. ಆತ್ಮನಲ್ಲಿ ದೃಶ್ಯತ್ವ ಇದೆ ಹೇಗೆ 


ಗ್‌ 


ಸಿದ್ಧವಾಗಿದೆ 9 (ಯಾವ ಪ್ರಮಾಣದಿಂದ ಆತ್ಮನಿಗೆ ದ್ರಶ್ಯತ ತ್ವ ಸಿದ್ದವಾಗಿದೆ 9) 


ಅಲೆದ 
ಈ ವಿಧವಾದ ಶಂಕೆ ಬೇಡ. 
೧) “ಆತ್ಮಾವಾ ಅರೇ ದ್ರಷ್ಟವ್ಯ: ಶ್ರೋತವ್ಯೋ ಮಂತವ್ಯೋ ನಿದಿಧ್ಯಾಸಿತವ್ಯ:'' 
(«ಪಿ ಎ 
೨) ದೃಶ್ಯತೇ ತ್ವಗ್ಯಯಾ ಬುದ್ಧಾ 1 ಸೂಕ್ತ ಯಾ ಸೂಕ್ಷ ದರ್ಶಿಭಿಃ। 
೩ 9 
ಇತ್ಯಾದಿ ಶ್ರುತಿಗಳಿಂದ ಆತ್ಮನಿಗೆ ದೃಶ್ಯತ್ತವು ಸಿದ್ಧವಾಗಿದೆ. 
ಅವತಾರಿಕೆ :- ಈವರೆಗೆ "ಆತ್ಮಾ ವಾ ಅರೇ ದ್ರಷ್ಟವ್ಯಃ' ಮೊದಲಾದ 
ಸಾಧಕಪ ಶ್ರಮಾಣಗಳನ್ನು ಕೊಟ್ಟು ಆತ್ಮನಿಗೆ ದೃಶ್ಯ ತ್ವವನ್ನು “ಸಮರ್ಥಿಸಿದರು. 
ಪ್ರಕೃತ ಆತ್ಮನಿಗೆ ದೃಶ್ಯ ತ್ರವನು ಒಪ್ಪದಿದ್ದರೆ 'ಬಾಧಕವನು ತೋರಿಸುವ 
೬ ನಗ್‌ ಮ್ಮ ಚು pF 


[=] 


ಮೂಲಕವಾಗಿಯೂ ಆತ್ಮನಿಗೆ ದೃಶ್ಯತ್ವವನ್ನು ಸಮರ್ಥಿಸುತ್ತಾರೆ - 


pf ಬ 


(ಬೃಹದಾರಣ್ಯಕೋಪನಿಷತ್‌ ೪-೪-೫ ಮೈತ್ರೇಯೀಬ್ರಾಹ್ಮಣ) 
(ಕಾಶಕೋಪನಿಷತ್‌ ೧-೩-೧೨) 

"`ಆತ್ಮಾವಾ ಅರೇ ದ್ರಷ್ಟವ್ಯಃ'' ಇತ್ಯಾದಿಗಳಲ್ಲಿ ತವ್ಯಪ್ರತ್ಕಯವನ್ನು, 
“ದೃಶ್ಯತೇ ಬುದ್ಧ್ವಾ'' ಇತ್ಯಾದಿಗಳಲ್ಲಿತಿಜ್‌ನ್ನು, 

“ತಮೇವ ಧೀರೋ ವಿಜ್ಞಾಯ'' ಇತ್ಯಾದಿಗಳಲ್ಲಿ ದ್ವಿತೀಯಾವನ್ನು 

"ತಯೋರೇವ ಕೃತ್ಯಕ್ಷಖಲರ್ಥಾ!' 'ಭಾವಕರ್ಮಣೋ::' 'ಕರ್ಮಣೆ ದ್ವಿತೀಯಾ' 
ಎಂಬುದಾಗಿ ಕರ್ಮಾರ್ಥದಲ್ಲಿ ಅನುಶಾಸನ ಮಾಡಿದ್ದರಿಂದ ಆತ್ಮನಿಗೆ ದೃಶ್ಯತ್ವ ಶ್ರುತಿಸಿದ್ಧವಾಗಿದೆ 
ಎಂದು ಭಾವ. (ಶ್ರೀವಿಜಯೀಂದ್ರತೀರ್ಥರ ವ್ವಾಖ್ಕಾ) 


[Ce 


8೨ 


274 ತತ್ತೋದ್ಕೋತ 
ಆತ್ಮನಿಗೆ ದೃಶ್ಯತ್ವ ಒಪ್ಪದಿದ್ದರೆ ಬಾಧಕಪ್ರದರ್ಶನ 
ಟೀಕಾಃ ವಿಪಕ್ಷೇ € ಬಾಧಕಂ ಚಾಹ - 
ಮೂಲ- ನ ಚಾತ್ಮನೋ ದೃಕ್ಸರ್ಮತ್ನಂ ವಿನಾ ತಜ್ಞಾನತ್ತಮ್‌ । 
ತಜ್ಞಾಃ ನತ್ಪೇನಾಭಮತಸ್ಯೇತಿ ಶೇಷಃ । ಭವತೀತಿ ವಕ್ಷ 6ಮಾಣೇನ 
ಸಂಬಂಧಃ । ಪ್ರಕೃತತ್ವಾಶ್‌ ದೃಶ್ಯತ್ವಮಿತಿ ವಕ್ತವ್ಯೇ ದೃಕ್ಸರ್ಮತ್ವಮಿತಿ 
ದೃಶ್ಯತ್ವವ್ಯಾಖ್ಯಾನಮತಿಪ್ರಸಂಗಸ್ಫುಟೀಕರಣಾರ್ಥಮ್‌ । 


ತದಯಮರ್ಥಃ ಟ ಯದ್ಯಾತ್ಮನೋ ದೃಶ್ಯತ್ವಂ ನ ಸ್ಯಾತ್‌ ತದಾ 
ವೇದಾಂತವಾಕ್ಯ ಜನಿತವಿಜ್ಞಾನಸ್ಕಾತ್ಮಜ್ಞಾನತ್ನಂ ನ ಸ್ಯಾತ್‌ । ದೃಶಿಂ 
ಪ್ರತಿ ಕರ್ಮತ್ಸಂ ಹಿ ದೃಶ್ಯತ್ವಮ್‌ 1 ಆತ್ಮಕರ್ಮಕಂ 
ಜ್ಞಾನಮೇವಾತ್ಮಜ್ಞಾನಮ್‌ । ತಥಾ ಚಾತ್ಮನೋ ದೃಶ್ಯತ್ವಾಭಾವೇ 
ಕಥಮಾತ್ಮಜ್ಞಾನಂ ಸಂಭವೇತ್‌ | ಅಕರ್ಮಣಃ ಕರ್ಮತಯಾ 
ಜ್ಞಾನವ್ಯಾವರ್ತಕತ್ವೇ ವ್ಯಾಘಾತಾತ್‌ | 


ಅನುವಾದ ೩- ಆತ್ಮನಿಗೆ ದೃಶ್ಯತ್ವವನ್ನು ಅಂಗೀಕರಿಸದೇ ಹೋದರೆ 
ಬಾಧಕವನ್ನೂ ಹೇಳುತ್ತಾರೆ - 

ಮೂಲ- ನ ಚಾತ್ಮನೋ ದೃಕ್ಕರ್ಮತ್ವಂ ವಿನಾ ತಜ್ಞಾನತ್ವಮ್‌ | 

ಮೂರಾರ್ಥಃ- ಆತ್ಮನಿಗೆ ದೃಶ್ಯತ್ವವನ್ನು ದೃಕ್ಕರ್ಮತ್ವವನ್ನು ಅಂಗೀಕರಿಸದೇ 
ಹೋದರೆ ಆತ್ಮಜ್ಞಾನತ್ತೇನ ಅಭಿಮತವಾದ ವೇದಾಂತವಾಕ್ಯಜನಿತಜ್ರಾನಕ್ಕೆ 
ಆತ್ಮಜ್ಞಾನತ್ವ ಕೂಡದೇ ಹೋಗಬೇಕಾಗುತ್ತದೆ. 

"ನ ಚಾತ್ಮನಃ..... ' ಎಂಬ ಮೂಲದಲ್ಲಿ 

“ಯದಿ ಆತ್ಮನಃ ದೃಕ್ಸರ್ಮತ್ಸಂ ನಸ್ಥಾತ್‌ ತದಾ ಆತ್ಮನಃ ತಜಾನತಂ ನಸ್ಲ್ಸಾತ್‌' 

ಈ ವ ಜೆ e ಇ ಜ ವ v 

(ಆತ್ಮನಿಗೆ ದೃಕ್ಕರ್ಮತ್ವವನ್ನು ಒಪ್ಪದಿದ್ದರೆ, ಆತ್ಮನಿಗೆ ಆತ್ಮಜ್ಞಾನತ್ವ 
ಸ್ವವಿಷಯಕಜ್ಞಾನತ್ವ ಇಲ್ಲದೇ ಹೋಗಬೇಕಾಗುತ್ತದೆ) 

ಎಂಬುದಾಗಿ ಅನ್ಯಥಾಪ್ರತೀತಿ (ಅನ್ವಯಭ್ರಮ) ಬರಲು ಅವಕಾಶವಿದೆ. 
ಆದರೆ ಅಲ್ಲಿ ಇಷ್ಟಾಪತ್ತಿ ಇರುವ ಕಾರಣ ಆ ರೀತಿ 'ಆತ್ಮನಃ ತಜ್ಞಾನತ್ತಂ ನ 
ಸ್ಕಾತ್‌' ಎಂದು ಅನ್ವಯ ಮಾಡಿಕೊಳ್ಳಬಾರದು. ಕಿಂತು ಮೂಲದಲ್ಲಿ 
""ತಜ್ಞಾನತ್ವೇನ ಅಭಿಮತಸ್ಯ'' ಎಂದು ಶೇಷ ಮಾಡಿಕೊಂಡು 


ಆತ್ಮನಿಗೆ ದೃಶೃತ್ವ ಒಪ್ಪದಿದ್ದರೆ ಬಾಧಕಪ್ರದರ್ಶನ 275 


""ಯದಿ ಆತ್ಮನಃ ದ್ಲಕರ್ಮತಂ ನ ಸ್ಥಾತ್‌ ತದಾ ತಜಾನತೇನಾಭಿಮತಸ 
ಆ ಲ ಗ ಶೆ ನಜ ಟದ ಕೆ 
ತಜಾನತಂನಸ್ನಾತ್‌'' 
ಇಜ ವ ಳೆ 
(ಆತ್ಮನಿಗೆ ದಕರ್ಮತವನು ಒಪದಿದ್ದರೆ, ಆತಜಾನ ಎಂದು ಅಭಿಮತವಾದ 
[3 ಲಕ ವ 8 ಆ [= ea 
ವೇದಾಂತಜನಿತಜ್ಞಾನಕ್ಕೆ ಆತ್ಮಜ್ಞಾನತ್ವ ಇಲ್ಲದೇ ಹೋಗಬೇಕಾಗುತ್ತದೆ) 


ಎಂಬುದಾಗಿ ಅನ್ವಯ ಮಾಡಿಕೊಳ್ಳಬೇಕು. ಆತ್ಮಜ್ಞಾನ ಎಂದು ಅಭಿಮತವಾದ 
ವೇದಾಂತಜನಿತಜ್ಞಾನಕ್ಕೆ ಆತಜಾನತಾಭಾವವು ಅನಿಷವೇ ಆಗಿದರಿಂದ 
ಇ ಶೆ ಆ ವ ಬ [| 
ಇಷ್ಟಾಪತ್ತಿಗೆ ಅವಕಾಶವಿಲ್ಲ ಎಂದು ಭಾವ. 


ಮೂಲದಲ್ಲಿ ಕ್ರಿಯಾಪದ ಇಲ್ಲವಾದ್ದರಿಂದ "''ತದಜ್ಞಾನನಿವೃತ್ತಿಶ್ಚ ತೇನ 


ಭವತಿ'' ಎಂಬ ಮುಂದಿನ ಮೂಲವಾಕ್ಯದಲ್ಲಿನ "ಭವತಿ' ಎಂಬುದನ್ನು 
ತಂದುಕೊಂಡು ನಣ್‌ ಜೊತೆಗೆ ಸಂಬಂಧ ಮಾಡಿಕೊಳ್ಳಬೇಕು. 


““ತಜ್ಞಾನತ್ನಂ ನ ಭವತಿ'' ಎಂಬುದಾಗಿ ಅನ್ವಯ ಮಾಡಿಕೊಳ್ಳಬೇಕು ಎಂದು 
ಅಭಿಪ್ರಾಯ. 

ಪ್ರಃ 'ಆತ್ಮನೋತಪಿ ದೃಶ್ಯತ್ವಾತ್‌...... ' ಎಂಬುದಾಗಿ ಹಿಂದೆ ದೃಶ್ಯತ್ತವು 
ಪ್ರಕೃತವಾದ್ದರಿಂದ ಆಚಾರ್ಯರು ಮೂಲದಲ್ಲಿ 'ನ ಚಾತ್ಮನೋ ದೃಶ್ಯತ್ತಂ 
ವಿನಾ' ಎಂದು ಹೇಳಬೇಕಿತ್ತು. ಆದರೆ ಹಾಗೆ ಹೇಳದೇ (ದೃಶ್ಯತ್ವವನ್ನು ಹೇಳದೇ) 
"ನ ಚಾತ್ಮನೋ ದೃಕ್ಕರ್ಮತ್ವಂ ವಿನಾ...' ಎಂದು ದೃಕ್ಕರ್ಮತ್ವವನ್ನು ಏಕೆ 
ಹೇಳಿದರು 2 


ವ 
ವ್ಯಾಖ್ಯಾನವಾಗಿದೆ. ವ್ಯಾಘಾತ ರೂಪವಾದ ಅತಿಪ್ರಸಂಗವನ್ನು ಸ್ತು 
ಟೀಕರಿಸುವುದಕ್ಕಾಗಿ ದೃಶ್ಯತ್ವದ ವ್ಯಾಖ್ಯಾನವಾಗಿ ದೃಕ್ಕರ್ಮತ್ಹವನ್ನು ಹೇಳಿದ್ದಾರೆ 
ಆಚಾರ್ಯರು. 


ಉ.: ದೃಶ್ಯತ್ವ ಎಂದರೆ ದೃಕ್ಕರ್ಮತ್ತ್ವ. ದೃಕ್ಕರ್ಮತ್ವ ಎನ್ನುವುದು ದೃಶ್ಯತ್ನದ 


ಅದರ ಅಭಿಪ್ರಾಯ ಇಷ್ಟು ೂ- ಒಂದುವೇಳೆ ಆತ್ಮನಿಗೆ ದೃಶ್ಯತ್ತ ಇಲ್ಲದೇ 
ಹೋದರೆ, ಆಗ ಆತ್ಮಜ್ಞಾನ ಎಂದು ಅಭಿಮತವಾದ ವೇದಾಂತವಾಕ್ಯಜನಿತ- 
ವಿಜ್ಞಾನಕ್ಕೆ ಆತ್ಮಜ್ಞಾನತ್ತ ಕೂಡದೇ ಹೋಗಬೇಕಾಗುತ್ತದೆ. (ವೇದಾಂತವಾಕ್ಕ - 
ಜನಿತವಿಜ್ಞಾನವು ಆತ್ಮಜ್ಞಾನ ಆಗದೇ ಹೋಗಬೇಕಾಗುತ್ತದೆ.) ಯಾಕೆಂದರೆ - 
ದೃಕ್ಕನ್ನು ಕುರಿತು (ಜ್ಞಾನದಲ್ಲಿ) ಕರ್ಮವಾಗುವುದೇ ದೃಶ್ಯತ್ವ. ಆತ್ಮಕರ್ಮಕವಾದ 


ಣಾ ತತ್ತೋದ್ಯೋತ 


ಜಾನವೇ ಆತ್ಮಜ್ಞಾನ. ಹಾಗಾಗಿ ಆತ್ಮನಿಗೆ ದಶಕ ಒಪದಿದರೆ ಆತ್ಮನಿಗೆ 
ದ ಅಧಾ ಆ ಲಕ ಆದ ೬ 
ದೃಕ್ಕರ್ಮತ್ವ ಇಲ್ಲದಂತಾಗಿ ಆತ್ಮಕರ್ಮಕಜ್ಞಾನ ಇಲ್ಲದಂತಾಗುವುದರಿಂದ 
ಆತ್ಮಜ್ಞಾನ ಹೇಗೆ ಸಂಭವಿಸೀತು 2 


ಆತ್ಮನಿಗೆ ದೃಕ್ಕರ್ಮತ್ವ ಇಲ್ಲದಿದ್ದರೂ (ಆತ್ಮನು ಕರ್ಮನಾಗದಿದ್ದರೂ) ಆತ್ಮನು 
ಕರ್ಮನಾಗಿ ಇತರಜ್ಞಾನಕ್ಕೆ ವ್ಯಾವರ್ತಕನಾಗುತ್ತಾನೆ ಎಂದು ಹೇಳಿದರೆ, ಒಬ್ಬನೇ 
ಆತ್ಮನಿಗೆ ಕರ್ಮತ್ವ- ಅಕರ್ಮತ್ವಗಳನ್ನು ಅಂಗೀಕರಿಸಿದಂತಾಗುವುದರಿಂದ 
ವ್ಯಾಹತಿ ಬರುತ್ತದೆ. ಆದ್ದರಿಂದ ಆತ್ಮನಿಗೆ ಕರ್ಮತ್ವವನ್ನೇ ಅಂಗೀಕರಿಸಬೇಕು. 
ದೃಕ್ಕರ್ಮತ್ವ ಒಪ್ಪಿದರೆ ದೃಶ್ಯತ್ವವನ್ನು ಒಪ್ಪಿದಂತಾಗುವುದರಿಂದ ದೃಶ್ಯತ್ವಹೇತುವಿಗೆ 
ಆತ್ಮನಲ್ಲಿ ವ್ಯಭಿಚಾರ ಬಂದೇ ಬರುತ್ತದೆ ಎಂದು ಭಾವ. 

ಅವತಾರಿಕೆ :- ಆತ್ಮನಿಗೆ ದೃಶ್ನತ್ತ ಒಪದಿದ್ದರೆ ಆತ್ಮಜ್ಞಾನವೇ ಕೂಡದೇ- 

೬ ಲಕ ಆ. ದ ಅಸ್‌ 

ಹೋಗಬೇಕಾಗುತ್ತದೆ ಎಂಬುದಾಗಿ ಅನಿಷ್ಟಪ್ರಸಂಗವನ್ನು ಹೇಳಿ, ಪ್ರಕೃತ 
ಆತ್ಮಜ್ಞಾನವನ್ನೇ ಒಪ್ಪದಿದ್ದರೆ ಏನು ಬಾಧಕ ? ಎನ್ನುವುದನ್ನುತೋರಿಸಿಕೊಡುತ್ತಾರೆ- 


ಆತ್ಮಜ್ಞಾನ ಒಪ್ಪದಿದ್ದರೆ ಬಾಧಕಪ್ರದರ್ಶನ 
ಟೀಕಾ: ಅತ್ಮಜ್ಞಾನಾಭಾವೇ ಕಿಂ ಬಾಧಕಮಿತ್ಯತ ಆಹ - 
ಮೂಲ:- ತದಜಾನನಿವೃತ್ತಿಶ ತೇನ ಭವತಿ । 
ಣಾ ಅಟ 


ನೇತ್ಯನುವರ್ತತೇ 1 ಅತಿಪ್ರಸಂಗಸಮುಚ್ಚಯೇ ಚಶಬ್ದಃ । ಯದಾ 
ವೇದಾಂತಜನಿತವಿಜ್ಞಾನಮಾತೃಜ್ಞಾನಂ ನಸ್ಕಾತ್‌, ತದಾ ಆತ್ಮಾಜ್ಞಾನ- 
ನಿವೃತ್ತಿಸ್ತೇನನಸ್ಯಾತ್‌।ತಜ್ಞಾನೇನೈವತದಜ್ಞಾನನಿವೃತ್ತಿದರ್ಶನಾತ್‌। 
ತಥಾ ಚ ವೇದಾಂತಾನಾಂ ವೈಯರ್ಥ್ಯಂ ಸ್ಯಾತ್‌ । 
ಅನುವಾದ :- ""ಆತ್ಮನಿಗೆ ದೃಶ್ಯತ್ವವನ್ನು ಅಂಗೀಕರಿಸದೇ ಹೋದರೆ 
ಆತ್ಮಜ್ಞಾನವೇ ಕೂಡದೇಹೋಗಬೇಕಾಗುತ್ತದೆ'' ಎಂಬುದಾಗಿ ಆಪಾದಿಸುತ್ತಿ ದ್ದೀರಿ. 
ಆಗಲಿ, ಆತ್ಮಜ್ಞಾನವನ್ನೇ ಒಪ್ಪುವುದು ಬೇಡ. ಆತ್ಮಜ್ಞಾನವನ್ನು ಒಪ್ಪದಿದ್ದರೆ ಏನು 
ಬಾಧಕ 9? ಎಂದು ಶಂಕೆ ಬಂದರೆ, ಆತ್ಮಜ್ಞಾನ ಒಪ್ಪದಿದ್ದರೆ ಬಾಧಕವನ್ನು 
ಹೇಳುತ್ತಾರೆ - 


ಮೂಲ :- ತದಜ್ಞುನನಿವೃತ್ತಿಶ್ನ ತೇನ ಭವತಿ । 


ಆತ್ಮಜ್ಞಾನ ಒಪ್ಪದಿದ್ದರೆ ಬಾಧಕಪ್ರದರ್ಶನ ಣಾ 


ಮೂಲಾರ್ಥ :- ಅತ್ಮಜ್ಞಾನವನ್ನು ಒಪ್ಪದಿದ್ದರೆ ವೇದಾಂತವಾಕ್ಕಜನಿತ- 
ವಿಜ್ಞಾನದಿಂದ ಅತ್ಯಾಜ್ಯುನನಿವೃತ್ತಿಯೂ ಆಗದೇ ಹೋಗಬೇಕಾಗುತ್ತದೆ. 


ಮೂಲದಲ್ಲಿ ಹಿಂದಿನ ವಾಕ್ಯದಿಂದ 'ನ' ಎನ್ನುವುದನ್ನು ಅನುವರ್ತನ 
ಮಾಡಿಕೊಳ್ಳಬೇಕು. ಚಶಬ್ದವು ಅತಿಪ್ರಸಂಗವನ್ನು ಸಮುಚ್ಚಯ ಮಾಡುತ್ತದೆ. 


ಘಟಜ್ಞಾನದಿಂದ ಘಟಾಜ್ಞಾನನಿವೃತ್ತಿ, ಪಟಜ್ಞಾನದಿಂದ ಪಟಾಜ್ಞಾನನಿವೃತ್ತಿ 
ಹೀಗೆ ಲೋಕದಲ್ಲಿ ಅದರ ಜ್ಞಾನದಿಂದಲೇ ಅದರ ಅಜ್ಞಾನವು ನಿವೃತ್ತವಾಗುವುದು 
ಕಂಡಿದೆ. ಹಾಗಾಗಿ ಆತ್ಮಜ್ಞಾನದಿಂದಲೇ ಆತ್ಮಾಜ್ಞಾನನಿವೃತ್ತಿಯಾಗಬೇಕು. ಪ್ರಕೃತ 
ಯಾವಾಗ ವೇದಾಂತಜನಿತವಿಜ್ಞಾನವು ಆತ್ಮಜ್ಞಾನವಾಗುವುದಿಲ್ಲ ಆಗ ಆ 
ವೇದಾಂತಜನಿತವಿಜ್ಞಾನದಿಂದ ಆತ್ಮಾಜ್ಞಾನನಿವೃತ್ತಿ ಆಗದೇ ಹೋಗಬೇಕಾಗುತ್ತದೆ. 
ಆತ್ಮಾಜ್ಞಾನನಿವೃತ್ತಿ ಆಗದಿದ್ದರೆ ವೇದಾಂತಗಳು ವ್ಯರ್ಥವಾಗಬೇಕಾಗುತ್ತದೆ. 
ಆತ್ಮಜ್ಞಾನವನ್ನು ಉಂಟುಮಾಡಿ ಆ ಮೂಲಕ ಆತ್ಮಾಜ್ಞಾನವನ್ನು ನಾಶ 
ಮಾಡುವುದಕ್ಕಾಗಿಯೇ ವೇದಾಂತಗಳು ಹೊರಟದ್ದು. ಆತ್ಮಜ್ಞಾನವನ್ನೇ 
ಒಪ್ಪದಿದ್ದರೆ, ವೇದಾಂತಗಳಿಂದ ಆತ್ಮಜ್ಞಾನಮೂಲಕ ಆತ್ಮಾಜ್ಞಾನನಿವೃತ್ತಿ ಆಗದ 
ಕಾರಣ ವೇದಾಂತಗಳು ನಿಷ್ಪಯೋಜನವಾಗಬೇಕಾಗುತ್ತದೆ ಎಂದು ಭಾವ. 


ಅವತಾರಿಕೆ :- "ನ ಚಾತ್ಮನೋ ದೃಕ್ಯರ್ಮತ್ವಂ ವಿನಾ ತಜ್ಞಾನತ್ತಂ' 
'ತದಜ್ಞಾನನಿವೃತ್ತಿಶ್ಚ ತೇನ ಭವತಿ' ಎಂಬ ವಾಕ್ಯಗಳಿಗೆ ಒಂದು ರೀತಿ ವ್ಯಾಖ್ಯಾನ 
ಮಾಡಿ, ಪ್ರಕೃತ ಮತ್ತೊಂದು ರೀತಿಯಿಂದ ವ್ಯಾಖ್ಯಾನ ಮಾಡುತ್ತಾರೆ - 


ಟೀಕಾ: ಅಥವಾ ಆತ್ಮನೋ ದೃಕ್ಕರ್ಮತ್ವಾನಂಗೀಕಾರೇತತಿಪ್ರಸಂಗಾಂತರ- 
ಮೇತತ್‌ | ತಥಾಹಿ, ಯದ್ಯಾತ್ಮನೋ ದೃಕ್ಸರ್ಮತ್ತಂ ನ ಸ್ಯಾತ್‌ 
ತದಾ ತದಜ್ಞಾನಂ ನಾಮ ನ ಸ್ಯಾತ್‌ । ಸತಿ ಪುಷ್ಕಲಕಾರಣೇ 
ತತ್ಕರ್ಮಕಜ್ಞಾನಪ್ರತಿಬಂಧಕಂ ಹಿ ತದಜ್ಞಾನಮ್‌ (1 
ಸಂಬಂಧಾಂತರಾನಿರೂಪಣಾತ್‌ 1 ಆತ್ಮಾಚ್ಞಾನಾಭಾವೇ ಚ 
ತನ್ನಿವೃತ್ತಿಲಕ್ಪಣಮೋಕ್ಪಶ್ಚನ ಸ್ಯಾದಿತಿ ಶಾಸ್ತ್ರವೈಯರ್ಥಂ ಸ್ಯಾದಿತಿ | 
ಅನುವಾದ :- ಅಥವಾ, ಆತ್ಮನಿಗೆ ದೃಕ್ಕರ್ಮತ್ವವನ್ನು ಅಂಗೀಕರಿಸದೇ 
ಹೋದರೆ "ನ ಚಾತ್ಮನೋ ದೃಕ್ಶರ್ಮತ್ವಂ ವಿನಾ ತಜ್ಞಾನತ್ವಂ' 'ತದಜ್ಞಾನನಿವೃತ್ತಿಶ್ಚ 
ತೇನ ಭವತಿ' ಎಂಬ ಈ ಎರಡು ವಾಕ್ಯಗಳಿಂದ ಮತ್ತೂಂದು ಅತಿಪ್ರಸಂಗವನ್ನು 
ಹೇಳುತ್ತಿದ್ದಾರೆ ಆಚಾರ್ಯರು. 


58 ತತ್ತೋದ್ಯೋತ 


ಅದು ಹೇಗೆಂದರೆ - ಒಂದುವೇಳೆ ಆತ್ಮನಿಗೆ ದೃಕ್ಕರ್ಮತ್ವ ಇಲ್ಲ ಎಂದಾದರೆ 
ಆಗ (ಆತ್ಮಕರ್ಮಕಜ್ಞಾನ ಇಲ್ಲದಂತಾಗಿ) ಆತ್ಮಾಜ್ಞಾನ ಎನ್ನುವುದೇ ಇಲ್ಲದೇ 
ಹೋಗಬೇಕಾಗುತ್ತದೆ. ಅದೇಕೆ ? ಆತ್ಮನಿಗೆ ದೃಕ್ಸರ್ಮತ್ವ ಇಲ್ಲದೇ ಹೋದರೆ 
ಆತ್ಮಾಜ್ಞಾನ ಏಕೆ ಅನುಪಪನ್ನವಾಗುತ್ತದೆ ? ಎಂದರೆ, ಅಜ್ಞಾನದ ಲಕ್ಷಣವೇ 
ಹಾಗಿದೆ ಎಂದು ತೋರಿಸುತ್ತಾರೆ- 


ಸತಿ ಪುಷ್ಕಲಕಾರಣೇ ತತ್ಕರ್ಮಕಜ್ಞಾನಪ್ರತಿಬಂಧಕಂ ಹಿ ತದಜ್ಞಾನಮ್‌ I 


ಜ್ಞಾನ ಹುಟ್ಟಲು ಏನೇನು ಕಾರಣಗಳು ಇರಬೇಕು (ಕಾರಣಸಮೂಹ 
ಇರಬೇಕು) ಅದೆಲ್ಲ ಕಾರಣಗಳ ಸಮೂಹ ಇದ್ದಾಗಲೂ ತತ್ಸರ್ಮಕಜ್ಞಾನ 
ಹುಟ್ಟುವುದಕ್ಕೆ ಯಾವುದು ಪ್ರತಿಬಂಧಕವಾಗಿರುತ್ತದೆಯೋ ಅದೇ ಅಜ್ಞಾನ. 
ಉದಾಹರಣೆಗೆ- ಶುಕ್ಕಿಯು ರಜತಾಕಾರೇಣ ತೋರಿದಾಗ, ಅಲ್ಲಿ 
ಶುಕ್ಷಿಜ್ಞಾನಜನಕವಾಗಬೇಕಾದ ಎಲ್ಲ ಇಂದ್ರಿಯಾದಿ ಕಾರಣಗಳು ಇದ್ದಾಗಲೂ 
ಸಹ ಶುಕ್ತಿಅಜ್ಞಾನನಿಮಿತ್ತವಾಗಿಯೇ ಶುಕ್ತಿತ್ಪಪ್ರಕಾರಕಜ್ಞಾನ ಹುಟ್ಟಿಲ್ಲ. ಹೀಗಾಗಿ 
ಶುಕ್ತಿ ಅಜ್ಞಾನವು ಶುಕ್ತಿ ಜ್ಞಾನಕ್ಕೆ ಪ್ರತಿಬಂಧಕ ಎಂದು ತಿಳಿಯಬೇಕು. 


ಪ್ರಕೃತದಲ್ಲಿ ಬ್ರಹ್ಮಜ್ಞಾನ ಹುಟ್ಟಲು ಏನೇನು ಕಾರಣಗಳು ಇರಬೇಕು ಅಂತಹ 
ವೇದಾಂತಶ್ರವಣಾದಿರೂಪವಾದ ಕಾರಣವಾಗಲೀ, ಆಕಾಂಕ್ಟಾದಿಗಳುಳ್ಳ 
'ಸದೇವ ಸೌಮ್ಯ' ಇತ್ಯಾದಿ ವಾಕ್ಯಜ್ಞಾನರೂಪವಾದ ಕಾರಣವಾಗಲೀ ಹೀಗೆ 
ಎಲ್ಲ ಕಾರಣಗಳೂ ಇದ್ದಾಗಲೂ ಸಹ ಬ್ರಹ್ಮಜ್ಞಾನ ಆಗದಿರುವುದಕ್ಕೆ ಏನಾದರೂ 
ಪ್ರತಿಬಂಧಕವನ್ನು ಅಂಗೀಕರಿಸಬೇಕು. ಎಲ್ಲ ಕಾರಣಗಳು ಇದ್ದರೂ ಸಹ 
ಯಾವುದೋ ಒಂದು ಪ್ರತಿಬಂಧಕದಿಂದಾಗಿ ಬ್ರಹ್ಮಜ್ಞಾನವಾಗಿಲ್ಲ ಎಂದು 
ಹೇಳಬೇಕು. ಆ ಪ್ರತಿಬಂಧಕ ಬೇರೆ ಯಾವುದೋ ಆಗಲು ಸಾಧ್ಯವಿಲ್ಲವಾದ್ದರಿಂದ 
ಬ್ರಹ್ಮಾಜ್ಞಾನವೇ ಪ್ರತಿಬಂಧಕ ಎಂದು ಹೇಳಬೇಕು. ಹೀಗೆ ಕಾರಣಸಾಮಗ್ರೀ 
ಇದ್ದಾಗಲೂ ಸಹ ತತ್ಸರ್ಮಕಜ್ಞಾನಪ್ರತಿಬಂಧಕವಾದದ್ದು ಯಾವುದೋ ಅದೇ 
ಅಜ್ಞಾನ ಎಂಬುದಾಗಿ ಅಜ್ಞಾನದ ಲಕ್ಷಣ ಇದೆ. ಅರ್ಥಾತ್‌ ವಿಷಯ ಮತ್ತು 
ಅಜ್ಞಾನಗಳಲ್ಲಿ ತತ್ಸರ್ಮಕಜ್ಞಾನಪ್ರತಿಬಂಧಕತ್ವ್ತ ಎಂಬ ಸಂಬಂಧವನ್ನೇ 
ಹೇಳಬೇಕು, ಹೊರತು ಬೇರೆ ಸಂಬಂಧವನ್ನು ಹೇಳಲು ಬರುವುದಿಲ್ಲ, 


ಪ್ರಕೃತ ಆತ್ಮನಿಗೆ ದೃಶ್ಯತ್ವವನ್ನು ಅಂಗೀಕರಿಸದೇ ಹೋದರೆ, ಆತ್ಮನಿಗೆ 


ದೃಕ್ಕರ್ಮತ್ವ ಇಲ್ಲ ಎಂದಾಗಿ, ಆತ್ಮಕರ್ಮಕಜ್ಞಾನ ಇಲ್ಲ ಎಂದು ಪರ್ಯವಸಾನ- 


ಆತ್ಮಜ್ಞಾನ ಒಪ್ಪದಿದ್ದರೆ ಬಾಧಕಪ್ರದರ್ಶನ ದಾ 


ವಾಗುತ್ತದೆ. ಆತ್ಮಕರ್ಮಕಜ್ಞಾನ ಇಲ್ಲ ಎಂದರೆ ಆತ್ಮಕರ್ಮಕಜ್ಞಾನಪ್ರತಿಬಂಧಕ 
ವಾದ ಆತ್ಮಾಜ್ಞಾನ ಇಲ್ಲ ಎಂದಾಗುತ್ತದೆ. ಆತ್ಮಾಜ್ಞಾನ ಇಲ್ಲದೇ ಹೋದರೆ 
ಆತ್ಮಾಜ್ಞಾನನಿವೃತ್ತಿ ರೂಪವಾದ ಮೋಕ್ಷವೂ ಕೂಡದೇ ಹೋಗಬೇಕಾಗುತ್ತದೆ. 
ಆತ್ಥಾಜ್ಞಾನನಿವೃತ್ತಿ ರೂಪವಾದ ಮೋಕ್ಷವನ್ನು ಕೊಡುವುದಕ್ಕಾಗಿಯೇ ಶಾಸ್ತ್ರ 
ಹೊರಟದ್ದು. ಪ್ರಕೃತ ಆತ್ಮಾಜ್ಞಾನನಿವೃತ್ತಿರೂಪವಾದ ಮೋಕ್ಟವೇ ಇಲ್ಲದೇ 
ಹೋದರೆ ಶಾಸ್ತ್ರವು ವ್ಯರ್ಥವಾಗಬೇಕಾಗುತ್ತದೆ ಎಂದು ಭಾವ. 


ವಿಶೇಷ ವಿಚಾರಗಳು 


(ಶ್ರೀವಿಜಯೀಂದ್ರತೀರ್ಥರ ವ್ಯಾಖ್ಯಾನ - ಶ್ರೀವೇದೇಶತೀರ್ಥರ ವ್ಯಾಖ್ಯಾನ - 
ಶ್ರೀಗೋವಿಂದಭಟ್ಟರ ವ್ಯಾಖ್ಯಾನ ವಿಚಾರಗಳು) 
ವಿಷಯ ಮತ್ತು ಅಜ್ಞಾನಗಳಲ್ಲಿ ತತ್ಕರ್ಮಕಜ್ಞಾನಪ್ರತಿಬಂಧಕತ್ವ ಎಂಬ 
ಸಂಬಂಧವನ್ನು ಬಿಟ್ಟು ಬೇರೆ ಸಂಬಂಧವನ್ನು ಹೇಳಲು ಬರುವುದಿಲ್ಲ 
ಎನ್ನುವುದನ್ನು ಟಿಪ್ಪಣೀಕಾರರು ಬಹಳ ಸುಂದರವಾಗಿ ತೋರಿಸಿಕೊಟ್ಟಿದ್ದಾರೆ. 


ಅದು ಹೇಗೆಂದರೆ - 


೧) ಸಂಯೋಗ :- 'ದ್ರವ್ಯಯೋರೇವ ಸಂಯೋಗಃ' ಎಂಬ ನಿಯಮದಂತೆ 
ಎರಡು ದ್ರವ್ಯಗಳಲ್ಲಿ ಮಾತ್ರ ಸಂಯೋಗಸಂಬಂಧ ಸಾಧ್ಯ. ವಿಷಯ ಕಥಂಚಿತ್‌ 
ದ್ರವ್ಯವಾದರೂ ಸಹ ಅಜ್ಞಾನ ದ್ರವ್ಯವಾಗಿಲ್ಲ. ಹೀಗಾಗಿ ವಿಷಯ-ಅಜ್ಞಾನ 
ಎರಡೂ ದ್ರವ್ಯವಾಗದ ಕಾರಣ ಅವುಗಳಲ್ಲಿ ಸಂಯೋಗ ಸಂಬಂಧವನ್ನು 
ಹೇಳಲು ಬರುವುದಿಲ್ಲ. 


೨) ಸಮವಾಯ :- ಗುಣ-ಗುಣಿಗಳಲ್ಲಿ ಅವಯವ-ಅವಯವಿಗಳಲ್ಲಿ 
ಜಾತಿ-ದ್ರವ್ಯಗಳಲ್ಲಿ ಸಮವಾಯಸಂಬಂಧವನ್ನು ಹೇಳುತ್ತಾರೆ. ಪ್ರಕೃತ 
ವಿಷಯ-ಅಜ್ಞಾನಗಳು ಗುಣ-ಗುಣಿ ಅವಯವ-ಅವಯವಿ ಜಾತಿ-ದ್ರವ್ಯ 
ಯಾವುದೂ ಆಗದ ಕಾರಣ ಅವುಗಳಲ್ಲಿ ಸಮವಾಯಸಂಬಂಧವನ್ನೂ ಹೇಳಲು 
ಬರುವುದಿಲ್ಲ. 

೩) ಆಧ್ಯಾಸಿಕ :- ಬ್ರಹ್ಮ-ಅಜ್ಞಾನ ಎರಡರಲ್ಲಿ ಆಧ್ಯಾಸಿಕಸಂಬಂಧವನ್ನು 
ಹೇಳಬಹುದಲ್ಲ? ಎಂದರೆ, ಅದೂ ಸರಿಯಲ್ಲ ಪ್ರಕಾಶ-ತಮಸ್ಸು ಅವುಗಳಲ್ಲಿ 
ಅಧ್ಯಾಸಸಂಬಂಧ ಹೇಗೆ ಅನುಪಪನ್ನವೋ ಹಾಗೆ ಬ್ರಹ್ಮ-ಅಜ್ಞಾನ 


550 ತತ್ಟೋ (ದ್ಯೊ ತ 


ಅವುಗಳಲ್ಲಿಯೂ ಅಧ್ಯಾಸಸಂಬಂಧ ಅನುಪಪನ್ನವೇ ಆಗಿದೆ. ಆತ್ಮನಂತೆ 
ಅಜ್ಞಾನವು ಅನಾದಿಯಾದ್ದರಿಂದ ಅಧ್ಯಾಸಸಂಬಂಧ ಅನುಪಪನ್ನವೂ ಆಗಿದೆ. 


೪) ವಿಷಯ-ವಿಷಯಿಭಾವ :- ಬ್ರಹ್ಮ-ಅಜ್ಞಾನ ಎರಡರಲ್ಲಿ ವಿಷಯ- 
ವಿಷಯಿಭಾವ ಸಂಬಂಧವನ್ನು ಹೇಳಬಹುದಲ್ಲ? ಎಂದರೆ, ಅದೂ ಸರಿಯಲ್ಲ. 
ಏಕೆಂದರೆ ವಿಷಯ-ವಿಷಯಿಭಾವಸಂಬಂಧವು ಸ್ವರೂಪಸಂಬಂಧವಿಶೇಷ- 
ವಾಗಿದೆ. ಸ್ವರೂಪಸಂಬಂಧವು ವ್ಯಾಪಕವಾದದ್ದು. ಅದರಲ್ಲಿ ವಿಷಯ-ವಿಷಯಿ- 
ಭಾವವೂ ಒಂದು. ಹೀಗೆ ವಿಷಯ-ವಿಷಯಿಭಾವವು ಸ್ವರೂಪಸಂಬಂಧ- 
ವಿಶೇಷವಾಗಿದೆ. ನೀವು ನಿಮ್ಮ ಶಾಸ್ತ್ರದಲ್ಲಿ ಅಜ್ಞಾನ-ವಿಷಯಗಳಿಗೆ ಸ್ವರೂಪ- 
ಸಂಬಂಧವನ್ನು ಒಪ್ಪಿಲ್ಲ. (ಅಜ್ಞಾನ-ವಿಷಯಗಳಿಗೆ ವ್ಯಾಪಕವಾದ ಸ್ವರೂಪ- 
ಸಂಬಂಧವನ್ನೇ ಒಪ್ಪಿಲ್ಲ ಎಂದಮೇಲೆ ವ್ಯಾಪ್ಯವಾದ ವಿಷಯ-ವಿಷಯಿ- 
ಭಾವವನ್ನೂ ಒಪ್ಪಿಲ್ಲ ಎಂದು ಸಿದ್ಧವೇ ಆಗುತ್ತದೆ.) ಮತ್ತು ಬ್ರಹ್ಮ-ಅಜ್ಞಾನ 
ಎರಡರಲ್ಲಿ ವಿಷಯ-ವಿಷಯಿಭಾವವನ್ನು ಹೇಳಿದರೆ ಅರ್ಥಾತ್‌ ಬ್ರಹ್ಮನಿಗೆ 
ಅಜ್ಞಾನವಿಷಯತ್ಪವನ್ನು ಅಂಗೀಕರಿಸಿದರೆ ತುಲ್ಕನ್ಯಾಯದಿಂದ ದೃಗ್ವಿಷಯತ್ತ- 
ವನ್ನೂ ಅಂಗೀಕರಿಸಬೇಕಾಗುತ್ತದೆ. (ದೃಗಿಷಯತ್ವ ಅಂಗೀಕರಿಸಿದರೆ ವ್ಯಭಿಚಾರ 
ದೃಢವಾಗುತ್ತದೆ.) 


೫) ಆಶ್ರಯ-ಆಶ್ರಯಿಭಾವಃ- ಬ್ರಹ್ಮ-ಅಜ್ಞಾನ ಇವುಗಳಲ್ಲಿ ಆಶ್ರಯ- 
ಆಶ್ರಯಿಭಾವ ಸಂಬಂಧವನ್ನೂ ಹೇಳಲು ಬರುವುದಿಲ್ಲ. ತೇಜಸ್ಸು-ತಿಮಿರಗಳಲ್ಲಿ 
ವಿರೋಧ ಇರುವುದರಿಂದ ಹೇಗೆ ಆಶ್ರಯ-ಆಶ್ರಯಿಭಾವ ಅನುಪಪನ್ನ- 
ವಾಗಿದೆಯೋ ಅದರಂತೆ ಸರ್ವಜ್ಞನಾದ ಬ್ರಹ್ಮ ಹಾಗೂ ಅಜ್ಞಾನ ಅವುಗಳಲ್ಲಿಯೂ 
ವಿರೋಧ ಇರುವುದರಿಂದ ಆಶ್ರಯ-ಆಶ್ರಯಿಭಾವವೂ ಅನುಪಪನ್ನವಾಗಿದೆ. 


ಆದ್ದರಿಂದ ಬ್ರಹ್ಮ-ಅಜ್ಞಾನ ಅವುಗಳಲ್ಲಿ ಸಂಯೋಗ-ಸಮವಾಯ-ಅಧ್ಯಾಸ 
- ವಿಷಯವಿಷಯಿಭಾವ-ಆಶ್ರಯಆಶ್ರಯಿಭಾವ ಈ ಯಾವ ಸಂಬಂಧವನ್ನೂ 
ಹೇಳಲು ಬಾರದಿರುವುದರಿಂದ ತತ್ಕರ್ಮಕಜ್ಞಾನಪ್ರತಿಬಂಧಕತ್ವ ಎಂಬ 
ಸಂಬಂಧವನ್ನೇ ಹೇಳಬೇಕು. ಆತ್ಮನಿಗೆ ದೃಶ್ಯತ್ವವನ್ನು ಅಂಗೀಕರಿಸದೇ ಹೋದರೆ 
ಆತ್ಮಕರ್ಮಕಜ್ಞಾನ ಇಲ್ಲದಾಗಿ, ಆತ್ಮಕರ್ಮಕಜ್ಞಾನಪ್ರತಿಬಂಧಕ ಆತ್ಮಾಜ್ಞಾನ 
ಇಲ್ಲದೇ ಹೋಗಬೇಕಾಗುತ್ತದೆ. ಆತ್ಮಾಜ್ಞಾನ ಇಲ್ಲದೇ ಹೋದರೆ ಆತ್ಮಾಜ್ಞಾನ- 
ನಿವೃತ್ತಿರೂಪವಾದ ಮೋಕ್ಟವೂ ಅನುಪಪನ್ನವಾಗಬೇಕಾಗುತ್ತದೆ. ಕೊನೆಗೆ 
ಶಾಸ್ತವ್ರೈಯರ್ಥ್ಯ ಬರಬೇಕಾಗುತ್ತದೆ ಎಂದು ಅಭಿಪ್ರಾಯ. 


ಆತ್ಮಜ್ಞಾನವು ಆತ್ಮವಿಷಯಕವಾಗದಿದ್ದರೂ ಆತ್ಮಾಕಾರವಾಗಬಹುದು.. ರಾಗ 


ಆತ್ಮಜ್ಞಾನವು ಆತ್ಮವಿಷಯಕವಾಗದಿದ್ದರೂ ಆತ್ಮಾಕಾರವಾಗಬಹುದು 
ಎ೦ಬ ಶಂಕೆ, ಅದರ ನಿರಾಕರಣೆ 


ಟೀಕಾಃ ನನ್ಹಾತ್ಮನೋ ದೃಕ್ಸರ್ಮತ್ವಾಭಾವೇತಪಿ ವೇದಾಂತವಾಕ್ಯಜನಿತ- 
ಜ್ಞಾನಸ್ಕಾಕಾರಸಮರ್ಪಕತಯಾ” ವ್ಯಾವರ್ತಕತ್ವಮಂಗೀಕ್ರಿಯತ 
ಏವ।ಅತ ಆತ್ಮಕರ್ಮತ್ವಾ ಭಾವೇನಪ್ಯಾ ತ್ನಾಃ ಕಾರಂ ವೇದಾಂತವಾಕ್ಯ - 
ಜನಿತಾಪರೋಕ್ಪವಿಜ್ಞಾನಂ? ಭವಿಷ್ಯತಿ | ತೇನ ನ ಕೋಪಪ್ಯತಿ- 


ಪ್ರಸಂಗ" | 'ದ್ರಷ್ಟವ್ಯಃ! ಇತ್ಯಾದಿ. ಶ್ರುತಯಶ್ಚ 
೪ 

ತತ್ಪರತಯೈವೋಪಪತ್ಸ್ಯಂತೇ। 
ಅನುವಾದ :- 


ಆಕ್ಷೇಪ ಃ- "ಆತ್ಮನಿಗೆ ದೃಶ್ಯತ್ವವನ್ನು ಅಂಗೀಕರಿಸದೇ ಹೋದರೆ ದೃಕ್ಕರ್ಮತ್ವ 
ಇಲ್ಲದಂತಾಗಿ ವೇದಾಂತವಾಕ್ಯ ಜನಿತವಿಜ್ಞಾನವು ಆತ್ಮಜ್ಞಾನ ಆಗದೇ ಹೋಗ- 
ಬೇಕಾಗುತ್ತದೆ '' ಎಂಬುದಾಗಿ ನೀವು ಆಕ್ಷೇಪ ಮಾಡುವುದು ಸರಿಯಲ್ಲ. 
ಏಕೆಂದರೆ- ಆತ್ಮನಿಗೆ ದೃಕ್ಕರ್ಮತ್ವ ಇಲ್ಲದೇ ಹೋದರೂ ಸಹ ವೇದಾಂತ- 
ವಾಕ್ಯ ಜನಿತವಿಜ್ಞಾನಕ್ಕೆ ಆಕಾರಸಮರ್ಪಕವಾಗುವ ಮೂಲಕ (ಆಕಾರವನ್ನು 
ತಂದುಕೊಡುವ ಮೂಲಕ) ವ್ಯಾವರ್ತಕತ್ತವಿದೆ ಎಂದು ಅಂಗೀಕರಿಸುತ್ತೇವೆ. 


ವಿಷಯವು ಜ್ಞಾನಕ್ಕೆ ವ್ಯಾವರ್ತಕ ಎನ್ನುವುದು ಅಂಗೀಕರಿಸಲ್ಪಟ್ಟ ಸಂಗತಿ. 
ಉದಾಹರಣೆಗೆ- ""ಘಟಜ್ಞಾನವು ಇತರ ಪಟಜ್ಞಾನಾದಿಗಳಿಂದ ಭಿನ್ನ, ಯಾಕೆ ? 


೧ ಆತ್ಮನೋ ದೃಕ್ಸರ್ಮತ್ವಾಭಾವೇತಪಿ ವೇದಾಂತಜನಿತಜ್ಞಾನಸ್ಯ ಸ್ಮಾಕಾರಸಮರ್ಹತತಯಾ, 
ಸ್ಟಾಕಾರಸ್ಯ ಸಮರ್ಪಣಂ ಯಸ್ಮಿನ್‌ ತತ್‌, ತಸ್ಯ ಭಾವಃ ತತ್ತಾ, ತಯಾ ಆ ಆತ್ಮಸ ದೃಶಾಕಾ ರತ್ತೇನ 
ಆತ್ಮಜಾನತಾತ್‌ ವ್ಯಾವರ್ತಕತಂ ಅಜ್ಞಾನನಿವರ್ತಕತ್ತಮಂಗೀಕ್ರಿಯತ ಏವೇತ್ಯರ್ಥಃ । 

ಈ ವ ಬ ಐ ical ಆ ಲೆ 
(ಶ್ರೀಗೋವಿಂದ ಭಟ್ಟರ ಟಿಪ್ಪಣೀ) 
೨ 'ದಶಮಸ್ತ ಮಸಿ' ಇತ್ಲಾದಾದಿವ ವಾಕಾದಪ,ಪರೋಕಜಾನೋತತೇಃ ಪಠೈರ ಂಗೀಕಾರಾ- 
“= ಶ್‌ v v eT ಲ್‌ 
ದೇವಮುಕ್ತಮ್‌ । 
ಆತ್ಥಾಕಾರಜ್ಞಾನಸ್ಯೆ ಪವಾತ್ಕಾ ಿಜಾನನಿವರ್ತಕತ್ತೋಪಪತ್ತೇಃ ಪ್ರಾಚೀನಾತಿಪ್ರ ಪ್ರಸಂಗಸ್ಯ, ಆತ್ಮಾ- 


೩3 


ಕಾರಜ್ಞಾನಪ್ರ ತಿಬಂಧಕಮೇದಾತ್ಮ್ಯಾ್ಯಾನಮಿತ್ಯಂಗೀಕಾರಾತ್‌ ದ್ವಿತೀಯಾತಿಪ್ರಸಂಗಸ್ಯ 
ಚಾಭಾವಾದಿತ್ಯರ್ಥಃ I (ಶ್ರೀವೇದೇಶತೀರ್ಥರ ಟಿಪ್ಪಣೇ) 
೪ ತದಾಕಾರತ್ನಪ್ರ ತಿಪಾದನಪರತಯ್ಯೆವೇತ್ಯರ್ಥಃ | (ಶ್ರೀವೇದೇಶತೀರ್ಥರ ಟಿಪ್ಪಣೇ) 


ವೇದಾಂತಜನಿತಜ್ಞಾನಸ್ಯಾತ್ಮಾಕಾರತ್ಪಪರತಯೈವೇತ್ಯರ್ಥಃ | 
(ಶ್ರೀಪಾಂಡುರಂಗೀ ಕೇಶವಾಚಾರ್ಯರ ಟಪ್ಪಣೇ) 


ಗಾ ತತ್ತೋದ್ಕೋತ 


ಘಟವಿಷಯಕವಾದ್ದರಿಂದ'' ಎಂಬುದಾಗಿ ವಿಷಯವಾದ ಘಟವು ಸ್ವದಿಷಯ- 
ಜ್ಞಾನಕ್ಕೆ ವ್ಯಾವರ್ತಕವಾಗಿದೆ. ಪ್ರಕೃತದಲ್ಲಿ ""ವೇದಾಂತವಾಕ್ಯಜನಿತವಿಜ್ಞಾನವು 
ಆತ್ಮಜ್ಞಾನವು ಇತರ ಜ್ಞಾನಗಳಿಂದ ಭಿನ್ನ, ಯಾಕೆ ? ಆತ್ಮಕರ್ಮಕವಾದ್ದರಿಂದ 
ಆತ್ಮವಿಷಯಕವಾದ್ದರಿಂದ '' ಎಂಬುದಾಗಿ ಆತ್ಮನು ಸ್ವದಿಷಯಕ ಸ್ವಕರ್ಮಕಜ್ಞಾನಕ್ಕೆ 
ವ್ಯಾವರ್ತಕ ಎಂದು ಹೇಳಬೇಕು. ಆದರೆ ಆತ್ಮನಿಗೆ ದೃಕ್ಕರ್ಮತ್ವವೇ ಇಲ್ಲದ 
ಕಾರಣ ಆತ್ಮನು ಹೇಗೆ ವ್ಯಾವರ್ತಕನಾಗುತ್ತಾನೆ ? ಎಂಬ ಶಂಕೆ ಬೇಡ. ಆತ್ಮನು 
ವೇದಾಂತವಾಕ್ಕಜನಿತವಿಜ್ಞಾನದಲ್ಲಿ ಕರ್ಮನಾಗಿ ವ್ಯಾವರ್ತಕನಾಗದಿದ್ದರೂ 
ಆಕಾರನಾಗಿ ವ್ಯಾವರ್ತಕನಾಗುತ್ತಾನೆ ಎಂದು ಅಂಗೀಕರಿಸುತ್ತೇವೆ. ಅರ್ಥಾತ್‌ 
ಆತ್ಮಕರ್ಮಕಜ್ಞಾನವನ್ನು ಒಪ್ಪದಿದ್ದರೂ ಆತ್ಮಾಕಾರಜ್ಞಾನವನ್ನು ಒಪ್ಪುತ್ತೇವೆ. 
ಆದ್ದರಿಂದ ವೇದಾಂತವಾಕ್ಯ ಜನಿತ ಅಪರೋಕ್ಷಜ್ಞಾನವು ಆತ್ಮಕರ್ಮಕವಾಗದೇ 
ಹೋದರೂ ಸಹ ಆತ್ಮಾಕಾರಜ್ಞಾನವಾಗುತ್ತದೆ. ಆತ್ಮಾಕಾರಜ್ಞಾನವನ್ನು 
ಅಂಗೀಕರಿಸಿದ್ದರಿಂದ ಯಾವುದೇ ಅತಿಪ್ರಸಂಗ ಬರುವುದಿಲ್ಲ. 


೧) “ಅದರ ಜ್ಞಾನದಿಂದಲೇ ಅದರ ಅಜ್ಞಾನನಿವೃತ್ತಿಯಾಗಬೇಕೆಂದು 
ನಿಯಮವಿರುವುದರಿಂದ, ಆತ್ಮಜ್ಞಾನವೇ ಇಲ್ಲದೇ ಹೋದರೆ ಆತ್ಮಾಜ್ಞಾನನಿವೃತ್ತಿ 
ಆಗದೇ ಹೋಗಬೇಕಾಗುತ್ತದೆ'' ಎಂಬ ಮೊದಲನೇ ಅತಿಪ್ರಸಂಗ ಇಲ್ಲ. 
ಏಕೆಂದರೆ- ಆತ್ಮನಿಗೆ ದೃಕ್ಕರ್ಮತ್ವ ಇಲ್ಲದೇ ಹೋದರೂ ಆತ್ಮಾಕಾರಜ್ಞಾನ 
ಆತ್ಮಜ್ಞಾನ ಎಂದು ಅಂಗೀಕರಿಸಿದರಿಂದ ಆ ಆತ್ತಾಕಾರಜ್ಞಾನದಿಂದಲೇ 

ಅಸಾ ಎ ೬ | 
ಆತ್ಮಾಜ್ಞಾನನಿವೃತ್ತಿ ಆಗುತ್ತದೆ. 


೨) ''ತತ್ಕರ್ಮಕಜ್ಞಾನಪ್ರತಿಬಂಧಕವಾದದ್ದೇ ತದಜ್ಞಾನ ಎಂದು ಲಕ್ಷಣ- 
ವಿರುವುದರಿಂದ ಪ್ರಕೃತ ಆತ್ಮನಿಗೆ ದೃಕ್ಸರ್ಮತ್ನವನ್ನು ಅಂಗೀಕರಿಸದೇ ಹೋದರೆ 
ಆತ್ಮಕರ್ಮಕಜ್ಞಾನ ಇಲ್ಲದಂತಾಗಿ ಆತಕರ್ಮಕಜಾನಪತಿಬಂಧಕ ಆತಾಜಾನವೇ 

೬ ಕಾ ಣಾ ಶ್ರ ಣಾ ಶೆ ಟ್ಟ ಲ್‌ 
ಅನುಪಪನ್ನವಾಗಬೇಕಾಗುತ್ತದೆ'' ಎಂಬ ಎರಡನೇ ಅತಿಪ್ರಸಂಗವೂ ಇಲ್ಲ. 
ಏಕೆಂದರೆ- ಆತ್ಮಕರ್ಮಕಜ್ಞಾನ ಇಲ್ಲದಿದ್ದರೂ ಆತ್ಮಾಕಾರಜ್ಞಾನ ಅಂಗೀಕೃತ- 
ವಾದ್ದರಿಂದ (ಆತಾಕಾರಜಾನಪತಿಬಂಧಕವಾದದು ಆತ್ಮಾಜಾನ ಎಂದು 

ದ ೬ ಣಾ ಪೆ ದ ಅಣ್‌ 
ಅಂಗೀಕರಿಸುವುದರಿಂದ) ಆತ್ಮಾಕಾರಜ್ಞಾನಪ್ರತಿಬಂಧಕ ಆತ್ಮಾಜ್ಞಾನವೂ 
ಉಪಪನ್ನವಾಗುತ್ತದೆ. 

ಹೀಗೆ ಆತ್ಮಾಕಾರಜ್ಞಾನ ಆತ್ಮಜ್ಞಾನ ಎಂದು ಅಂಗೀಕರಿಸಿದ್ದರಿಂದ ಹಿಂದಿನ 
ಯಾವುದೇ ಅತಿಪ್ರಸಂಗ ಬರುವುದಿಲ್ಲ ಎಂದು ಭಾವ. 


ಆತ್ಮಜ್ಞಾನವು ಆತ್ಮವಿಷಯಕವಾಗದಿದ್ದರೂ ಆತ್ಮಾಕಾರವಾಗಬಹುದು.. 283 


ಹೌದು, ಆತ್ಮನಿಗೆ ದೃಕ್ಕರ್ಮತ್ವ ಇಲ್ಲದೇ ಹೋದರೂ ಅತ್ಮಾಕಾರಜ್ಞಾನವನ್ನು 
ಅಂಗೀಕರಿಸಿ ಅತಿಪ್ರಸಂಗಗಳನ್ನು ಪರಿಹರಿಸಿಕೊಂಡರೂ ಸಹ "ಆತ್ಮಾ ವಾ ಅರೇ 
ದ್ರಷ್ಟವ್ಯಃ' ಇತ್ಯಾದಿ ಶ್ರುತಿಗಳನ್ನು ಹೇಗೆ ಹೊಂದಿಸುತ್ತೀರಿ ? ಯಾಕೆಂದರೆ - 
'ದ್ರಷ್ಟವ್ಯಃ' ಎನ್ನುವಲ್ಲಿ ತವ್ಯ ಪ್ರತ್ಯಯವಿದೆ. ತವ್ಯಪ್ರತ್ಯ ಯವಾದರೂ 
ಕರ್ಮಾರ್ಥದಲ್ಲಿಯೇ ವಿಹಿತವಾಗಿದೆ. ಹಾಗಾಗಿ ಆತ್ಮನಿಗೆ ದೃಕ್ಕರ್ಮತ್ವ 
ಒಪ್ಪದಿದ್ದರೆ ಕರ್ಮಾರ್ಥಕ ತವ್ಯಪ್ರತ್ಯಯಾಂತವಾದ "ದ್ರಷ್ಟವ್ಯಃ' ಇತ್ಯಾದಿ 
ಶ್ರುತಿಗಳನ್ನು ಆತ್ಮನಲ್ಲಿ ಹೇಗೆ ಹೊಂದಿಸುತ್ತೀರಿ 2 

ಈ ವಿಧವಾದ ಶಂಕೆ ಬೇಡ. ಕಾರಣ - ಆತ್ಮನಿಗೆ ದೃಕ್ಕರ್ಮತ್ತ ಒಪ್ಪದಿದ್ದರೂ 
ಜ್ಞಾನದಲ್ಲಿ ಆತ್ಮನು ಆಕಾರನಾಗಿದ್ದಾನೆ ಎಂದು ಅಂಗೀಕರಿಸುತ್ತೇವೆ. ಹೀಗಾಗಿ 
ವೇದಾಂತವಾಕ್ಯ ಜನಿತವಿಜ್ಞಾನವು ಆತ್ಮಕರ್ಮಕವಾಗದಿದ್ದರೂ ಆತ್ಮಾಕಾರಜ್ಞಾನ- 
ವಾಗಿದೆ ಎಂದು ಒಪ್ಪಿದ್ದರಿಂದ, ಆತ್ಮಜ್ಞಾನವನ್ನು ಪ್ರತಿಪಾದಿಸುವ 'ದ್ರಷ್ಟವ್ಯಃ' 
ಇತ್ಯಾದಿ ಶ್ರುತಿಗಳು ಆತ್ಮಾಕಾರಜ್ಞಾನಪ್ರತಿಪಾದಕವಾಗಿವೆ ಎಂದು ಹೇಳಿದರೂ 
ಉಪಪನ್ನವಾಗುತ್ತವೆ. ಆದ್ದರಿಂದ ಶ್ರುತಿಯ ಅನುಪಪತ್ತಿಯೂ ಇಲ್ಲ. 


ಯದ್ಯಪಿ ತವ್ಯ ಮೊದಲಾದ ಪ್ರತ್ಯಯಗಳು ಕರ್ಮಾರ್ಥದಲ್ಲಿಯೇ 
ವಿಹಿತವಾಗಿವೆ. (ಆಕಾರಾರ್ಥದಲ್ಲಿ ವಿಹಿತವಾಗಿಲ್ಲ) ಆದರೂ ಸಹ ''ಕ್ರಿಯಯಾ 
ಆಪ್ತುಮಿಷ್ಟತಮತ್ವೇ ಸತಿ ಕ್ರಿಯಾನಿಷ್ಟಾದಕತ್ವ''ರೂಪವಾದ ಮುಖ್ಯ ಕರ್ಮತ್ವವು 
ಆತ್ಮನಿಗೆ ನಿಮ್ಮ ಮತದಲ್ಲಿಯೂ ಅಸಂಭಾವಿತವಾದ್ದರಿಂದ ಕರ್ಮತ್ವಕ್ಕೆ 
ಅರ್ಥಾಂತರವನ್ನು ಸ್ವೀಕರಿಸಲೇಬೇಕು. ಹಾಗೆ ಅರ್ಥಾಂತರವನ್ನು 
ಸ್ವೀಕರಿಸುವುದಾದರೆ ಆಕಾರತ್ತವೇ ಸ್ವೀಕಾರಾರ್ಹವಾಗಿದೆ ಎಂದು ಭಾವ. 


ಅಂದಮೇಲೆ ಆತ್ಮನಿಗೆ ದೃಕ್ಕರ್ಮತ್ವ ಇಲ್ಲದಿದ್ದರೂ ಆಕಾರತ್ವವನ್ನು ಅಂಗೀಕರಿಸಿ 
ಆತ್ಮಾಕಾರಜ್ಞಾನವೇ ಆತ್ಮಜ್ಞಾನ ಎಂದು ಹೇಳುವುದರಿಂದ ಆತ್ಮಜ್ಞಾನಾನುಪಪತ್ತಿ 
ಆತ್ಮಾಜ್ಞಾನಾನುಪಪತ್ತಿ ಮೊದಲಾದ ಯಾವ ಅನುಪಪತ್ತಿಗಳೂ ಬರುವುದಿಲ್ಲ. 
ಜೊತೆಗೆ 'ದ್ರಷ್ಟವ್ಯಃ' ಇತ್ಯಾದಿ ಶ್ರುತಿಗಳೂ ಉಪಪನ್ನವಾಗುತ್ತವೆ ಎಂದು 
ಆಕ್ಷೇಪದ ಆಂತರ್ಯ. 
ಟೀಕಾಃ ನ ಚಾತ್ಮಕರ್ಮಕತ್ವೇನ ವಿನಾ ಆತ್ಮಾಕಾರತ್ಹಂ ವಿಜ್ಞಾನಸ್ಯ ಕಥಮಿತಿ 


ವಾಚ್ಯಮ್‌ 1 ಯಥಾ ಖಲು ಶಶವಿಷಾಣಶಬ್ದಾತ್ತದಾಕಾರಂ 
ವಿಜ್ಞಾನಮುತ್ತದ್ಯತೇ 1ನ ಚ ಶಶವಿಷಾಣಸ್ವ ಕರ್ಮತಾ ಸಂಭವತಿ । 


ಗಾ ತತ್ಪೋದ್ಯೋತ 


ಸಕಲಸಾಮರ್ಥವಿಧುರಸ್ಯ ಕಾರಕತಾಯಾ ಏವ ದುರ್ಲಭತ್ವಾತ್‌ । 
ತದಿಹಾಪಿ ವೇದಾಂತವಾಕ್ಕಸಾಮರ್ಥಾಂದನಾತ್ಮಕರ್ಮಕಮಹಿ 
ವಿಜ್ಞಾನಮಾತ್ಮಾಕಾರಮುತ್ಪತ್ತ ತೇ!ಕೋ ದೋಷಃ? ಇತೃತ ಆಹ- 


ಮೂಲ:- ನ ಚ ತದಾಕಾರಮ್‌ ॥ 


ಆತ್ಮನೋ ದೃಕ್ಸರ್ಮತ್ನಂ ವನೇಶ್ಯನುವರ್ತತೇ I ಸ್ಯಾದೇವಂ ಯದಿ 
ತದಾಕಾರಂ ಜಾನಮುತದ್ದೇತ 1ನ ಚಾತನೋ ದ್ರಕ್ಷರ್ಮತಂವಿನಾ 

ಣ್‌ ಬಳೆ [ ಲ ದ 
ಆತ್ಮಾಕಾರಂ ಜ್ಞಾನಮುತ್ತದ್ಯತೇ | ಕುತ ಇತ್ಯತ ಆಹ - 


ಮೂಲ:- ಅತದ್ದಿಷಯತ್ತಾದೇವ | 


ಯಥಾ ಅನಾತ್ಮವಿಷಯತ್ಪಾದ್ವೇದಾಂತವಾಕೃ್ಯಜನಿತವಿಜ್ಞಾನಮಾತ್ಮ- 
ಜ್ಞಾನಂ ನ ಭವತೀತ್ಯುಕ್ತಮ್‌ 1 ತಥಾ ತತ ಏವ ತದಾತ್ಮಾಕಾರಮಪಿ 
ನ ಭವತೀತ್ಯೇವಕಾರಸಂಬಂಧಃ | ಅನಾತ್ಮವಿಷಯಮಪಿ ತದಾತ್ಮಾ- 
ಕಾರಂಕುತೋನ ಸ್ಯಾದಿತ್ಯತ ಆಹ - 


ಮೂಲ :- ತದ್ದಿಷಯತ್ವಮೇವ ಹಿ ತದಾಕಾರತ್ವಮ್‌ | 


ಹಿಶಬ್ದೋ ಹೇತೌ | ಯಸ್ಸಾತ್ತದ್ದಿಷಯತ್ನಮೇವ ತದಾಕಾರತ್ವಂ 
ಜ್ಞಾನಸ್ಯ ನಾನೃತ್‌ I ತಸ್ಥಾದಾತ್ಮವಿಷಯತ್ನಾಭಾವಾದಾತ್ಮಾ- 
ಕಾರಮಪಿ ತನ್ನ ಭವತಿ, ವ್ಯಾಘಾತಾದಿತಿ । 
ಅನುವಾದ :- ಹೌದು, ವೇದಾಂತವಾಕ್ಯಜನಿತವಿಜ್ಞಾನವು ಆತ್ಮಕರ್ಮಕ- 
ವಾಗದೇ ಹೋದರೂ ಆತ್ಮಾಕಾರವಾಗಬಹುದು ಎಂದು ಹೇಳುತ್ತಿದ್ದೀರಿ. ಆದರೆ 
ವೇದಾಂತವಾಕ್ಕ ಜನಿತವಿಜ್ಞಾನಕ್ಕೆ ಆತ್ಮಕರ್ಮಕತ್ತ ಇಲ್ಲದೇ ಆತ್ಮಾಕಾರತ್ವ ಹೇಗೆ 
ಸಾಧ್ಯ? (ವೇದಾಂತವಾಕ್ಯ ಜನಿತವಿಜ್ಞಾನದಲ್ಲಿ ಆತ್ಮನು ಕರ್ಮನಾಗದೇ ಆಕಾರ- 
ನಾಗಲು ಹೇಗೆಸಾಧ್ಯ?) ಎಂಬ ಶಂಕೆ ಬೇಡ. ಯಾಕೆಂದರೆ ಶಶವಿಷಾಣಶಬ್ದದಿಂದ 
(ಶಶವಿಷಾಣವಿಷಯಕಶಬ್ಧಶ್ರವಣದಿಂದ) ಶಶವಿಷಾಣಾಕಾರಕವಾದ ವಿಜ್ಞಾನವು 
ಹುಟ್ಟುತ್ತದೆ. ಅದು ಶಶವಿಷಾಣಾಕಾರಕವಾದ ಜ್ಞಾನವೇ ಹೊರತು ಶಶವಿಷಾಣ- 
ಕರ್ಮಕವಾದ ಜ್ಞಾನವಲ್ಲ. ಕಾರಣ- ಅಲ್ಲಿ ಶಶವಿಷಾಣಕ್ಕೆ ಕರ್ಮತ್ವ ಇಲ್ಲ. 
ಅದೇಕೆ ? ಕರ್ಮತ್ಪವು ಕಾರಕತ್ವವಿಶೇಷವಾಗಿದೆ. 


ಆತ್ಮಜ್ಞಾನವು ಆತ್ಮವಿಷಯಕವಾಗದಿದ್ದರೂ ಆತ್ಮಾಕಾರವಾಗಬಹುದು.. ಡ್ರಾ 


"ಕ್ರಿಯಾಂ ಕುರ್ವದ್ಧಿಕಾರಕಮ್‌'' ಎಂದು ಹೇಳಿದಂತೆ ಕಾರಕವಾಗಬೇಕಾದರೆ 
ಕ್ರಿಯಾಜನಕವಾಗಬೇಕು. ಅತ್ಯಂತಾಸತ್‌ ಆದ ಅಂತೆಯೇ ಸಕಲಸಾಮರ್ಥ್ಯ - 
ವಿಧುರವಾದ ಶಶವಿಷಾಣಕ್ಕೆ ಕ್ರಿಯಾಜನಕತ್ವ ಇಲ್ಲದ ಕಾರಣ ಕಾರಕತ್ತವೇ 
ಇಲ್ಲ. ಕಾರಕತ್ವವೇ ಇಲ್ಲದಮೇಲೆ ಕಾರಕವಿಶೇಷಕರ್ಮಕಾರಕತ್ತವು ದೂರತ 
ಏವ ನಿರಸ್ತವಾಗಿದೆ. ಅಂದಮೇಲೆ ಶಶವಿಷಾಣಕ್ಕೆ ಕರ್ಮತ್ತವಿಲ್ಲದಿದ್ದರೂ 
ಶಶವಿಷಾಣಶಬ್ದದಿಂದ ಶಶವಿಷಾಣಾಕಾರಕವಾದ ಜ್ಞಾನ ಹುಟ್ಟುತ್ತದೆ. 
ಅದರಂತೆಯೇ ಪ್ರಕೃತದಲ್ಲಿಯೂ ಸಹ ಆತ್ಮನಿಗೆ ಕರ್ಮತ್ವ ಇಲ್ಲದಿದ್ದರೂ 
(ಆತ್ಮಕರ್ಮಕಜ್ಞಾನ ಹುಟ್ಟದಿದ್ದರೂ) ವೇದಾಂತವಾಕ್ಯ ಸಾಮಥ್ಯ ದಿಂದ 
ಆತ್ಮಾಕಾರವಾದ ವಿಜ್ಞಾನವು ಹುಟ್ಟುತ್ತದೆ. ಏನು ದೋಷ? 


ಈ ರೀತಿಯಾಗಿ ಆಕ್ಷೇಪ ಬಂದರೆ, ಅದಕ್ಕೆ ಆಚಾರ್ಯರು ಉತ್ತರಿಸುತ್ತಾರೆಃ- 
ಮೂಲ:- ನ ಚ ತದಾಕಾರಮ್‌ | 
"ನ ಚಾತನೋ ದ್ರಕ್ಷರ್ಮತಂ ವಿನಾ ತಜಾನತಂ'' ಎಂಬ ಹಿಂದಿನ 
ಆ ಲಕ ವ ಇ್‌ಜ ಪ 
ಮೂಲವಾಕ್ಯದಿಂದ ಆತ್ಮನೋ ದೃಕ್ಕರ್ಮತ್ವಂ ವಿನಾ ಎನ್ನುವುದನ್ನು 
ಅನುವರ್ತನ ಮಾಡಿಕೊಳ್ಳಬೇಕು. 


ಈ ರೀತಿಯಾಗಿ (""ವೇದಾಂತವಾಕ್ಯಗಳಿಂದ ಆತ್ಮಕರ್ಮಕವಾದ ಜ್ಞಾನ 
ಹುಟ್ಟದಿದ್ದರೂ ಆತ್ಮಾಕಾರವಾದ ಜ್ಞಾನವು ಹುಟ್ಟುತ್ತದೆ'' ಎಂಬುದಾಗಿ) 
ಹೇಳಬಹುದಿತ್ತು, ಯಾವಾಗ ? ಆತ್ಮಾಕಾರವಾದ ಜ್ಞಾನವು ಹುಟ್ಟುತ್ತಿದ್ದರೆ. 
ಆದರೆ ಆತ್ಮನಿಗೆ ದೃಕ್ಕರ್ಮತ್ವ ಇಲ್ಲದೇ ಆತ್ಮಾಕಾರವಾದ ಜ್ಞಾನ ಹುಟ್ಟುವುದಿಲ್ಲ. 
ಯಾಕೆ ? ಎಂದು ಪ್ರಶ್ನೆ ಬಂದರೆ, ಅದಕ್ಕೆ ಆಚಾರ್ಯರು ಹೇಳುತ್ತಾರೆ - 


ಮೂಲ :- ಅತದ್ವಿಷಯತ್ಪಾದೇವ | 


ಯಾವ ರೀತಿಯಾಗಿ ಆತ್ಮವಿಷಯಕವಾಗದ ಕಾರಣ ವೇದಾಂತವಾಕ್ಕ ಜನಿತ- 
ವಿಜ್ಞಾನವು ಆತ್ಮಜ್ಞಾನವಾಗುವುದಿಲ್ಲ ಎಂದು ಹೇಳಲಾಯಿತೋ ಅದೇ 
ಕಾರಣಕ್ಕೇನೇ (ಆತ್ಮವಿಷಯಕವಾಗದ ಕಾರಣಕ್ಕೇನೇ) ವೇದಾಂತವಾಕ್ಕ ಜನಿತ- 
ವಿಜ್ಞಾನವು ಆತ್ಮಾಕಾರವೂ ಆಗುವುದಿಲ್ಲ ಎಂಬುದಾಗಿ ಏವಕಾರದ ಸಂಬಂಧ 
ತಿಳಿಯುವುದು. 


ವೇದಾಂತವಾಕ್ಯ ಜನಿತವಿಜ್ಞಾನವು ಆತ್ಮವಿಷಯಕವಾಗದಿದ್ದರೂ ಆತ್ಮಾಕಾರ 
ಏಕೆ ಆಗಬಾರದು ? ಎಂಬ ಪ್ರಶ್ನೆಗೆ ಆಚಾರ್ಯರು ಉತ್ತರಿಸುತ್ತಾರೆ - 


ಡ್ರಾ ತತ್ತೋದ್ಯೋತ 


ಮೂಲ :- ತದ್ದಿಷಯತ್ಸಮೇವ ಹಿ ತದಾಕಾರತ್ತಮ್‌ | 


ಮೂಲದಲ್ಲಿ "ಹಿ'ಶಬ್ದವು ಹೇತ್ವರ್ಥಕವಾಗಿದೆ. (ಹಿ ಯಾವ ಕಾರಣ 
ಎಂಬುದಾಗಿ ಹೇತ್ವರ್ಥದಲ್ಲಿ 'ಹಿ'ಶಬ್ದವು ಪ್ರಯೋಗಿಸಲ್ಲಟ್ಟಿದೆ.) 


ಯಾವ ಕಾರಣ ಜ್ಞಾನಕ್ಕೆ ತದ್ದಿಷಯತ್ಹವೇ ತದಾಕಾರತ್ತವಾಗಿದೆಯೋ, 
ಜ್ಞಾನಕ್ಕೆ ತದ್ದಿಷಯತ್ತವನ್ನು ಬಿಟ್ಟು ಬೇರೆ ತದಾಕಾರತ್ವ ಎನ್ನುವುದು ಇಲ್ಲವೋ, ಆ 
ಕಾರಣ ವೇದಾಂತವಾಕ್ಯಜನಿತವಿಜ್ಞಾನವು ಆತ್ಮವಿಷಯಕವಾಗದಿರುವುದರಿಂದ 
ಆತ್ಮಾಕಾರವೂ ಆಗುವುದಿಲ್ಲ. ಆತ್ಮವಿಷಯಕವಲ್ಲದಿದ್ದರೂ ಆತ್ಮಾಕಾರವಾಗಿದೆ 
ಎಂದು ಹೇಳಿದರೆ, ತದ್ವಿಷಯತ್ವವೇ ತದಾಕಾರತ್ವವಾದ್ದರಿಂದ, ಆತ್ಮಾಕಾರವಾಗಿದೆ 
ಎನ್ನುವ ಮೂಲಕ ಆತ್ಮವಿಷಯಕತ್ವವನ್ನು ಅಂಗೀಕರಿಸಿ ಪುನಃ ಆತ್ಮವಿಷಯಕವಲ್ಲ 
ಎಂದರೆ ವ್ಯಾಹತಿ ಬರಬೇಕಾಗುತ್ತದೆ. ಆದ್ದರಿಂದ ತದ್ವಿಷಯತ್ತವೇ 
ತದಾಕಾರತ್ವವಾದ್ದರಿಂದ ವೇದಾಂತವಾಕ್ಯ ಜನಿತವಿಜ್ಞಾನವು ಆತ್ಮವಿಷಯಕವಲ್ಲ 
ಎಂದಮೇಲೆ ಆತ್ಮಾಕಾರವೂ ಆಗುವುದಿಲ್ಲ ಎಂದು ಭಾವ. 


ಅವತಾರಿಕೆ :- ''ಜ್ಞಾನಕ್ಕೆ ತದ್ವಿಷಯತ್ಚವೇ ತದಾಕಾರತ್ತವಾಗಿದೆ. 
ತದ್ದಿಷಯತ್ನವನ್ನು ಬಿಟ್ಟು ಬೇರೆ ತದಾಕಾರತ್ವ ಎನ್ನುವುದು ಇಲ್ಲ'' ಎಂಬುದಾಗಿ 
ಹೇಳುವುದು ಸರಿಯಲ್ಲ. ಜ್ಞಾನಕ್ಕೆ ತದಾಕಾರತ್ವವೇ ತದ್ವಿಷಯತ್ವ ಅಲ್ಲ. 
ಯಾಕೆಂದರೆ- ಶಶವಿಷಾಣಶಬ್ದದಿಂದ ಶಶವಿಷಾಣಜ್ಞಾನ ಉಂಟಾದಾಗ ಅಲ್ಲಿ 
(ಜ್ಞಾನದಲ್ಲಿ) ಶಶವಿಷಾಣವಿಷಯತ್ವ ಇಲ್ಲದೇ ಹೋದರೂ ಶಶವಿಷಾಣಾಕಾರತ್ವ 
ಇದೆ. ಅಸತ್‌ ಆದ ಶಶವಿಷಾಣಕ್ಕೆ ಯಾವುದೇ ಸಂಬಂಧ ಇಲ್ಲದ ಕಾರಣ 
ತತ್ತಂಬಂಧರೂಪವಿಷಯತ್ಪವು ಉಪಪನ್ನವಾಗುವುದಿಲ್ಲ ಹಾಗಾಗಿ 
ಶಶವಿಷಾಣಶಬ್ದದಿಂದ ಉಂಟಾದ ಜ್ಞಾನವು ಶಶವಿಷಾಣವಿಷಯಕ ಅಲ್ಲ 
ಶಶವಿಷಾಣವಿಷಯಕವಾಗದೇ ಹೋದರೂ ಜ್ಞಾನವು ಶಶವಿಷಾಣಾಕಾರವಾಗಿದೆ. 
ಆದ್ದರಿಂದ ತದ್ದಿಷಯತ್ನವೇ ತದಾಕಾರತ್ವ ಅಲ್ಲ ಎಂಬುದಾಗಿ ಆಕ್ಷೇಪ ಬಂದರೆ, 
ಪರಿಶೇಷದಿಂದ ತದ್ವಿಷಯತ್ತವೇ ತದಾಕಾರತ್ವ ಎನ್ನುವುದನ್ನು ಸಮರ್ಥಿಸುತ್ತಾರೆ- 


ಆತ್ಮಜ್ಞಾನಕ್ಕೆ ಆತ್ಸವಿಷಯಕತ್ತವೇ ಅತ್ಗಾಕಾರತ್ತವಾಗಿದೆ ಎಂದು ಸಮರ್ಥನೆ 


ಟೀಕಾಃ ಕುತಸ್ತದ್ದಿಷಯತ್ವಮೇವ ತದಾಕಾರತ್ವಮಿತಿ ಚೇತ್‌ । ಪರಿಶೇಷಾತ್‌ । 
ತಥಾಹಿ - ತದಾಕಾರ ಏವಾಕಾರೋ ಯಸ್ಯೇತಿ ವಾ, ತದಾಕಾರ 
ಇವಾಕಾರೋ ಯಸ್ಯೇತಿ ವಾ, ಸ ಆಕಾರೋ ಯಸ್ಯೇತಿ ವಾ 


ಆತ್ಮಜ್ಞಾನಕ್ಕೆ ಆತ್ಮವಿಷಯಕತ್ವವೇ ಆತ್ಕಾಕಾರತ್ತವಾಗಿದೆ ಎಂದು ಸಮರ್ಥನೆ 


ತದಾಕಾರಂ ವಿಜ್ಞಾನಮಿತ್ಯಭಿಧಾತವ್ಯಮ್‌ 1 ಪ್ರಕಾರಾಂತರಾ- 
ಸಂಭವಾತ್‌ । 


ತತ್ರ ತಾವತ್‌ ಪ್ರಥಮದ್ವಿತೀಯಪಕ್ಪಾವನುಪಪನ್ನಾವಿತ್ಯಾಹ ದ 
ಮೂಲ:- ನಹಿ ಜ್ಞಾನಜ್ಞೇಯಯೋರೇಕಾಕಾರತಾ [ 


ಸತಿ ಹಿ ಜ್ಞಾನಜ್ಜೇಯಯೋರೇಕಾಕಾರತ್ವೇ ತದಾಕಾರ ಏವಾಕಾಲೋ 
ಯಸ್ಯೇತಿ ಸಂಭವೇತ್‌ ಟ ನ ಚೈತದಸ್ತಿ 1 ಅನುಪಲಂಭಾತ್‌ ॥ ಏಕೈವ 
ಸತ್ತಾ ಜ್ಞಾನಜ್ಞೇಯಯೋರಾಕಾರೋಶಸ್ತೀತಿ ಚೇನ್ನ 1 
ಅನುಗತಸತ್ತಾಯಾ ಅನಂಗೀಕಾರಾತ್‌ । ಬ್ರಹ್ಮಸತ್ತಯೈಕಾಕಾರತ್ವೇ 
ಚ ವೇದಾಂತವಾಕ್ಯಜನಿತವಿಜ್ಞಾನಮಾತ್ಮಾಕಾರಮೇವ ಕುತಃ ? 
ಘಟಾಕಾರಮಪಿ ತತ್‌ ಸ್ಯಾತ್‌ | ನಾಪಿ ಪರೇಣಾತ್ಮನಿ ಸತ್ತಾ 
ನಾಮಾಕಾರೋತಂಗೀಕ್ರಿಯತೇ । ನಿರಾಕಾರತಾಂಗೀಕಾರಾದಿತಿ । 


ಅನುವಾದ ೩- ಜ್ಞಾನಕ್ಕೆ ತದ್ದಿಷಯತ್ತವೇ ತದಾಕಾರತ್ವ ಎಂದು ಏಕೆ 
ಅಂಗೀಕರಿಸಬೇಕು ? ಎಂದರೆ, ಪರಿಶೇಷದಿಂದ ಅದು ಸಿದ್ದವಾಗುತ್ತದೆ. 
ಹೇಗೆಂದರೆ - 


ವಿಜ್ಞಾನವು ತದಾಕಾರ(ಆತ್ಮಾಕಾರ)ವಾಗಿದೆ ಎಂದರೆ, ತದಾಕಾರವೇ (ಆತ್ಮನ 
ಆಕಾರವೇ) ಜ್ಞಾನದ ಆಕಾರವಾಗಿದೆ ಎಂದಾಗಲೀ, ತದಾಕಾರದಂತೆ (ಆತ್ಮನ 
ಆಕಾರದಂತೆ) ಆಕಾರ ಉಳ್ಳದ್ದು ವಿಜ್ಞಾನ ಎಂದಾಗಲೀ, ಆತ್ಮನೇ ಜ್ಞಾನದಲ್ಲಿ 
ಆಕಾರನಾಗಿದ್ದಾನೆ ಎಂದಾಗಲೀ ಹೇಳಬೇಕು. ಈ ಪ್ರಕಾರಗಳನ್ನು ಬಿಟ್ಟು ಬೇರೆ 
ಪ್ರಕಾರ ಯಾವುದೂ ಇಲ್ಲ. ಅಂದಮೇಲೆ ಸಂಭಾವಿತವಾದ ಈ ಮೂರು 
ಪ್ರಕಾರಗಳಲ್ಲಿ ಯಾವ ಪ್ರಕಾರವನ್ನು ಹೇಳುತ್ತೀರಿ ? 


ಅವುಗಳಲ್ಲಿ ಆತ್ಮನ ಆಕಾರವೇ ಜ್ಞಾನದ ಆಕಾರ, ಆತ್ಮನ ಆಕಾರದಂತೆ 
ಜ್ಞಾನದ ಆಕಾರ ಎಂಬ ಪ್ರಥಮ-ದ್ವಿಶೀಯಪಕ್ಷಗಳು ಸರಿಯಲ್ಲ ಎಂದು 
ಆಚಾರ್ಯರು ಹೇಳುತ್ತಾರೆ - 

ಮೂಲ :- ನ ಹಿ ಜ್ಞಾನಜ್ಛೇಯಯೋರೇಕಾಕಾರತಾ | 

ಮೂಲಾರ್ಥ :- ನಮ್ಮ ಸಿದ್ದಾಂತ ಪ್ರಕಾರ ಜ್ಞಾನ-ಜ್ಞೇಯಗಳಲ್ಲಿ ಏಕಾಕಾರತ್ವ 
(ಒಂದೇ ಆಕಾರ) ಇಲ್ಲ. 


286 ತತ್ಪೋದ್ಯೋತ 


ಜ್ಞಾನ-ಜೇಯಗಳಲ್ಲಿ ಏಕಾಕಾರತ್ವ (ಒಂದೇ ಆಕಾರ) ಇರುತ್ತಿದ್ದರೆ ಆಗ 
'ಜ್ಞೇಯನಾದ ಆತ್ಮನ ಆಕಾರವೇ ಜ್ಞಾನದ ಆಕಾರವಾಗಿದೆ' ಎಂದು 
ಹೇಳಬಹುದಿತ್ತು. ಆದರೆ ಜ್ಞಾನ-ಜ್ಞೇಯಗಳಲ್ಲಿ ಏಕಾಕಾರತ್ವ ಇಲ್ಲ. ಯಾಕೆ 9 
ಜ್ಞಾನ-ಜ್ಞ್ಲೇಯಗಳಲ್ಲಿ ಒಂದೇ ಆಕಾರವು ಉಪಲಬ್ಧವಾಗಿಲ್ಲ. ಸತ್ತಾ ಎಂಬ 
ಒಂದೇ ಆಕಾರವು ಜ್ಞಾನ-ಜ್ಞ್ಛೇಯ ಎರಡರಲ್ಲಿಯೂ ಅನುಗತವಾಗಿದ್ದು 
ಕಂಡಿದೆಯಲ್ಲವೇ ? ಎಂಬ ಶಂಕೆ ಸರಿಯಲ್ಲ. ಕಾರಣ ನೈಯಾಯಿಕರು 
ಅನುಗತಸತ್ತಾವನ್ನು ಅಂಗೀಕರಿಸಿದಂತೆ ನಮ್ಮ ಸಿದ್ಧಾಂತದಲ್ಲಿ ಅನುಗತಸತ್ತಾವನ್ನು 
ಅಂಗೀಕರಿಸಿಲ್ಲ. 


ಮತ್ತು ಒಂದೇ ಸತ್ತಾ ಜ್ಞಾನ-ಜ್ಞೇಯ ಎರಡರಲ್ಲಿಯೂ ಇದೆ ಎಂದು 
ಇಟ್ಟುಕೊಂಡು ಸತ್ತಾದಿಂದ ಏಕಾಕಾರತ್ವವನ್ನು ಹೇಳುವುದಾದರೆ ವೇದಾಂತವಾಕ್ಕ - 
ಜನಿತವಾದ ವಿಜ್ಞಾನವು ಆತ್ಮಾಕಾರವೇ ಏಕೆ ಆಗಬೇಕು ? ಘಟಾಕಾರವೂ 
ಆಗಲಿ 9 (ಆತ್ಮನಲ್ಲಿರುವ ಸತ್ತಾನೇ ಜ್ಞಾನದಲ್ಲಿಯೂ ಇದೆ ಎಂಬ ಕಾರಣಕ್ಕೆ 
ಜ್ಞಾನವನ್ನು ಆತ್ಮಾಕಾರ ಎನ್ನುವುದಾದರೆ, ಸತ್ತಾ ಎನ್ನುವುದು ಎಲ್ಲ 
ವಸ್ತುಗಳಲ್ಲಿಯೂ ಅನುಗತವಾದ್ದರಿಂದ ಘಟದಲ್ಲಿಯೂ ಇದೆ, ಘಟದಲ್ಲಿರುವ 
ಅದೇ ಸತ್ತಾನೇ ಜ್ಞಾನದಲ್ಲಿಯೂ ಇರುವುದರಿಂದ ಜ್ಞಾನವು ಘಟಾಕಾರವೂ 
ಆಗಲಿ ?) 


ಜೊತೆಗೆ `"ಆತ್ಮನಲ್ಲಿರುವ ಆಕಾರವೇ ಜ್ಞಾನದಲ್ಲಿಯೂ ಇದೆ'' ಎಂಬುದಾಗಿ 
ಪರವಾದಿಗಳಿಗೆ ಹೇಳಲು ಆಗುವುದೂ ಇಲ್ಲ. ಕಾರಣ - ಆತ್ಮನಲ್ಲಿ ಆಕಾರವನ್ನು 
ಅಂಗೀಕರಿಸುತ್ತಿದ್ದರೆ ಆಗ ಈ ರೀತಿ ಹೇಳಬಹುದಿತ್ತು. ಆದರೆ ಆತ್ಮನನ್ನು 
ನಿರಾಕಾರ ಎಂಬುದಾಗಿ ಪರವಾದಿಗಳು ಅಂಗೀಕರಿಸುವುದರಿಂದ (ಆತ್ಮನಲ್ಲಿ 
ಯಾವ ಆಕಾರವನ್ನೂ ಒಪ್ಪದ ಕಾರಣ) "ಆತ್ಮನಲ್ಲಿ ಸತ್ತಾ ಎಂಬ ಆಕಾರವಿದೆ'' 
ಎಂಬುದಾಗಿ ಪರವಾದಿಗಳು ಅಂಗೀಕರಿಸುವುದೇ ಇಲ್ಲ. ಹೀಗಾಗಿ ಆತ್ಮನಲ್ಲಿ 
ಆಕಾರವೇ ಇಲ್ಲವಾದ್ದರಿಂದ '"ಆತ್ಮನಲ್ಲಿರುವ ಆಕಾರವೇ ಜ್ಞಾನದಲ್ಲಿಯೂ 


೧ "'ಭಿನ್ನಾಶ್ಚಭಿನ್ನಧರ್ಮಾಶ್ಚಪದಾರ್ಥಾ ನಿಖಲಾಅಪಿ।'' ಎಂಬುದಾಗಿ ಹೇಳಿದಂತೆ ಧರ್ಮಿಗಳು 
ಭಿನ್ನಭಿನ್ನವಾದಂತೆ ಧರ್ಮಿಗಳಲ್ಲಿರುವ ಧರ್ಮಗಳೂ ಭಿನ್ನಭಿನ್ನವಾಗಿವೆ ಎಂದು ನಮ್ಮ 
ಸಿದ್ಧಾಂತವಾದ್ಧರಿಂದ ನೈಯಾಯಿಕರು ಅಂಗೀಕರಿಸಿದಂತೆ ಅನುಗತಸತ್ತಾವನ್ನು ನಾವು 
ಅಂಗೀಕರಿಸಿಲ್ಲ (ಜಾತಿರೂಪವಾದ ಒಂದೇ ಧರ್ಮವು ಅನೇಕ ಧರ್ಮಿಗಳಲ್ಲಿಇದೆ ಎಂಬುದಾಗಿ 
ನಾವು ಅಂಗೀಕರಿಸಿಲ್ಲ) ಎಂದು ಭಾವ. 


ಆತ್ಮಜ್ಞಾನಕ್ಕೆ ಆತ್ಮವಿಷಯಕತ್ವವೇ ಆತ್ಮಾಕಾರತ್ವವಾಗಿದೆ ಎಂದು ಸಮರ್ಥನೆ ಕ್ರಾ 


ಆಕಾರವಾಗಿದೆ'' (ಎಂಬುದಾಗಿ ಹೇಳಲು ಬರುವುದಿಲ್ಲ) ಎಂಬ ಮೊದಲನೇ 
ಪಕ್ಷ ಸರಿಯಲ್ಲ ಎಂದು ಭಾವ. 
ಟೀಕಾ: ಏವಂ ನಹಿ ಜ್ಞಾನಜ್ಞೇಯಯೋರೇಕಾಕಾರತಾಸದೃಶಾಕಾರತಾನಸ್ತಿ । 
ಯೇನ ತದಾಕಾರ ಇವಾಕಾರೋ ಯಸ್ಯೇತ್ಯುಪಪದ್ಯೇತ | 
ಅತ್ಯಂತಸಾದೃಶ್ಯಸ್ಯಾನುಭವಬಾಧಿತತ್ವಾತ್‌ | ಕಿಂಚಿತ್ಸಾದೃಶ್ಯಸ್ಯ 
ಪ್ರಾಗಿವಾತಿಪ್ರಸಂಜಕತ್ತಾದಿತಿ ಯೋಜ್ಯಮ್‌ | 
ಅನುವಾದ :- ಇದೇ ರೀತಿಯಾಗಿ ""ಆತ್ಮನ ಆಕಾರದಂತೆ ಆಕಾರ ಉಳ್ಳದ್ದು 
ವಿಜ್ಞಾನ'' ಎಂಬ ಎರಡನೇ ಪಕ್ಷಕ್ಟೂಸಹ “ನಹಿ ಜ್ಞಾನಜ್ಜೇಯಯೋರೇಕಾಕಾರತಾ'' 
ಎಂಬ ಮಾತೇ ಉತ್ತರವಾಗಿದೆ. ಅದು ಹೇಗೆಂದರೆ ಜ್ಞಾನಜ್ಞೇಯಯೋಃ 
ಜ್ಞಾನಜ್ಜೇಯಗಳಲ್ಲಿ ಏಕಾಕಾರತಾ ಸದೃಶಾಕಾರತ್ವವು ನ ಇಲ್ಲ. 


""ಆತ್ಮನ ಆಕಾರದಂತೆ ಆಕಾರ ಉಳ್ಳದ್ದು'' ಎಂದು ಹೇಳಿದರೆ ಆತ್ಮನ 
ಆಕಾರಕ್ಕೂ ಜ್ಞಾನದ ಆಕಾರಕ್ಕೂ ಸಾದೃಶ್ಯವನ್ನು ಹೇಳಿದಂತಾಗುತ್ತದೆ. ಆದರೆ 
ಜ್ಞಾನಜ್ಞೇಯಗಳಲ್ಲಿ ಏಕಾಕಾರತ್ನವು ಸದ್ಭಶಾಕಾರತ್ಹವು ಅರ್ಥಾತ್‌ ಆಕಾರಗಳಲ್ಲಿ 
ಸಾದೃಶ್ಯವು ಇಲ್ಲ. (ಉಪಪನ್ನವಾಗುವುದಿಲ್ಲ.) ಒಂದುವೇಳೆ ಆಕಾರಗಳಲ್ಲಿ 
ಸಾದೃಶ್ಯವು ಉಪಪನ್ನವಾಗುತ್ತಿದ್ದರೆ ಆಗ 'ಆತ್ಮನ ಆಕಾರಕ್ಕೆ ಸದೃಶವಾದ ಆಕಾರ 
ಉಳ್ಳದ್ದು ಜ್ಞಾನ' ಎಂದು ಹೇಳಲು ಬರುತ್ತಿತ್ತು. ಆದರೆ ಆಕಾರಗಳಲ್ಲಿ ಸಾದೃಶ್ಯವು 
ಉಪಪನ್ನವಾಗುವುದಿಲ್ಲ. 

ಯಾಕೆ 2 ಆಕಾರಗಳಲ್ಲಿ ಸಾದೃಶ್ಯವು ಏಕೆ ಉಪಪನ್ನವಲ್ಲ ? ಎಂದರೆ, 
ಆಕಾರಗಳಲ್ಲಿ ಸಾದೃಶ್ಯವನ್ನು ಹೇಳುವುದಾದರೆ ಅತ್ಯಂತಸಾದೃಶ್ಯವನ್ನು 
ಹೇಳುತ್ತೀರೋ 2 ಕಿಂಚಿತ್‌ ಸಾದೃಶ್ಯವನ್ನು ಹೇಳುತ್ತೀರೋ 2 


“ಅತ್ಯಂತಸಾದೃಶ್ಯವನ್ನು ಹೇಳಲು ಬರುವುದಿಲ್ಲ. ಕಾರಣ - ಜ್ಞಾನ-ಜ್ಞೇಯ- 


೧ ಯದ್ಯಪಿ ಆತ್ಮನು ನಿರಾಕಾರನಾಗಿದ್ದಾನೆ (ಆತ್ಮನಲ್ಲಿ ಯಾವ ಆಕಾರ ಧರ್ಮವೂ ಇಲ್ಲ) 
ಎಂಬುದಾಗಿ ಅಂಗೀಕರಿಸುವುದರಿಂದಲೇ ಸದ್ಭಶಾಕಾರತ್ವ ಎಂಬ ದ್ವಿಶೀಯಪಕ್ಷವೂ (ಆತ್ಮನಲ್ಲಿ 
ಯಾವುದೇ ಆಕಾರ ಇಲ್ಲ ಎಂದಮೇಲೆ ಸದೃಶಾಕಾರತ್ವ ಇದೆ ಎಂದು ಹೇಳುವುದೂ) 
ಅನುಪಪನ್ನವೇ ಆಗಿದೆ. ಆದರೂ ಸಹ ಅಭ್ಯುಚ್ಚಯವಾದದಿಂದ (ಆತ್ಮನಿಗೆ ನಿರಾಕಾರತ್ವವನ್ನು 
ಬದಿಗೊತ್ತಿ ಸದೃಶಾಕಾರತ್ವವನ್ನು ಒಪ್ಪಿದರೂ ಸಹ) ಆ ಪಕ್ಷಕ್ಕೆ ಮತ್ತೊಂದು ದೋಷವನ್ನು ಪೇಳಿ 
ನಿರಾಕರಿಸುತ್ತಿದ್ದಾರೆ ಎಂದು ತಿಳಿಯಬೇಕು. 

(ಶ್ರೀವಿಜಯೀಂದ್ರತೀರ್ಥರ, ಶ್ರೀವೇದೇಶ- ತೀರ್ಥರ ವ್ಯಾಖ್ಯಾನಗಳು) 


ತತ್ಪೋದ್ಯೋತ 


ಗಳಲ್ಲಿ ಅತ್ಯಂತಸದೃಶಾಕಾರತ್ತವನ್ನು ಹೇಳುವುದಾದರೆ (ಜ್ಞಾನ-ಜ್ಞೇಯಗಳು 
ಅತ್ಯಂತಸದೃಶವಾದ ಆಕಾರ ಉಳ್ಳದ್ದಾಗಿವೆ ಎಂದು ಹೇಳುವುದಾದರೆ) 
ಘಟ-ಘಟಜ್ಞಾನ ಇವುಗಳಲ್ಲಿ ಒಂದೇ ಆಕಾರ ಇದೆ ಎಂದು ಹೇಳಿದಂತಾಗುತ್ತದೆ. 
ಆದರೆ ಘಟದಲ್ಲಿರುವ ಘಟತ್ವವು ಘಟಜ್ಞಾನದಲ್ಲಿ ಇಲ್ಲ. ಘಟಜ್ಞಾನದಲ್ಲಿರುವ 
ಘಟಜ್ಞಾನತ್ವವು ಘಟದಲ್ಲಿ ಇಲ್ಲ. (ಘಟದಲ್ಲಿ ಘಟಜ್ಞಾನತ್ತವು, ಘಟಜ್ಞಾನದಲ್ಲಿ 
ಘಟತ್ತವು ಅನುಭವಸಿದ್ದವಾಗಿಲ್ಲ.) ಆದ್ದರಿಂದ ಜ್ಞಾನ-ಜ್ಞೇಯಗಳ ಆಕಾರಗಳಲ್ಲಿ 
ಅತ್ಯಂತಸಾದೃಶ್ಯವು ಅನುಭವವಬಾಧಿತವಾಗಿದೆ. 


ಇನ್ನು ಕಿಂಚಿತ್‌ ಸಾದೃಶ್ಯವನ್ನು ಹೇಳುವುದಾದರೆ ಹಿಂದಿನಂತೆ ಅತಿಪ್ರಸಂಗ 
ಬರುತ್ತದೆ. ಅಂದರೆ- ಕಿಂಚಿತ್‌ ಸಾದೃಶ್ಯವನ್ನು ಹೇಳುವುದಾದರೆ, ಸತ್ತಾ 
ಮೊದಲಾದ ಧರ್ಮಗಳಿಂದ ಸಾದೃಶ್ಯವನ್ನು ಹೇಳಬೇಕು. ಸತ್ತಾದಿಂದ 
ಸಾದೃಶ್ಯವನ್ನು ಹೇಳುವುದಾದರೆ ವೇದಾಂತವಾಕ್ಯ ಜನಿತವಾದ ವಿಜ್ಞಾನವು 
ಆತ್ಮಾಕಾರವೇ ಏಕೆ ಆಗಬೇಕು ? ಘಟಾಕಾರವೂ ಆಗಲಿ ? (ಆತ್ಮನಲ್ಲಿರುವ 
ಸತ್ತಾನೇ ಜ್ಞಾನದಲ್ಲಿಯೂ ಇದೆ ಎಂಬ ಕಾರಣಕ್ಕೆ ಜ್ಞಾನವನ್ನು ಆತ್ಮಾಕಾರ 
ಎನ್ನುವುದಾದರೆ, ಸತ್ತಾ ಎನ್ನುವುದು ಎಲ್ಲ ವಸ್ತುಗಳಲ್ಲಿಯೂ ಅನುಗತವಾದ್ದರಿಂದ 
ಘಟದಲ್ಲಿರುವ ಸತ್ತಾನೇ ಜ್ಞಾನದಲ್ಲಿಯೂ ಇರುವುದರಿಂದ ಜ್ಞಾನವು ಘಟಾಕಾರವೂ 
ಆಗಲಿ ?) ಎಂಬ ಹಿಂದಿನ ಅತಿಪ್ರಸಂಗ ಬಂದೇ ಬರುತ್ತದೆ ಎಂದು ಭಾವ. 


ಹೀಗೆ ಅತ್ಯ ಂತಸಾದೃಶ್ಯ ಹಾಗೂ ಕಿಂಚಿತ್‌ ಸಾದೃಶ್ಯ ಎರಡು ಪಕ್ಚಗಳಲ್ಲಿಯೂ 
ದೋಷ ಬರುವುದರಿಂದ ಸದೃಶಾಕಾರತ್ವ ಎಂಬ ಎರಡನೇ ಪಕ್ಷವೂ ಸರಿಯಲ್ಲ 
ಎಂದು ಅಭಿಪ್ರಾಯ. 


ಟೇಕಾಃ ತೃತೀಯೇತಪಿ ಪಕ್ಬೇ ನ ತಾವತ್‌ ಸಾಕ್ಷಾಜ್ಞೇಯಂ ಜ್ಞಾನಸ್ಕಾಕಾರಃ 
ಸಂಭವತಿ |  ಆಧಾರಾಧೇಯಭಾವಾಭಾವಾತ್‌ 1 ಅತಃ 
ಪ್ರಕಾರಾಂತರಾಸಂಭವೇ ಪರಿಶೇಷಾದ್ದಿಷಯತಯಾ ವ್ಯಾವರ್ತಕ- 
ತ್ವೇನ ಸ ಆಕಾರ ಆವ ಯಸ್ಯ ತತ್ತದಾಕಾರಮಿತಿ ವಕ್ಷವ್ಯಮ್‌ । ತಥಾ 
ಚ ತದ್ದಿಷಯತ್ತಮೇವ ತದಾಕಾರತ್ತಂ ಸಂಪದ್ಯತೇ । ತತಶ್ಚ 
ವೇದಾಂತವಾಕ್ಯಜನಿತಂ ವಿಜ್ಞಾನಮಾತ್ಮವಿಷಯಂ ನ ಚೇತ್ತದಾ 
ತದಾಕಾರಮಪಿ ನ ಭವೇದಿತಿ ಯುಕ್ತಮೇವೇತಿ । 


ಆತ್ಮಜ್ಞಾನಕ್ಕೆ ಆತ್ಮವಿಷಯಕತ್ತವೇ ಆತ್ಮಾಕಾರತ್ತವಾಗಿದೆ ಎಂದು ಸಮರ್ಥನೆ 291 


ಅನುವಾದ :- ಇನ್ನು ಆತ್ಮನೇ ಜ್ಞಾನದಲ್ಲಿ ಆಕಾರನಾಗಿದ್ದಾನೆ ಎಂಬ ಮೂರನೇ 
ಪಕ್ಷದಲ್ಲಿಯೂ ಸಹ ಜ್ಲೇಯನಾದ ಆತ್ಮನು ಜ್ಞಾನದಲ್ಲಿ ಸಾಕ್ಷಾತ್ತಾಗಿ 
ಆಕಾರನಾಗಲು ಸಾಧ್ಯವಿಲ್ಲ. ಕಾರಣ ಜ್ಞಾನ-ಆತ್ಮರಲ್ಲಿ ಆಧಾರಾಧೇಯಭಾವ 
ಇಲ್ಲ. ಅಂದರೆ - ಆಕಾರಕ್ಕೆ ಆಕಾರಿಯೇ ಆಧಾರವಾಗಿರುತ್ತದೆ. ಪ್ರಕೃತ ಆತ್ಮನೇ 
ಆಕಾರನಾಗುವುದಾದರೆ ಜ್ಞಾನವು ಆಧಾರ, ಆತ್ಮನು ಆಧೇಯ ಆಗಬೇಕಾಗುತ್ತದೆ. 
ಆದರೆ ಜ್ಞಾನ-ಆತ್ಮರಲ್ಲಿ ಆಧಾರಾಧೇಯಭಾವವು ಉಪಪನ್ನವಾಗುವುದಿಲ್ಲ. 
ಯಾಕೆಂದರೆ ಆತ್ಮನು ಅಪರಿಚ್ಛನ್ನನಾದ್ದರಿಂದ ಆಧೇಯನಾಗಲು ಸಾಧ್ಯವಿಲ್ಲ. 
ಜ್ಞಾನವು ಪರಿಚ್ಛೆನ್ನವಾದ್ದರಿಂದ ಅಪರಿಚ್ಛಿನ್ನನಾದ ಆತ್ಮನಿಗೆ ಆಧಾರವಾಗಲು 
ಸಾಧ್ಯವಿಲ್ಲ. ಹೀಗಾಗಿ ಜ್ಞಾನ-ಆತ್ಮರಲ್ಲಿ ಆಧಾರಾಧೇಯಭಾವ ಇಲ್ಲವಾದ್ದರಿಂದ 
ಆತ್ಮನು ಜ್ಞಾನದಲ್ಲಿ ಸಾಕ್ಷಾತ್ತಾಗಿ ಆಕಾರನಾಗಲು ಸಾಧ್ಯವಿಲ್ಲ. 


ಆದ್ದರಿಂದ ಆತ್ಮನು ಆಕಾರನಾಗಿದ್ದಾನೆ ಎನ್ನುವುದಕ್ಕೆ ಬೇರೆ ಪ್ರಕಾರ 
ಇಲ್ಲವಾದ್ದರಿಂದ, ಪರಿಶೇಷದಿಂದ ಆತ್ಮನು ವಿಷಯನಾಗಿ 'ವ್ಯಾವರ್ತಕ- 
ನಾದ್ದರಿಂದ, ಆತ್ಮನು ಯಾವ ಜ್ಞಾನಕ್ಕೆ ಆಕಾರದಂತೆ ಇದ್ದಾನೋ ಆ ಜ್ಞಾನ 
ತದಾಕಾರ (ಆತ್ಮಾಕಾರ) ಎಂಬುದಾಗಿಯೇ ಹೇಳಬೇಕು. ಹಾಗಾದರೆ 
ತದ್ದಿಷಯತ್ನವೇ ತದಾಕಾರತ್ವ ಎಂದು ಸಂಪನ್ನವಾಗುತ್ತದೆ. 


ಅಂದಮೇಲೆ ವೇದಾಂತವಾಕ್ಕ ಜನಿತವಾದ ವಿಜ್ಞಾನವು ಆತ್ಮವಿಷಯಕವಲ್ಲ 
ಎಂದಾದರೆ ಆತ್ಮಾಕಾರವೂ ಆಗುವುದಿಲ್ಲವಾದ್ದರಿಂದ "ನ ಚ ತದಾಕಾರಮ್‌'' 
ಎಂಬುದಾಗಿ ಹೇಳಿದ್ದು ಯುಕ್ತವೇ ಆಗಿದೆ ಎಂದು ಸಿದ್ಧವಾಗುತ್ತದೆ. 


ಟೀಕಾ: "ಯದಿ ತರ್ಹಿ ತದ್ದಿಷಯತ್ಚಮೇವ ತದಾಕಾರತ್ಹಮ್‌ 1 
ಅತದ್ದಿಷಯತ್ವಾತ್‌ ತದಾಕಾರಂ ನೇತಿ ವ್ಯಾಪ್ಯವ್ಯಾಪಕಯೋ- 
ರಭೇದಾಪತ್ತಿಃ' ಇತ್ಯೇತದಪ್ಶನೇನ ನಿರಸ್ತಮ್‌ । ನ ಹಿ ತದಾಕಾರತ್ವಂ 
ತದ್ದಿಷಯತ್ವಮಿತಿ ಪರ್ಯಾಯಾವೇತೌ । ಕಿಂ ನಾಮ ಸಾಮಾನ್ಯ- 


೧ ವಿಷಯವು ಜ್ಞಾನಕ್ಕೆ ವ್ಯಾವರ್ತಕ ಎನ್ನುವುದು ಅಂಗೀಕರಿಸಲ್ಪಟ್ಟ ಸಂಗತಿ. ಉದಾಹರಣೆಗೆ - 
ಫಟಜ್ಞಾನವು ಇತರ ಪಟಜ್ಞಾನಾದಿಗಳಿಂದ ಭಿನ್ನ. ಯಾಕೆ? ಘಟವಿಷಯಕವಾದ್ದರಿಂದ 
ಎಂಬುದಾಗಿ ವಿಷಯವಾದ ಘಟವು ಸ್ಪವಿಷಯಕಜ್ಞಾನಕ್ಕೆ ವ್ಯಾವರ್ತಕವಾಗಿದೆ. ಪ್ರಕೃತದಲ್ಲಿ 
`"ವೇದಾಂತವಾಕ್ಯಜನಿತವಿಜ್ಞಾನವು ಆತ್ಮಜ್ಞಾನವು ಇತರ ಜ್ಞಾನಗಳಿಂದ ಬಿನ್ನ. ಯಾಕೆ ? 
ಆತ್ಮವಿಷಯಕವಾದ್ದರಿಂದ'' ಎಂಬುದಾಗಿ ಆತ್ಮನು ವಿಷಯನಾಗಿ ಸ್ವವಿಷಯಕಜ್ಞಾನಕ್ಕೆ 
ವ್ಯಾವರ್ತಕನಾಗಿದ್ದಾನೆ ಎಂದು ಭಾವ. 


292 ತತ್ತೋದ್ಯೋತ 


ವಿಶೇಷವಚನೌ । ಪರಿಶೇಷಸಿದ್ಧಂ ತು ಪರ್ಯವಸಾನಮಭಿಪ್ರೇತ್ಯ 
ತದ್ವಿಷಯತ್ವಮೇವ ತದಾಕಾರತ್ವಮಿತ್ಯುಕ್ತಮಿತಿ । 


ಅನುವಾದ :- ಒಂದುವೇಳೆ ತದ್ದಿಷಯತ್ನವೇ ತದಾಕಾರತ್ವ ಎಂದಾದರೆ - 
““ಅತದ್ದಿಷಯತ್ನಾತ್‌ ತಜಾಕಾರಂ ನ'' ''ವೇದಾಂತವಾಕ್ಯ ಜನಿತವಿಜ್ಞಾನವು 
ಆತ್ಮವಿಷಯಕವಲ್ಲದ್ದರಿಂದ ಆತ್ಮಾಕಾರವೂ ಆಗುವುದಿಲ್ಲ'' ಎಂಬುದಾಗಿ 
ತದ್ದಿಷಯತ್ವಾಭಾವ-ತದಾಕಾರತ್ವಾಭಾವಗಳಲ್ಲಿ ವ್ಯಾಪ್ಯವ್ಯಾಪಕಭಾವ ಹೇಳಲು 
ಬರುವುದಿಲ್ಲ. ವ್ಯಾಪ್ಯವ್ಯಾಪಕಭಾವ ಹೇಳಬೇಕಾದರೆ ಭೇದ ಇರಬೇಕು. 
ಪ್ರಕೃತ ತದ್ದಿಷಯತ್ತವೇ ತದಾಕಾರತ್ನವಾದ್ದರಿಂದ, ತದ್ವಿಷಯತ್ತಾಭಾವ- 
ತದಾಕಾರತ್ವಾಭಾವಗಳಲ್ಲಿ ಭೇದ ಇಲ್ಲದ ಕಾರಣ (ಅಭೇದ ಇರುವುದರಿಂದ) 
ವ್ಯಾಪ್ಯವ್ಯಾಪಕಭಾವ ಉಪಪನ್ನವಾಗುವುದಿಲ್ಲ 

ಎಂಬ ಶಂಕೆಯೂ ಇದರಿಂದ ನಿರಾಕೃತವಾದಂತಾಯಿತು. ಯಾಕೆಂದರೆ - 
ತದ್ವಿಷಯತ್ವಂ-ತದಾಕಾರತ್ವಂ ಎನ್ನುವ ಎರಡು ಶಬ್ದಗಳು ಪರ್ಯಾಯವಲ್ಲ. 
ಕಿಂತು ಸಾಮಾನ್ಯ -ವಿಶೇಷವಚನವಾಗಿವೆ. ವೃಕ್ಷತ್ವ-ಶಿಂಶುಪಾತ್ವಗಳು ಹೇಗೆ 
ಸಾಮಾನ್ಯ -ವಿಶೇಷರೂಪಗಳಾಗಿವೆಯೋ (ವೃಕ್ಷತ್ತವು ಸಾಮಾನ್ಯ, ಶಿಂಶುಪಾತ್ನವು 
ವಿಶೇಷ ಹೇಗೋ) ಅದರಂತೆ ತದಾಕಾರತ್ವ-ತದ್ವಿಷಯತ್ವಗಳೂ ಸಾಮಾನ್ಯ- 
ವಿಶೇಷರೂಪವಾಗಿವೆ. 


?ತದ್ದಿಷಯತ್ತವನ್ನು ಬಿಟ್ಟು ಹಿಂದೆ ಹೇಳಿದಂತೆ ತದಾಕಾರತ್ತವು ನಿರ್ವಿಷಯ- 
ವಾದ ಘಟಾದಿಗಳಲ್ಲಿಯೂ ಇರುವುದರಿಂದ ತದಾಕಾರತ್ವವು ಸಾಮಾನ್ಯ, 
ತದ್ದಿಷಯತ್ತವು ವಿಶೇಷ. 


೨ಶಶವಿಷಾಣಶಬ್ದದಿಂದ ಉಂಟಾಗುವ ಶಶವಿಷಾಣಜ್ಞಾನದಲ್ಲಿ ತದ್ವಿಷಯತ್ವ 
ಇಲ್ಲದೇ ಹೋದರೂ ತದಾಕಾರತ್ವ ಇರುವುದರಿಂದ ತದಾಕಾರತ್ವವು ಸಾಮಾನ್ಯ, 
ತದ್ದಿಷಯತ್ನವು ವಿಶೇಷವಾಗಿದೆ. 


ಅಥವಾ ತದ್ದಿಷಯತ್ತವು ಸಾಮಾನ್ಯ, ತದಾಕಾರತ್ವವು ವಿಶೇಷವಾಗಿದೆ. 
೧ ಶ್ರೀವೇದೇಶತೀರ್ಥರ ವ್ಯಾಖ್ಯಾನ ಪ್ರಕಾರ 


೨ ಶ್ರೀಶ್ರೀನಿವಾಸತೀರ್ಥರ ವ್ಯಾಖ್ಯಾನ ಪ್ರಕಾರ 
೩ ಶ್ರೀವಿಜಯೀಂದ್ರತೀರ್ಥರ ಹಾಗೂ ಶ್ರೀರಾಘವೇಂದ್ರಸ್ವಾಮಿಗಳವರ ವ್ಯಾಖ್ಯಾನ ಪ್ರಕಾರ 


ಜ್ಞಾನಕರ್ಮತ್ವ-ವಿಷಯತ್ವಣವುಗಳಲ್ಲಿವೈಲಕ್ಷಣ್ಯ ಇಲ್ಲಎಂದುಸಮರ್ಥನೆ 23 


ಹಾಗಾದರೆ ತದಾಕಾರತ್ವ-ತದ್ದಿಷಯತ್ವಗಳು ಸಾಮಾನ್ಯವಿಶೇಷರೂಪ- 
ವಾಗಿರುವುದಾದರೆ "'ತದ್ದಿಷಯತ್ವಮೇವ ಹಿ ತದಾಕಾರತ್ವಂ'' ಎಂಬುದಾಗಿ 
ಆಚಾರ್ಯರು ಯಾಕೆ ಹೇಳಿದರು ? ಎಂದು ಪ್ರಶ್ನೆ ಬಂದರೆ, ತದಾಕಾರತ್ಪಶಬ್ದಕ್ಕೆ 
ಹಿಂದೆಹೇಳಿದಂತೆಮೂರು ಪ್ರಕಾರಗಳಿಂದಲೂ ಅರ್ಥ ಅಸಂಭಾವಿತವಾದ್ದರಿಂದ, 
ಪರಿಶೇಷದಿಂದ ತದಾಕಾರತ್ತವು ತದ್ದಿಷಯತ್ತದಲ್ಲಿಯೇ ಪರ್ಯವಸಾನ- 
ವಾಗುವುದರಿಂದ, '`ತದ್ವಿಷಯತ್ವಮೇವ ತದಾಕಾರತ್ನಂ'' ಎಂಬುದಾಗಿ 
ಅಭೇದವನ್ನು ಹೇಳಿದ್ದು ಔಪಚಾರಿಕವಾಗಿದೆ ಎಂದು ಭಾವ. 


ಅವತಾರಿಕೆ ಃ- ಕರ್ಮತ್ತ-ವಿಷಯತ್ತಗಳಲ್ಲಿ ಭೇದವನ್ನು ತಿಳಿದು (ಕರ್ಮತ್ತವೇ 
ಬೇರೆ, ವಿಷಯತ್ವವೇ ಬೇರೆ ಎಂಬುದಾಗಿ ಮನಸ್ಸಿನಲ್ಲಿ ಇಟ್ಟುಕೊಂಡು) 


"ನಚ ತದಾಕಾರಮ್‌'' "“ಅತದ್ದಿಷಯತ್ವಾದೇವ'' 
""ತದ್ವಿಹಯತ್ಚಮೇವ ಹಿ ತದಾಕಾರತ್ವಮ್‌'' 


ಎಂಬ ಆಚಾರ್ಯರ ವಾಕ್ಯಗಳ ಮೇಲೆ ಶಂಕಿಸುತ್ತಾರೆ - 
ಜ್ಞಾನಕರ್ಮತ್ಪ-ವಿಷಯತ್ವ ಇವುಗಳಲ್ಲಿ ವೈಲಕ್ಷಣ್ಯ ಇಲ್ಲ ಎಂದು ಸಮರ್ಥನೆ 


ಟೀಕಾಃ ನನ್ಹಾತ್ಮನೋ ದೃಕ್ಸರ್ಮತ್ತಾಭಾವೇ ವೇದಾಂತವಾಕ್ಯಜನಿತ- 
ವಿಜ್ಞಾನಸ್ಕಾತ್ಗಾಕಾರತ್ತಂ  ನೋಪಪದ್ಯತ ಇತಿ ಪ್ರತಿಜ್ಞಾಯ 
"ಅತತ್ಕರ್ಮತ್ವಾದೇವ' ಇತಿ ಹೇತ್ತಭಿಧಾನಂ "ತತ್ಕರ್ಮತ್ಚಮೇವ ಹಿ 
ತದಾಕಾರತ್ಟಮ್‌' ಇತ್ಯುಪಪಾದನಂ ಚೋಚಿತಮ್‌ । 
“ಅತದ್ವಿಷಯತ್ಪಾದೇವ' ಇತ್ಯಾದಿತು ಕೇನ ಸಂಗಚ್ಛತೇ I 


ಮೈವಮ್‌ I ಶಶವಿಷಾಣಶಬ್ದಾತ್ತದಾಕಾರಂ ಜ್ಞಾನಮುಪಜಾಯತ 
ಅತಿ ತಾವತ್‌ ಸಾಕ್ಷಿಸಿದ್ದಮ್‌ 1ನ ತು ತತ್‌ ಸಕರ್ಮಕಮ್‌ । ತಥಾ 
ವೇದಾಂತವಾಕ್ಯಜನಿತಂ ವಿಜ್ಞಾನಮನಾತ್ಮಕರ್ಮಕಮಪ್ಯಾ- 
ತ್ಮಾಕಾರಂ ಕಿಂ ನ ಸ್ಯಾದಿತ್ಯೇತದಾಶಂಕಾನಿವೃತ್ತಯೇ ಜ್ಞಾನಂ ಪ್ರತಿ 
ಕರ್ಮೇತ್ವವಿಷಯತ್ವಯೋರ್ವಿಶೇಷಾಭಾವಸೂಚನಾಯ 
ಕರ್ಮೋಪಕ್ರಮೇಣ ವಿಷಯವ್ಯವಹಾರಸ್ಯ ಸಾರ್ಥಕತ್ವಾಃ ತ್‌। 


ತಥಾಹಿ, ಶಶವಿಷಾಣಶಬ್ದಾದುಪಜಾಯಮಾನಂ ಜ್ಞಾನಂ 
ಸವಿಷಯಂ ನಿರ್ವಿಷಯಂ ವಾ । ನಿರ್ವಿಷಯತ್ನೇ ಜ್ಞಾನಮೇವ ನ 


ಣಾ ತತ್ತೋದ್ಯೋತ 


ಸ್ಯಾತ್‌ ಘಟವತ್‌ । ಸವಿಷಯತ್ಹೇ ಕಥಮಕರ್ಮಕಂ ಸ್ಯಾತ್‌ 1 
ವಿಷಯಸ್ಯೆವ ಕರ್ಮತ್ವಾತ್‌ | 


ಅನುವಾದ ಃ- ಹೌದು, ಆತ್ಮನಿಗೆ ದೃಕ್ಕರ್ಮತ್ತವನ್ನು ಅಂಗೀಕರಿಸದೇ ಹೋದರೆ 
ವೇದಾಂತವಾಕ್ಯ ಜನಿತವಿಜ್ಞಾನವು ಆತ್ಮಾಕಾರವಾಗದೇ ಹೋಗಬೇಕಾಗುತ್ತದೆ 
ಎಂಬುದಾಗಿ ಪ್ರತಿಜ್ಞೆ ಮಾಡಿ, ವೇದಾಂತವಾಕ್ಯಜನಿತವಿಜ್ಞಾನವು ಯಾಕೆ 
ಆತ್ಮಾಕಾರವಾಗದೇ ಹೋಗಬೇಕಾಗುತ್ತದೆ ? ಎಂಬ ಪ್ರಶ್ನೆಗೆ - “'ಅತತ್ಸರ್ಮತ್ವಾ- 
ದೇವ'' ""ಆತ್ಮಕರ್ಮಕವಾಗದಿದ್ದರಿಂದಲೇ ಆತ್ಮಾಕಾರವೂ ಆಗದೇ ಹೋಗ- 
ಬೇಕಾಗುತ್ತದೆ'' 


ಎಂಬುದಾಗಿ ಹೇತು(ಕಾರಣ)ವನ್ನು ಹೇಳುವುದು ಮತ್ತು 


""ಆತ್ಮಕರ್ಮಕವಾಗದಿದ್ದರೆ ಆತ್ಮಾಕಾರ ಯಾಕೆ ಆಗಬಾರದು ?'' ಎಂಬ 
ಪ್ರಶ್ನೆಗೆ "“ತತ್ನರ್ಮತ್ಸಮೇವ ಹಿ ತದಾಕಾರತ್ವಮ್‌'' "“'ಆತ್ಮಕರ್ಮತ್ನವೇ 
ಆತ್ಗಾಕಾರತ್ವವಾಗಿದೆ'' ಎಂಬುದಾಗಿ ಅದನ್ನು ಉಪಪಾದಿಸುವುದು ಉಚಿತ. 


ಆದರೆ ಅದನ್ನು ಬಿಟ್ಟು (ಆ ರೀತಿ ಹೇಳುವುದು ಬಿಟ್ಟು ""ಅತದ್ದಿಷಯತ್ವಾದೇವ'' 
'"ಆತ್ಮವಿಷಯಕವಾಗದ ಕಾರಣ ಆತ್ಮಾಕಾರವೂ ಆಗದೇ ಹೋಗಬೇಕಾಗುತ್ತದೆ'' 
ಎಂಬುದಾಗಿ ಬೇರೆ ಹೇತು(ಕಾರಣ)ವನ್ನು ಹೇಳುವುದು ಮತ್ತು 


““ತದ್ದಿಷಯತಮೇವ ಹಿ ತದಾಕಾರತಮ್‌'' 
a ವ ವ 


""ಆತ್ಮವಿಷಯತ್ಹವೇ ಆತ್ಮಾಕಾರತ್ಪವಾಗಿದೆ'' ಎಂಬುದಾಗಿ ಉಪಪಾದನೆ 
ಮಾಡುವುದು ಹೇಗೆ (ಯಾವ ನಿಮಿತ್ತದಿಂದ) ಉಚಿತವಾಗುತ್ತದೆ 9 


ಈ ರೀತಿಯಾಗಿ ಶಂಕೆ ಬಂದರೆ, ಅದು ಸರಿಯಲ್ಲ 


ಶಶವಿಷಾಣಶಬ್ದದಿಂದ ಶಶವಿಷಾಣಾಕಾರವಾದ ಜ್ಞಾನವು ಹುಟ್ಟುತ್ತದೆ 
ಎನ್ನುವುದಂತೂ ಸಾಕ್ತಿಸಿದ್ದವಾಗಿದೆ. ಯಾವ ರೀತಿಯಾಗಿ ಅಲ್ಲಿ ಶಶವಿಷಾಣ- 
ಶಬ್ದದಿಂದ ಹುಟ್ಟುವ ಆ ಜ್ಞಾನವು ಶಶವಿಷಾಣಕರ್ಮಕವಾಗದಿದ್ದರೂ 
ಶಶವಿಷಾಣಾಕಾರವಾಗಿದೆಯೋ ಅದೇ ರೀತಿಯಾಗಿ ವೇದಾಂತವಾಕ್ಯ ಜನಿತವಾದ 
ವಿಜ್ಞಾನವು ಆತ್ಮಕರ್ಮಕವಾಗದಿದ್ದರೂ ಆತ್ಮಾಕಾರ ಯಾಕೆ ಆಗಬಾರದು ? 
ಎಂಬ ಶಂಕೆಯ ಪರಿಹಾರಕ್ಕಾಗಿ, ಜ್ಞಾನವನ್ನು ಕುರಿತು ಕರ್ಮತ್ತ-ವಿಷಯತ್ತಗಳಲ್ಲಿ 
ಯಾವುದೇ ವಿಶೇಷ (ವೈಲಕ್ಷಣ್ಯ) ಇಲ್ಲ ಎಂದು ಸೂಚಿಸುವುದಕ್ಕಾಗಿ, 


ಜಾನಕರ್ಮತ್ವ-ವಿಷಯತ್ತಇವುಗಳಲ್ಲಿವೈಲಕ್ಷಣ್ಯ ಇಲ್ಲಎಂದುಸಮರ್ಥನೆ ದ್ಧ 


ಲ 


"ನ ಚಾತ್ತ ನೋ ದ್ಲಕರ್ಮತಂ ವಿನಾ ತಜಾನತಮ್‌'' 
[2 ಲರ ವ ಇಾಜ''ವ 
ಎಂಬುದಾಗಿ ಕರ್ಮದ ಉಪಕ್ರಮ ಮಾಡಿ 
““ಅತದ್ದಿಷಯತ್ತಾದೇವ'' ““ತದ್ದಿಷಯತ್ತಮೇವ ಹಿ ತದಾಕಾರತ್ವಮ್‌'' 
ಎಂದು ವಿಷಯದ ವ್ಯವಹಾರ ಮಾಡಿರುವುದು ಸಾರ್ಥಕವೇ ಆಗಿದೆ. 


(ವೇದಾಂತವಾಕ್ಕ ಜನಿತವಿಜ್ಞಾನವು ಆತ್ಮಕರ್ಮಕವಾಗದಿದ್ದರೂ ಆತ್ಮಾಕಾರ 
ಏಕೆ ಆಗಬಾರದು 9? ಎಂದು ಶಂಕೆ ಬಂದರೆ ಅದಕ್ಕೆ 


"ಜ್ಞಾನವನ್ನು ಕುರಿತು ಕರ್ಮತ್ವ-ವಿಷಯತ್ನಗಳಲ್ಲಿ (ಜ್ಞಾನಕರ್ಮತ್ತ-ಜ್ಞಾನ- 
ವಿಷಯತ್ವಗಳಲ್ಲಿ) ವೈಲಕ್ಷಣ್ಯ ಇಲ್ಲವಾದ್ದರಿಂದ ವೇದಾಂತವಾಕ್ಯ ಜನಿತವಿಜ್ಞಾನವು 
ಆತ್ಮಕರ್ಮಕವಾಗದಿದ್ದರೆ ಆತ್ಮವಿಷಯಕವೂ ಆಗುವುದಿಲ್ಲ. ತದ್ದಿಷಯತ್ತವೇ 
ತದಾಕಾರತ್ತವಾದ್ದರಿಂದ ವೇದಾಂತವಾಕ್ಯಜನಿತವಿಜ್ಞಾನವು ಆತ್ಮವಿಷಯಕ- 
ವಾಗದಿದ್ದರೆ ಆತ್ಮಾಕಾರವೂ ಆಗುವುದಿಲ್ಲ'' 

ಎಂಬುದಾಗಿ ಉತ್ತರ ಹೇಳಬೇಕಿದೆ. ಈ ಮಧ್ಯದಲ್ಲಿ ಜ್ಞಾನಕರ್ಮತ್ವ- 
ಜ್ಞಾನವಿಷಯತ್ವ ಈ ಎರಡರಲ್ಲಿ ಯಾವುದೇ ವಿಶೇಷ (ವೈಲಕ್ಷಣ್ಯ) ಇಲ್ಲ ಎಂದು 
ತಿಳಿಸಬೇಕಾಗುತ್ತದೆ. ಆ ವಿಶೇಷಾಭಾವವನ್ನು ಸೂಚಿಸುವುದಕ್ಕಾಗಿ, ಕರ್ಮದ 
ಉಪಕ್ರಮ ಮಾಡಿ ವಿಷಯದ ವ್ಯವಹಾರ ಮಾಡಿದ್ದಾರೆ. ಆದ್ದರಿಂದ ಯಾವುದೇ 
ಅಸಂಗತಿ ಇಲ್ಲ ಎಂದು ಅಭಿಪ್ರಾಯ.) 

೧ಜಾನಕರ್ಮತ-ಜಾನವಿಷಯತ ಎರಡರಲ್ಲಿ ವೈಲಕಣ್ಣ ಇಲ್ಲ ಎನುವುದನು 

ಣಾ ಚಣ ವ ಇನೆ [e) ph pl 
ತಿಳಿಸುವುದಕ್ಕಾಗಿ ಶಶವಿಷಾಣಶಬ್ದದಿಂದ ಉಂಟಾಗುವ ಜ್ಞಾನಕ್ಕೆ ಸಕರ್ಮಕತ್ವವನ್ನು 
ಸಾಧಿಸುತ್ತಾರೆ “ತಥಾಹಿ' ಎಂಬುದಾಗಿ. 

೨ ಷೆ 

ಜ್ಞಾನಕರ್ಮತ್ವ-ಜ್ಞಾನವಿಷಯತ್ಪಗಳಲ್ಲಿ ವೈಲಕ್ಷಣ್ಯ ಇಲ್ಲ ಎನ್ನುವುದನ್ನು 
ಉಪಪಾದಿಸುತ್ತಾರೆ - "ತಥಾಹಿ' ಇತ್ಯಾದಿ ವಾಕ್ಯಗಳಿಂದ. 

ಶಶವಿಷಾಣಶಬ್ದದಿಂದ ಉಂಟಾಗುವ ಜ್ಞಾನ ಸವಿಷಯವೋ 9 
ನಿರ್ವಿಷಯವೋ ೧2 ನಿರ್ವಿಷಯ ಎನ್ನುವುದಾದರೆ ಅದು ಜ್ಞಾನವೇ ಆಗದೇ 


೧ ಶ್ರೀವಿಜಯೀಂದ್ರತೀರ್ಥರ ವ್ಯಾಖ್ಯಾನ ಪ್ರಕಾರ 
೨ ಶ್ರೀರಾಘವೇಂದ್ರಸ್ತಾಮಿಗಳವರ ವ್ಯಾಖ್ಯಾನ ಪ್ರಕಾರ 
ಐ vu ಬ 


ಇನ ತತ್ತೋದ್ಯೋತ 


೧ಹೋಗಬೇಕಾಗುತ್ತದೆ. ಘಟವು ನಿರ್ವಿಷಯವಾದ್ದರಿಂದ ಅದು ಹೇಗೆ 
ಜ್ಞಾನವಾಗಿಲ್ಲವೋ ಅದರಂತೆ ಶಶವಿಷಾಣಶಬ್ದಜನ್ಯ ಜ್ಞಾನವೂ ನಿರ್ವಿಷಯ 
ಎಂದರೆ ಅದೂ ಜ್ಞಾನವೇ ಆಗದೇ ಹೋಗಬೇಕಾಗುತ್ತದೆ. ಆದ್ದರಿಂದ ಸವಿಷಯ 
ಎಂದು ಹೇಳಬೇಕು. ಶಶವಿಷಾಣಶಬ್ದಜನ್ಯ ಜ್ಞಾನವು ಸವಿಷಯ ಎಂದರೆ 
ಅಕರ್ಮಕ ಹೇಗಾಗುತ್ತದೆ ? ಕಾರಣ ವಿಷಯವೇ ಕರ್ಮ. ಹಾಗಾಗಿ 
ಶಶವಿಷಾಣಶಬ್ದಜನ್ಯ ಜ್ಞಾನವು ಸವಿಷಯ ಎಂದರೆ ಸಕರ್ಮಕ ಎಂದೇ ಅರ್ಥ. 
ಆದ್ದರಿಂದ ಜ್ಞಾನಕರ್ಮತ್ತ-ಜ್ಞಾನವಿಷಯತ್ವಗಳಲ್ಲಿ ವೈಲಕ್ಷಣ್ಯ ಇಲ್ಲ ಎಂದು 
ಭಾವ. 


ಟೀಕಾ: ಅಥಕಥಂ ಶಶವಿಷಾಣಸ್ಯ ಸಕಲಸಾಮರ್ಥ್ಯವಿಕಲಸ್ಯ ಕರ್ಮತ್ವದಿತಿ 
ಚೇತ್‌, ವಿಷಯತ್ವಮಪಿ ಕಥಮ್‌ । ನ ವಿಷಯತ್ನಂ ನಾಮ 
ವಸ್ತುಸಾಮರ್ಥ್ಯಮ್‌ । ಕಿಂ ನಾಮ ಕರಣಸಾಮರ್ಥಾದ್ಯದುಲ್ಲೇಖ 
ಜ್ಞಾನಮುಪಜಾಯತೇ ಸವಿಷಯ ಇತ್ಯುಚ್ಛತ ಅತಿ ಚೇತ್‌, ಅಥ 
ಜ್ಞಾನಂ ಪ್ರತಿ ಕರ್ಮತ್ನಮಪಿ ಕಿಮಧಿಕಂ ಪಶ್ಯಸಿ | ಜನಕತ್ವಮಿತಿ 
ಚೇನ್ನ । ಜ್ಞಾನಂ ಪ್ರತ್ಯರ್ಥಸ್ಯ ಕ್ಷಾಪಿ ಜನಕತಾರಸಮೃತೇಃ । 
ಅಪರೋಕ್ಪಜ್ಞಾನೇನಷಿ ಕರ್ಮಣೋ ನ ಜ್ಞಾನೋತ್ಪತ್ತೌ ವ್ಯಾಪಾರ: । 
ಕೇವಲಂ ಕರಣಸನ್ನಿಕರ್ಷನಿಷ್ಟತ್ರಾವೇವ ತತ್ನತ್ತೋಪಯುಜ್ಯತೇ । 
ಯತ್ರ ತು ಶಾಬ್ದಾದೌ ಜ್ಞಾನೇ ವಿನಾನಪಿ ವಿಷಯಸತ್ವೇನ ಕರಣ- 
ಸನ್ನಿಕರ್ಷೋತ್ಪತ್ತಿಸ್ತತ್ರಾಸತೋಶಪಿ ಕರ್ಮತ್ವೇ ಕಿಮನುಪಪನ್ನಮ್‌ । 


ಅನುವಾದ ;- ಹೌದು, ""ವಿಷಯವೇ ಕರ್ಮವಾದ್ದರಿಂದ ಶಶವಿಷಾಣಶಬ್ದ- 
ಜನ್ಯ ಜ್ಞಾನವು ಸವಿಷಯ ಎಂದರೆ ಸಕರ್ಮಕ ಎಂದೇ ಆಗುತ್ತದೆ'' ಎಂಬುದಾಗಿ 
ಹೇಳಿದಿರಿ. ಆದರೆ ಅದು ಸರಿಯಲ್ಲ. ಶಶವಿಷಾಣಶಬ್ದಜನ್ಯ ಜ್ಞಾನವು ಶಶವಿಷಾಣ 
ವಿಷಯಕವಾಗುತ್ತದೆಯಾದರೂ ಶಶವಿಷಾಣಕರ್ಮಕವಾಗಲು ಸಾಧ್ಯವಿಲ್ಲ. 
ಯಾಕೆಂದರೆ ಕರ್ಮವು ಕಾರಕವಿಶೇಷವಾಗಿದೆ. ಕಾರಕವಾಗಬೇಕಾದರೆ ಶಕ್ತಿಮತ್‌ 


೧ ಸವಿಷಯವಾದದ್ದೇ ಜ್ಞಾನ ಎನಿಸಿಕೊಳ್ಳುತ್ತದೆ. ನಿರ್ವಿಷಯವಾದರೆ ಅದು ಜ್ಞಾನವೇ ಆಗದೇ 
ಹೋಗಬೇಕಾಗುತ್ತದೆ. ಹೇಗೆ ? ಘಟದಂತೆ. ಘಟವು ಸ್ವಯಂ ತಾನೇ ಒಂದು ವಿಷಯವಾಗಿ 
ದೆಯೇ ಹೊರತು ಘಟಕ್ಕೆ ಮತ್ತೊಂದು ವಿಷಯವಿಲ್ಲ. ಘಟವು ನಿರ್ವಿಷಯವಾದ್ದರಿಂದ ಅದು 
ಹೇಗೆ ಜ್ಞಾನವಾಗಿಲ್ಲವೋ ಅದರಂತೆ ಶಶವಿಷಾಣಶಬ್ದದನ್ಯಜ್ಞಾನವೂ ನಿರ್ವಿಷಯವಾದರೆ 
ಅದೂ ಜ್ಞಾನವಾಗದೇ ಹೋಗಬೇಕಾಗುತ್ತದೆ ಎಂದು ಅಭಿಪ್ರಾಯ. 


ಜ್ಞಾನಕರ್ಮತ್ವ - ವಿಷಯತ್ವ ಇವುಗಳಲ್ಲಿ; ವೈಲಕ್ಷ! ಣ್ಯ ಇಲ್ಲಎಂದುಸಮರ್ಥನೆ 


ಆಗಿರಬೇಕು. ಪ್ರಕೃತ ಸಕಲಸಾಮರ್ಥ್ಯವಿಕಲವಾದಂತಹ ಶಶವಿಷಾಣಕ್ಕೆ 
ಕರ್ಮತ್ಪವು ಹೇಗೆ ಕೂಡುತ್ತದೆ ? ಎಂಬುದಾಗಿ ಆಕ್ಷೇಪ ಬಂದರೆ, ಹಾಗಾದರೆ 
ಶಶವಿಷಾಣಕ್ಕೆ ವಿಷಯತ್ತವಾದರೂ ಹೇಗೆ ಕೂಡುತ್ತದೆ 2 (ವಸ್ತುಸಾಮಥಣ್ಯ - 
ವಿಶೇಷರೂಪವಾದ ವಿಷಯತ್ನವೂ ಸಹ ನಿಃಸ್ತರೂಪವಾದ ಶಶವಿಷಾಣದಲ್ಲಿ 
ಅಸಂಭಾವಿತವೇ ೧) 


ವಿಷಯತ್ವ ಎಂದರೆ ವಸ್ತುಸಾಮರ್ಥ ಎಂದು ಹೇಳುವುದಿಲ್ಲ. ಕಿಂತು ಕರಣ- 
ಸಾಮರ್ಥ್ಯ ದಿಂದಾಗಿ (ಪ್ರತ್ಯ ಕ್ಷಾದಿರೂಪಕರಣನಿಷ್ಠಜ್ಞಾನಜನನ ಶಕ್ತಿಯಿಂದಾಗಿ) 
ಯದುಲ್ಲೇಖಿಯಾದ ಜ್ಞಾನವು ಹುಟ್ಟುತ್ತದೆಯೋ ಅದೇ (ಉಲ್ಲೇಖ್ಯವಾದದ್ದೇ) 
ವಿಷಯ ಎಂಬುದಾಗಿ ಹೇಳುತ್ತೇವೆ ಎಂದರೆ, ಜ್ಞಾನವನ್ನು ಕುರಿತು ಕರ್ಮತ್ವವೂ 
ಸಹ ಇದಕ್ಕಿಂತ ಹೆಚ್ಚಿನದ್ದು ಏನಿದೆ ? ಜ್ಞಾನಸಾಮಥ್ಥ್ಯದಿಂದಾಗಿ 
ಯದುಲ್ಲೇಖಿಯಾದ ಜ್ಞಾನವು ಹುಟ್ಟುತ್ತದೆಯೋ ಅದೇ (ಉಲ್ಲೇಖ್ಯವಾದದ್ದೇ) 
ಕರ್ಮ. ಇದನ್ನು ಬಿಟ್ಟು ಬೇರೆ ಜ್ಞಾನಕರ್ಮತ್ತವನ್ನು ನಿರೂಪಿಸಲು ಸಾಧ್ಯವಿಲ್ಲ. 

ಕರ್ಮತ್ನದ ನಿರ್ವಚನವನ್ನು ಹೀಗೆ ಮಾಡುತ್ತೇವೆ - ಕರ್ಮತ್ವ ಎಂದರೆ 
ಜನಕತ್ವ (ಕಾರಕಾತಿರಿಕ್ರತ್ವೇ ಸತಿ ಜ್ಞಾನಜನಕತ್ತ) ಕಾರಕಾತಿರಿಕ್ಸವಾಗಿದ್ದು 
ಯಾವುದು ಜ್ಞಾನಜನಕವೋ ಅದೇ ಕರ್ಮ ಎಂದು ಹೇಳುತ್ತೇವೆ ಎಂದರೆ, 


ಜ್ಞಾನಜನಕತ್ವ ಎನ್ನುವಲ್ಲಿ ಜ್ಞಾನತ್ವಾವಚ್ಛಿನ್ನಜ್ಞಾನಜನಕತ್ವ (ಎಲ್ಲ ಜ್ಞಾನಗಳಿಗೂ 
ಜನಕವಾದದ್ದು ಕರ್ಮ) ಎಂದು ವಿವಕ್ಷಿತವೋ 9 ಅಪರೋಕ್ಟಜ್ಞಾನಜನಕತ್ವ 
(ಅಪರೋಕ್ಷಜ್ಞಾನಕ್ಕೆ ಜನಕವಾದದ್ದು ಕರ್ಮ) ಎಂದು ವಿವಕ್ಷಿತವೋ 9 


ಎಲ್ಲ ಜ್ಞಾನಗಳಿಗೂ ಜನಕವಾದದ್ದು ಕರ್ಮ ಎಂಬ ಮೊದಲನೇ ಪಕ್ಷ 
ಸರಿಯಲ್ಲ. ಏಕೆಂದರೆ- ಯಾವ ಜ್ಞಾನವನ್ನು ಕುರಿತಾದರೂ ಸಹ ವಿಷಯ 
ಜನಕವಾಗಿದೆ ಎಂದು ಅಂಗೀಕರಿಸಿಲ್ಲ. (ವಿಷಯವು ಯಾವ ಜ್ಞಾನಕ್ಕೂ 
ಜನಕವಾಗಿಲ್ಲ.) ಇನ್ನು ಅಪರೋಕ್ಷಜ್ಞಾನಕ್ಕೆ ಜನಕವಾದದ್ದು ಕರ್ಮ ಎನ್ನುತ್ತೇವೆ 
ಎಂಬ ಎರಡನೇ ಪಕ್ಷವೂ ಸರಿಯಲ್ಲ, ಅಪರೋಕ್ಷಜ್ಞಾನ ವಿಚಾರದಲ್ಲಿಯೂ ಸಹ 
(ವಿದ್ಯ ಮಾನವಿಷಯಕಾಪರೋಕ್ಷಜ್ಞಾನದಲ್ಲಿಯೂ ಸಹ) ಜ್ಞಾನದ ಉತ್ಪತ್ತಿಗಾಗಿ 
ಕರ್ಮದ ವ್ಯಾಪಾರ ಇಲ್ಲ. (ಜ್ಞಾನಕಾರಣಸಾಮಗ್ರೀಶರೀರದಲ್ಲಿ ಕರ್ಮವು 
ಪ್ರವಿಷ್ಠವಾಗಿಲ್ಲ ಎಂದರ್ಥ.) ಕೇವಲ ಕರಣಸನ್ನಿಕರ್ಷನಿಪ್ಪತ್ತಿಗಾಗಿ ಕರ್ಮದ 
ಸತ್ತಾ ಉಪಯುಕ್ತವಾಗುತ್ತದೆ. ಹೀಗಾಗಿ ಅಪರೋಕ್ಷಜ್ಞಾನದಲ್ಲಿಯೂ ಸಹ 
ವಿಷಯವು ಜ್ಞಾನಜನಕ ಎಂದು ಸಮ್ಮತವಲ್ಲ. 


5೦8 ತತ್ತೋದ್ಯೋತ 


ಇನ್ನು ಎಲ್ಲಿ ಶಾಬ್ದಬೋಧ-ಅನುಮಿತಿಜ್ಞಾನಗಳಲ್ಲಿ ವಿಷಯ ಸತ್‌ 
ಆಗದಿದ್ದರೂ ಕರಣಸನ್ನಿಕರ್ಷ ಉಂಟಾಗುತ್ತದೆ ಅಂತಹ ಜ್ಞಾನಗಳಲ್ಲಿ ಅಸತ್‌ಗೂ 
ಕರ್ಮತ್ವವನ್ನು ಅಂಗೀಕರಿಸಿದರೆ ಏನು ಅನುಪಪತ್ತಿ ಇದೆ ? 


ಟೀಕಾಃ ನನು ಕರ್ತುರನೃತ್ತೇ ಸತಿ ಕ್ರಿಯಾಜನ್ಯಫಲಾಶ್ರಯತ್ತಂ 
ಕರ್ಮತ್ನಮ್‌ । ಯಥಾ ಗತಿಜನ್ಯಸಂಯೋಗಾಶ್ರಯತ್ನಂ ಗ್ರಾಮಸ್ಯ । 
ನ ಚ ಶಶವಿಷಾಣಾದೀನಾಂ ಜ್ಞಾನಜನ್ಯಫಲಾಶ್ರಯತ್ವಮಿತಿ ಕಥಂ 
ಕರ್ಮತೇತಿ ಚೇನ್ನ। ತತ್ರಾಪಿ ಜ್ಞಾನೇನ ಶಾಬ್ಬವ್ಯವಹಾರಜನನಾತ್‌ | 
ಸಾಕ್ಟಾತ್ರದಾಶ್ರಿತಂ ಫಲಂ ನಾಸ್ತೀತಿ ಚೇತ್‌ | ಏವಂ ತರ್ಹಿ 
ಜ್ಞಾನಕರ್ಮಮಾತ್ರೇ ತದಭಾವೇನಾವ್ಯಾಪಕಂ ಕರ್ಮಲಕ್ಷಣಂ 
ಸ್ಯಾತ್‌ | ಜ್ಞಾತತಾಯುಶ್ಹ್ಚಾನ್ಯತ್ರ ನಿರಾಕೃತತ್ವಾತ್‌ । 
ಅನುವಾದ :- ಕರ್ಮತ್ವದ ನಿರ್ವಚನವನ್ನು ಹೀಗೆ ಮಾಡುತ್ತೇವೆ - 
““ಕರ್ತುರನೃತ್ನೇ ಸತಿ ಕ್ರಿಯಾಜನ್ಯಫಲಾಶ್ರಯತ್ನಂ ಕರ್ಮತ್ವಮ್‌'' 


ಕರ್ತೃವಿನಿಂದ ಭಿನ್ನವಾಗಿದ್ದು ಯಾವುದು ಕ್ರಿಯಾಜನ್ಯವಾದ ಫಲಕ್ಕೆ 
ಆಶ್ರಯವಾಗಿರುವುದೋ ಅದು ಕರ್ಮ. ಉದಾಹರಣೆಗೆ- 'ದೇವದತ್ತಃ 
ಗ್ರಾಮಂ ಗಚ್ಛತಿ' ಎನ್ನುವಲ್ಲಿ 9ಗಮನರೂಪಕ್ರಿ ಯಾಜನ್ಯವಾದ ಸಂಯೋಗ 
ಎಂಬ ಫಲಕ್ಕೆ ಆಶ್ರಯವಾದದ್ದು ಗ್ರಾಮ. ಹಾಗಾಗಿ ಅಲ್ಲಿ ಗ್ರಾಮವು ಕರ್ಮ. 

ಪ್ರಕೃತದಲ್ಲಿ ಶಶವಿಷಾಣಾದಿಗಳು ಕರ್ಮವಾಗಬೇಕಾದರೆ ಜ್ಞಾನರೂಪ 
ಕ್ರಿಯಾಜನ್ಯಫಲಕ್ಕೆ ಆಶ್ರಯವಾಗಬೇಕು. ಆದರೆ ಅಸತ್‌ ಆದ ಶಶವಿಷಾಣಾದಿ- 
ಗಳಿಗೆ ಜ್ಞಾನಜನ್ಯಫಲಾಶ್ರಯತ್ವ ಇಲ್ಲ. ಅಂದಮೇಲೆ ಶಶವಿಷಾಣಾದಿಗಳಿಗೆ 
ಕರ್ಮತ್ವ ಹೇಗೆ ? 


ಈ ರೀತಿಯಾಗಿ ಶಂಕಿಸುವುದು ಸರಿಯಲ್ಲ. ಏಕೆಂದರೆ - ""ಕ್ರಿಯಾ(ಜ್ಞಾನ) 
ಜನ್ಯಫಲಾಶ್ರಯತ್ವಂ ಕರ್ಮತ್ವಂ'' ಎಂದು ಹೇಳುವುದಾದರೆ, ಶಶವಿಷಾಣವಿಷ 
ಯಕಪರೋಕ್ಷಜ್ಞಾನದಿಂದ ಶಾಬ್ದವ್ಯವಹಾರ ಉಂಟಾಗುವುದರಿಂದ, 
ಶಶವಿಷಾಣಾದಿಗಳು ಜ್ಞಾನಜನ್ಯವ್ಯವಹಾರರೂಪಫಲಕ್ಕೆ ಆಶ್ರಯವೇ ಆಗುವ 
೧ ಗಮನರೂಪವಾದ ಕ್ರಿಯೆ, ಆ ಕ್ರಿಯೆಯಿಂದ ದೇವದತ್ತನಿಗೂ ಗ್ರಾಮಕ್ಕೂ ಸಂಯೋಗ 


ಆಗುತ್ತದೆ, ಅಂತಹ ಸಂಯೋಗಕ್ಕೆ ಆಶ್ರಯವಾದದ್ದು (ಸಂಯೋಗ ಉಳ್ಳದ್ದು) ಗ್ರಾಮ 
ಎಂದರ್ಥ. 


ಜ್ಞಾನಕರ್ಮತ್ವ. -ವಿಷಯತ್ವ ಇವುಗಳಲ್ಲಿ: ವೈಲಕ್ಷಃ ಣ್ಯ ಇಲ್ಲಎಂದುಸಮರ್ಥನೆ ಯಾ 


ಕಾರಣ ಶಶವಿಷಾಣಾದಿಗಳಿಗೂ ಕರ್ಮತ್ವ ಬಂದೇ ಬರುತ್ತದೆ. ಆದ್ದರಿಂದ 

ದ್‌ ದ 
""ಕ್ರಿಯಾ(ಜ್ಞಾನ) ಜನ್ಯಫಲಾಶ್ರಯತ್ತಂ ಕರ್ಮತ್ತಂ'' ಎಂದು ಹೇಳುವುದು 
ಸರಿಯಲ್ಲ. 


ಅದು ಹಾಗಲ್ಲ, ಸಂಯೋಗ ಮೊದಲಾದ ಸಾಕ್ಟಾತ್‌ ಸಂಬಂಧದಿಂದ 
ಕ್ರಿಯಾಜನ್ಯಫಲಶಾಲಿತ್ವವನ್ನು ಎವಕ್ಟಿಸುತ್ತೇವೆ. ಅರ್ಥಾತ್‌ ಕ್ರಿಯಾಜನ್ಯಫಲಕ್ಕೆ 
ಸಂಯೋಗಾದಿಸಂಬಂಧದಿಂದ ಆಶ್ರಯವಾಗಬೇಕು ಎಂದು ಹೇಳುತ್ತೇವೆ. 
ಅಸತ್‌ ಆದ ಶಶವಿಷಾಣಾದಿಗಳು ಜ್ಞಾನಜನ್ಯ ಶಾಬ್ದವ್ಯ ವಹಾರರೂಪಫಲಕ್ಕೆ 
ಸಂಯೋಗಾದಿಸಂಬಂಧದಿಂದ ಆಶ್ರಯವಾಗಲು ಸಾಧ್ಯವಿಲ್ಲ. ಹಾಗಾಗಿ ಅಸತ್‌ 
ಆದ ಶಶವಿಷಾಣಾದಿಗಳಿಗೆ ಕರ್ಮತ್ವ ಬರುವುದಿಲ್ಲವಲ್ಲ ? ಎಂದು ಶಂಕೆ 
ಬಂದರೆ, ಹಾಗಾದರೆ ಜ್ಞಾನಜನ್ಯ ಶಾಬ್ದವ್ಯ ವಹಾರರೂಪಫಲಕ್ಕೆ ಸತ್‌ ಆದ 
ಘಟಪಟಾದಿವಿಷಯದ ಜೊತೆಗೂ ಸಂಯೋಗಾದಿ ಸಾಕ್ಷಾತ್‌ ಸಂಬಂಧಗಳು 
ಸಾಧ್ಯವಿಲ್ಲವಾದ್ದರಿಂದ, ಸಂಯೋಗ ಮೊದಲಾದ ಸಾಕ್ಟಾತ್‌ ಸಂಬಂಧದಿಂದ 
ಕ್ರಿಯಾಜನ್ಯಫಲಶಾಲಿತ್ವರೂಪವಾದ ಕರ್ಮಲಕ್ಷಣವು (ಲಕ್ಷ್ಮ, ಕದೇಶವಾದ 
ಗ್ರಾಮಾದಿಗಳಲ್ಲಿಸಮನ್ವಯವಾದರೂ ಲಕ್ಷ್ಮ ಕದೇಶವಾದವಿಷಯಪದಾರ್ಥ- 
ಗಳಲ್ಲಿ ಸಮನ್ವಯವಾಗದ ಕಾರಣ) ಎಲ್ಲ ಕರ್ಮಗಳಲ್ಲಿಯೂ ಬರುವುದಿಲ್ಲ 
ವಾದ್ದರಿಂದ ಅವ್ಯಾಪ್ತಿ ಬರಬೇಕಾಗುತ್ತದೆ. 


ಅಂದರೆ - ಇದು ಕರ್ಮದ ಲಕ್ಷಣ. ಹೀಗಾಗಿ ಎಲ್ಲ ಕರ್ಮಗಳಲ್ಲಿಯೂ ಈ 
ಲಕ್ಷಣ ಸಮನ್ವಯವಾಗಬೇಕು. ಗಮನರೂಪವಾದ ಕ್ರಿಯಾವನ್ನು ತೆಗೆದುಕೊಂಡಾಗ 
““ದೇವದತ್ವಃ ಗ್ರಾಮಂ ಗಚ್ಛತಿ'' ಎನ್ನುವಲ್ಲಿ ಗಮನರೂಪಕ್ರಿಯಾಜನ್ಯವಾದ 
ಸಂಯೋಗ ಎಂಬ ಫಲಕ್ಕೆ ಸಮವಾಯರೂಪಸಾಕ್ಟಾತ್‌ಸಂಬಂಧದಿಂದ ಗ್ರಾಮ 
ಆಶ್ರಯವಾಗುವ ಕಾರಣ ಅಂತಹ ಸ್ಥಳಗಳಲ್ಲಿ (ಗ್ರಾಮಾದಿಗಳಲ್ಲಿ) ಕರ್ಮಲಕ್ಷಣ 
ಸಮನ್ನಯವಾಗುತ್ತದೆ. ಆದರೆ ಜ್ಞಾನರೂಪವಾದ ಕ್ರಿಯಾವನ್ನು ತೆಗೆದು- 
ಕೊಂಡಾಗ, ಸತ್‌ ಆದ ಘಟಪಟಾದಿಗಳಾಗಲೀ ಅಸತ್‌ ಆದ ಶಶವಿಷಾಣಾದಿ- 
ಗಳಾಗಲೀ ಜ್ಞಾನರೂಪಕ್ರಿ ಯಾಜನ್ಯ ಶಾಬ್ದವ್ಯ ವಹಾರರೂಪಫಲಕ್ಕೆ ಸಂಯೋಗಾದಿ 
ಸಾಕ್ಟಾತ್‌ ಸಂಬಂಧದಿಂದ ಆಶ್ರಯವಾಗಲು ಸಾಧ್ಯವಿಲ್ಲದ ಕಾರಣ ಇಂತಹ 
ಸ್ಥಳಗಳಲ್ಲಿ (ವಿಷಯಪದಾರ್ಥಗಳಲ್ಲಿ) ಕರ್ಮಲಕ್ಷಣ ಸಮನ್ಹಯ- 
ವಾಗುವುದಿಲ್ಲವಾದ್ದರಿಂದ ಒಟ್ಟಾರೆ ಕರ್ಮಲಕ್ಷಣಕ್ಕೆ ಅವ್ಯಾಪ್ತಿ ಬರಬೇಕಾಗುತ್ತದೆ 
ಎಂದು ಭಾವ. 


ಗಾ ತತ್ಪೋದ್ಯೋತ 


ಜೊತೆಗೆ '"ಮಾಮಹಂ ಜಾನಾಮಿ'' ಎಂಬುದಾಗಿ ಕರ್ತೃವಿಗೂ 
ಕರ್ಮತ್ವಾನುಭವ ಬರುತ್ತಿರುವುದರಿಂದ ಕರ್ತೃವಿನಲ್ಲಿಯೂ ಕರ್ಮಲಕ್ಷಣ 
ಸಮನ್ಹಯವಾಗಬೇಕು. ಆದರೆ ""ಕರ್ತುರನ್ಯತ್ವೇ ಸತಿ'' ಎಂಬುದಾಗಿ 
ಕರ್ಮಲಕ್ಷಣದಲ್ಲಿ ಹೇಳಿದ್ದರಿಂದ ಈ ವಿಧವಾದ ಕರ್ಮದ ಲಕ್ಷಣವು 
ಲಕ್ಷ, ಕದೇಶನಾದ ಕರ್ತೃವಿನಲ್ಲಿ ಬಾರದ ಕಾರಣ ಈ ರೀತಿಯಾಗಿಯೂ 
ಅವ್ಯಾಪ್ತಿದೋಷ ಬರುತ್ತದೆ. 

ಹಾಗಲ್ಲ, ಜ್ಞಾನಜನ್ಯವಾದ ಫಲ ಅದು ವ್ಯವಹಾರ ಎಂದು ವಿವಕ್ಷಿಸಿದರೆ 
ಶಶವಿಷಾಣಾದಿಗಳಿಗೂ ಜ್ಞಾನಜನ್ಯ ವ್ಯವಹಾರಫಲಾಶ್ರ ಯತ್ತ ಬರುವ ಕಾರಣ 
ಅಸತ್‌ ಕೂಡ ಕರ್ಮವಾಗಲಿ ಎಂಬ ಅತಿಪ್ರಸಂಗ ಬರುತ್ತದೆ. ಆದರೆ ಪ್ರಕೃತ 
ಜ್ಞಾನಜನ್ಯವಾದ ಫಲ ಅದು ವ್ಯವಹಾರ ಎಂದು ಹೇಳುವುದಿಲ್ಲ. ಕಿಂತು 
ಪ್ರಾಕಟ್ಯ ಅಪರಪರ್ಯಾಯ ಜ್ಞಾತತಾರೂಪಫಲವನ್ನು ವಿವಕ್ಷಿಸುತ್ತೇವೆ. 
""ಜ್ಞಾನಜನ್ಯ ಜ್ಞಾತತಾರೂಪಫಲಾಶ್ರ ಯತ್ನಂ ಕರ್ಮತ್ವಂ'' ಎಂದು ಹೇಳುತ್ತೇವೆ. 
ಜ್ಞಾತತಾವಿಷಯದಲ್ಲಿ "'ಜ್ಞಾತೋ ಘಟಃ'' ಇತ್ಯಾದಿ ಅನುಭವವು 
ಪ್ರಮಾಣವಾಗಿರುವುದರಿಂದ ಜ್ಞಾತತಾವು ಪ್ರಾಮಾಣಿಕವೂ ಆಗಿದೆ. ಮತ್ತು 
ಜ್ಞಾತತಾ ಎನ್ನುವುದು ಸತ್‌ ಆದ (ವಿದ್ಯಮಾನವಾದ) ಪದಾರ್ಥಗಳಲ್ಲಿ ಹುಟ್ಟುವ 
ಧರ್ಮವಾದ್ದರಿಂದ ಅಸತ್‌ ಆದ ಶಶವಿಷಾಣಾದಿಗಳಲ್ಲಿ ಜ್ಞಾತತಾ ಹುಟ್ಟಲು 
ಸಾಧ್ಯವಿಲ್ಲದ ಕಾರಣ ಜ್ಞಾನಜನ್ಯ ಜ್ಞಾತತಾರೂಪಫಲಾಶ್ರ ಯತ್ತ ಎಂಬ 
ಕರ್ಮಲಕ್ಷಣ ಶಶವಿಷಾಣಾದಿಗಳಿಗೆ ಬರುವುದಿಲ್ಲ. ಹಾಗಾಗಿ ಅತಿಪ್ರಸಂಗವೂ 
ಇಲ್ಲ ಎಂದರೆ, 


ಅದೂ ಸರಿಯಲ್ಲ. ಏಕೆಂದರೆ - ಈ ರೀತಿ ಯಾವಾಗ ಹೇಳಬಹುದಿತ್ತು ? 
ಜ್ಞಾತತಾ ಎನ್ನುವುದು ಇರುತ್ತಿದ್ದರೆ. ಆದರೆ ಜ್ಞಾತತಾ ಎನ್ನುವುದೇ ಇಲ್ಲ. 
''ಜ್ಞಾತೋ ಘಟಃ'' ಇತ್ಯಾದಿ ಅನುಭವದ ಹಿನ್ನೆಲೆಯಲ್ಲಿ ಜ್ಞಾತತಾವನ್ನು 
ಅಂಗೀಕರಿಸುವುದಾದರೆ ""ಇಷ್ಟೋ ಘಟಃ'' ಇತ್ಯಾದಿ ಅನುಭವವೂ 
ಬರುವುದರಿಂದ ಇಷ್ಟತಾ ಮೊದಲಾದ ಧರ್ಮಗಳೂ ಸಿದ್ದವಾಗಲಿ ಎಂಬುದಾಗಿ 
ಅತಿಪ್ರಸಂಗ ಹೇಳುವ ಮೂಲಕ ಪ್ರಮಾಣಪದ್ಧತಿ ಮೊದಲಾದ ಗ್ರಂಥಗಳಲ್ಲಿ 
ಜ್ಞಾತತಾವನ್ನು ನಿರಾಕರಿಸಿಯೂ ಇದ್ದಾರೆ. 


ನಚಪ್ರಮಾಣತೋಪನ್ಯಾ ಸ್ಯಾತ್‌ ಪ್ರಮಿತಿರ್ನಾಮ ಕುತ್ರ ಚಿತ್‌ । 


ಜ್ಞಾನಕರ್ಮತ್ವ-ವಿಷಯತ್ನಇವುಗಳ ಲ್ಲಿವೈಲಕ್ಕ ಕ್ಷಣ್ಯ ಇಲ್ಲಎಂದುಸಮರ್ಥನೆ ದ 


ಮಾನಾಭಾವಾತ್‌ ಗೌರವಾಚ್ಚಕಲ್ಪನಾಯಾಃ ಕಿಮೇತಯಾ ॥ 
ಇತ್ಯಾದಿಯಾಗಿ ಪ್ರಮಾಣಲಕ್ಷಣ-ಅನುವ್ಯಾಖ್ಯಾನಗಳಲ್ಲಿಯೂ ಸಹ 
ಜ್ಞಾನವಿಷಯತ್ವಾತಿರಿಕ್ತವಾದ ಜ್ಞಾತತಾವನ್ನು ನಿರಾಕರಿಸಲಾಗಿದೆ. ಆದ್ದರಿಂದ '' 
ಜ್ಞಾನಜನ್ಯ ಜ್ಞಾತತಾರೂಪಫಲಾಶ್ರ ಯತ್ನಂ ಕರ್ಮತ್ವಂ'' ಎಂದು ಹೇಳುವುದೂ 
ಸರಿಯಲ್ಲ. 
ಟೀಕಾ: ಏತೇನ ""ಆತ್ಮನಿ ಪ್ರಕಾಶರೂಪೇ ಜ್ಞಾನಜನ್ಯಪ್ರಕಾಶೋದಯಾ- 
ಸಂಭವಾತ್‌ ಆತ್ಮನೋ ದೃಕ್ಸರ್ಮತ್ನಂ ವಿನಾ ತಜ್ಞಾನತ್ತಂ ನ 
ಸ್ಯಾದಿತ್ಯಾದ್ಯತಿಪ್ರಸಂಗೋ ವಿಷರ್ಯಯಾಪರ್ಯವಸಾಯೀ'' 
ಇತ್ಯೇತದಪಿ ನಿರಸ್ತಮ್‌ । 
ಅನುವಾದ :- ಏತೇನ "ಜ್ಞಾನಜನ್ಯ ಫಲಾಶ್ರ ಯತ್ವಂ ಕರ್ಮತ್ತಂ' ಎಂದು 
ಹೇಳಲು ಬರುವುದಿಲ್ಲ ಎಂಬುದಾಗಿ ನಿರಾಕರಿಸುವುದರಿಂದ, ಜ್ಞಾನವಿಷಯತ್ತವೇ 
ಜ್ಞಾನಕರ್ಮತ್ವ ಎಂದು ಅಂಗೀಕರಿಸಬೇಕು ಎಂಬುದಾಗಿ ಸಮರ್ಥಿಸುವುದರಿಂದ 
ಮತ್ಕೊಂದು ಶಂಕೆಗೂ ಉತ್ತರ ನೀಡಿದಂತಾಯಿತು. 


ಏನದು ಮತ್ತೂಂದು ಶಂಕೆ ? 

ಆತ್ಮನು ಪ್ರಕಾಶರೂಪನಾದ್ದರಿಂದ ಅವನಲ್ಲಿ ಜ್ಞಾನಜನ್ಯತ್ತೇನ ಅಭಿಮತವಾದ 
ಜ್ಞಾತತಾ ಅಪರನಾಮಕವಾದ ಪ್ರಕಾಶದ ಉದಯ ಅಸಂಭಾವಿತವಾಗಿದೆ. 
ಆತ್ಮನಿಗೆ ಜ್ಞಾನಜನ್ಯಪ್ರಕಾಶರೂಪಫಲಾಶ್ರ ಯತ್ವ ಎಂಬ ಕರ್ಮತ್ವ ಇಲ್ಲ. 
ಅಂದಮೇಲೆ - 

""ಯದಿ ಆತ್ಮನೋ ದೃಕ್ಸರ್ಮತ್ನಂ ನ ಸ್ಯಾತ್ತದಾ ವೇದಾಂತವಾಕೃಜನಿತವಿಜ್ಞಾನಸ್ಯ 
ಆತ್ಮಜ್ಞಾನತ್ವಂ ನ ಸ್ಯಾತ್‌ । ಅಸ್ತಿ ಚ ತಸ್ಯ ಆತ್ಮಜ್ಞಾನತ್ವಮ್‌ । ತಸ್ಮಾತ್‌ ಅಸ್ತ್ರೇವ ಆತ್ಮನೋ 
ದೃಕ್ಕರ್ಮತ್ವಮ್‌ ।'' 

ಕ ಆ 

""ಒಂದುವೇಳೆ ಆತ್ಮನಿಗೆ ದೃಕ್ಕರ್ಮತ್ವವನ್ನು ಅಂಗೀಕರಿಸದೇ ಹೋದರೆ ಆಗ 
ವೇದಾಂತವಾಕ್ಯ ಜನಿತವಿಜ್ಞಾನವು ಆತ್ಮಜ್ಞಾನ ಆಗದೇ ಹೋಗಬೇಕಾಗುತ್ತದೆ.'' 

ಎಂಬುದಾಗಿ ನೀವು (ದ್ವೈತಿಗಳು) ಹಿಂದೆ ಹೇಳಿದ ಅನುಕೂಲತರ್ಕಕ್ಕೆ 


""ಈಗಲಾದರೋ ವೇದಾಂತವಾಕ್ಕ ಜನಿತವಿಜ್ಞಾನವು ಆತ್ಮಜ್ಞಾನವೇ ಆಗಿದೆ. 
ಆದ್ದರಿಂದ ಆತ್ಮನಿಗೆ ದಕರ್ಮತ ಇದೇ ಇದೆ.'' 
೦ ಆ ಲಕ ವ ೧ 


ಣಾ ತತ್ತೋದ್ಯೋತ 


ಎಂಬುದಾಗಿ ವಿಪರ್ಯಯಪರ್ಯವಸಾನ ಹೇಳಬೇಕು. ಆದರೆ ಆತ್ಮನಿಗೆ 
ಜ್ಞಾನಜನ್ಯಪ್ರಕಾಶರೂಪಫಲಾಶ್ರಯತ್ವ ಎಂಬ ದೃಕ್ಕರ್ಮತ್ನವೇ ಇಲ್ಲವಾದ್ದರಿಂದ 
ನಿಮ್ಮ ತರ್ಕದಲ್ಲಿ "'ತಸ್ಮಾತ್‌ ಅಸ್ಟೇವಾತ್ಮನೋ ದೃಕ್ಕರ್ಮತ್ನಂ'' '"ಆದ್ದರಿಂದ 
ಆತ್ಮನಿಗೆ ದೃಕ್ಕರ್ಮತ್ವಇದ್ದೇಇದೆ'' ಎಂಬುದಾಗಿ ವಿಪರ್ಯಯಪರ್ಯವಸಾನವೇ 
ಇಲ್ಲ. ಹೀಗಾಗಿ ನಿಮ್ಮ ತರ್ಕ ಆಭಾಸವಾಗಿದೆ. 


ಇದು ಶಂಕಾಕಾರರ ಆಶಯ. 


ಈ ವಿಧವಾದ ಶಂಕೆ ಸರಿಯಲ್ಲ. ಏಕೆಂದರೆ '"ಜ್ಞಾನಜನ್ಯ ಫಲಾಶ್ರ ಯತ್ತಂ 
ಕರ್ಮತ್ವಂ'' ಎಂಬ ಕರ್ಮಲಕ್ಷಣವನ್ನು ನಿರಾಕರಿಸಿದ್ದರಿಂದ, ಜ್ಞಾನವಿಷಯತ್ವವೇ 
ಜಾನಕರ್ಮತ ಎಂದು ಸಮರ್ಥಿಸಿದರಿಂದ, ದ್ಲಗಿಷಯತರೂಪದ ಕರ್ಮತ 
ಇ ವ ಬ [=) ಲಪ ವ ಲಕ ವ 
ಆತ್ಮನಿಗೆ ಇದ್ದೇ ಇದೆಯಾದ್ದರಿಂದ, ನಮ್ಮ ತರ್ಕದಲ್ಲಿ ವಿಪರ್ಯಯಪರ್ಯವಸಾನ 
ಇದ್ದೇ ಇದೆ. ಹಾಗಾಗಿ ನಮ್ಮ ತರ್ಕ ಆಭಾಸವಲ್ಲ ಎಂದು ಅಭಿಪ್ರಾಯ. 


ಟೀಕಾಃ ಕಿಂಚ ಜ್ಞಾನಜನ್ಯಫಲಾಶ್ರಯತ್ತಂ ಚೇಜ್ಞಾನಕರ್ಮತ್ಸಂ ತದಾ 
ದೃಶ್ಯತ್ವಹೇತುಃ ಪ್ರತಿವಾದಿನೋಪಸಿದ್ದ; ಸ್ಯಾತ್‌ 1 ಜ್ಞಾತತಾ- 
ಂಗೀಕಾರಿಭಿರಪಿ ನಿತ್ಯಾನುಮೇಯೇಷು ತದನಂಗೀಕಾರಾತ್‌ 
ಭಾಗಾಸಿದ್ದಃ ಸ್ಯಾದಿತಿ | 


ಅನುವಾದ :- ಮತ್ತು, ಜ್ಞಾನಜನ್ಯಜ್ಞಾತತಾರೂಪಫಲಾಶ್ರ ಯತ್ನವೇ 
ಜ್ಞಾನಕರ್ಮತ್ವ ಎಂದು ಹೇಳುವುದಾದರೆ ಆಗ ಪ್ರತಿವಾದಿಗಳಾದ ನಮಗೆ 
ಜ್ಞಾತತಾ ಸಮ್ಮತವಾಗದ ಕಾರಣ (ಜ್ಞಾನವಿಷಯತ್ಪಾತಿರಿಕ್ತವಾದ ಜ್ಞಾತತಾವನ್ನು 
ನಾವು ಎಲ್ಲಿಯೂ ಒಪ್ಪಿಲ್ಲವಾದ್ದರಿಂದ) ನಮ್ಮ ಪ್ರಕಾರ ದೃಶ್ಯತ್ವಹೇತು 
ಅಸಿದ್ದವಾಗುತ್ತದೆ. (ಪಕವಾದ ವಿಯದಾದಿ ಪ್ರಪಂಚದಲ್ಲಿ ದ್ಲಶ್ನತ್ತ ದ್ರಕರ್ಮತ 
ಎ 3 phy ಇ "ಲ್‌" ವ "ಲಳ ಚ 
ದೃಗ್‌ಜನ್ಯ ಜ್ಞಾತತಾರೂಪಫಲಾಶ್ರಯತ್ವ ಇಲ್ಲದ ಕಾರಣ ಅಸಿದ್ಧಿದೋಷ 
ಬರುತ್ತದೆ.) 


ಇನ್ನು ಜ್ಞಾನವಿಷಯತ್ತಾತಿರಿಕ್ತವಾದ ಜ್ಞಾತತಾವನ್ನು ಒಪ್ಪುವ ಭಾಟ್ನರೂ ಸಹ 
ವಿದ್ಯಮಾನ ಪದಾರ್ಥಗಳಲ್ಲಿ ಮಾತ್ರ ಜ್ಞಾತತಾ ಎಂಬ ಧರ್ಮದ ಉತ್ಪತ್ತಿಯನ್ನು 
ಅಂಗೀಕರಿಸುತ್ತಾರೆ. ಹೊರತು ಅತೀತ-ಅನಾಗತಪದಾರ್ಥಗಳಲ್ಲಿ ನಿತ್ಯಾ- 
ನುಮೇಯಪದಾರ್ಥಗಳಲ್ಲಿ ಜ್ಞಾತತಾವನ್ನು ಒಪ್ಪುವುದಿಲ್ಲ. ಹೀಗಾಗಿ ಪಕ್ಚೈಕ- 
ದೇಶವಾದ ವಿದ್ಯಮಾನಪದಾರ್ಥಗಳಲ್ಲಿದೃಗ್‌ಜನ್ಯ ಜ್ಞಾತತಾರೂಪಫಲಾಶ್ರ ಯತ್ಹ 


ವೇದಾಂತವಾಕ್ಕಜನಿತವಿಜ್ಞಾನವು ಆತ್ತಾ ಿಜಾನನಿವರ್ತಕವಾಗಿ ಕಾ 


ದೃಶ್ಯತ್ವಹೇತು ಬಂದರೂ ಪಕ್ಚೈಕದೇಶವಾದ ನಿತ್ಯಾನುಮೇಯ-ಅತೀತ- 
ಅನಾಗತ ಪದಾರ್ಥಗಳಲ್ಲಿ ದೃಗ್‌ ಜನ್ಯ ಜ್ಞಾತತಾರೂಪಫಲಾಶ್ರ ಯತ್ವ ದೃಶ್ಯತ್ವ- 
ಹೇತು ಬಾರದ ಕಾರಣ ಅವರ ಪ್ರಕಾರವೂ (ಭಾಗಾಸಿದ್ದಿದೋಷ ಬರುತ್ತದೆ) 
ಭಾಗಸಿದ್ದವಾಗುತ್ತದೆ. 

ಆದರಿಂದ ""ಜಾನಜನ್ಮ್ನಫಲಾಶ್ರಯತ್ನಂ ಕರ್ಮತಂ'' ಇತ್ಯಾದಿಯಾಗಿ 

ದ ಣ್‌ ಶೆ” ನ ವ ವ ಕೆ 

ಕರ್ಮತ್ವದ ಪರಿಷ್ಕಾರವನ್ನು ಮಾಡಲು ಬರುವುದಿಲ್ಲವಾದ್ದರಿಂದ ಜ್ಞಾನ- 
ವಿಷಯತ್ವವೇ ಜ್ಞಾನಕರ್ಮತ್ವ ಎಂದು ಅಂಗೀಕರಿಸಬೇಕು. ಆತ್ಮನಿಗೆ ಜ್ಞಾನ- 
ವಿಷಯತ್ವನ್ನು ಅಂಗೀಕರಿಸಿದ್ದರಿಂದ (ವೇದಾಂತವಾಕ್ಯ ಜನಿತವಿಜ್ಞಾನದಲ್ಲಿ ಆತ್ಮನು 
ವಿಷಯ ಎಂದು ಅಂಗೀಕರಿಸಿದ್ದರಿಂದ) 


““ಆತ್ಮನೋತಪಿ ದೃಶ್ಯತ್ವಾದನೈಕಾಂತಿಕತಾ ಚ'' ಎಂಬುದಾಗಿ ದೃಶ್ಯತ್ವಹೇತುವಿಗೆ 
ಆತ್ಮನಲ್ಲಿ ವ್ಯಭಿಚಾರ ಹೇಳಿದ್ದು ಸಮಂಜಸವೇ ಎಂದು ಸಿದ್ಧವಾಗುತ್ತದೆ. 


ಅವತಾರಿಕೆ - ""ಆತ್ಮನಿಗೆ ದೃಕ್ಕರ್ಮತ್ತವನ್ನು ಅಂಗೀಕರಿಸದೇ ಹೋದರೆ 
ವೇದಾಂತವಾಕ್ಯಜನಿತವಿಜ್ಞಾನವು ಆತ್ಮಜ್ಞಾನ ಆಗದೇ ಹೋಗಬೇಕಾಗುತ್ತದೆ. 
ಅದರಿಂದ ಆತ್ಮಾಜ್ಞಾನನಿವೃತ್ತಿಯೂ ಆಗದೇ ಹೋಗಬೇಕಾಗುತ್ತದೆ'' 
ಎಂಬುದಾಗಿ ಹಿಂದೆ ನಾವು (ಸಿದ್ದಾಂತಿಗಳು) ಹೇಳಿದ್ದರ ಮೇಲೆ ಪರರು 
ಶಂಕಿಸುತ್ತಾರೆ - 


ವೇದಾಂತವಾಕ್ಯಜನಿತವಿಜ್ಞಾನವು ಆತ್ಮಾಜ್ಞಾನನಿವರ್ತಕವಾಗಿ 
ಆತ್ಮಜ್ಞಾನವಾಗಬಹುದು ಎಂಬ ಶಂಕೆ 


ಟೀಕಾ: ಅಥ ಮತಂ ಮಾ ಭೂದ್ವೇದಾಂತವಾಕ್ಯಜನಿತಂ ವಿಜ್ಞಾನಮಾತ್ಮಾ. ಎ 
ಕಾರತಯಾ ಆತ್ಮಜ್ಞಾನಮ್‌ | ತಥಾಪ್ಯಾತ್ಮಾಜ್ಞಾನನಿವರ್ತಕತಯಾ 
ಆತ್ಮಸಂಬಂಧಿತಯಾ ತಜ್ಞಾನಂ ಭವಿಷ್ಯತಿ 1 ಕಿಮಾತ್ಮನೋ 
ದೃಕ್ಸರ್ಮತ್ನೇನ । 

ನ ಚಾತ್ಮನೋ ದೃಕ್ಸರ್ಮತ್ವಾಭಾವೇ ಅಜ್ಞಾನಸ್ಯಾತ್ಮಾಜ್ಞಾನತ್ವಮಪಿ 
ದುರ್ಫಟಮಿತ್ಯುಕ್ತಮಿತಿ ವಾಚ್ಛಮ್‌ । ಆತ್ಯಾಶ್ರಿತಾಜ್ಞಾನ- 
ಮಾತ್ಚಾಜ್ಞಾನಮಿತ್ಯಂಗೀಕಾರಾತ್‌ | 


ದಾ ತತ್ತೋ ೇೀದ್ಯೋತ 


ನ ಚವಕ್ತವ್ಯಂ ಜ್ಞಾತವ್ಯೇನಾತ್ಮನಾ ಅಜ್ಞಾನಂ ವ್ಯಾವರ್ತನೀಯಮ್‌ । 
ನ ಚಾಜ್ಞಾನಂ ತಮಾಶ್ರಯತೇ | ಕಿಂತು ಜ್ಞಾತಾರಮೇವ । ವಸ್ತುತೋ 
ಭೇದಾಭಾವೇತಪಿ ಜ್ಞಾತೃಜ್ಞೇಯಭಾವಸಿದ್ಧ ಯೇ ಯಾದೃಶ- 
ತಾದೃಶಸ್ಕಾಪಿ ಭೇದಸ್ಯಾಂಗೀಕೃತತ್ವಾತ್‌ 1 ಅತಃ ಕಥಮಾತ್ಸಾಜ್ಞಾನಂ 
ನಿವರ್ತಯದಪಿ ಜ್ಞಾನಮಾತ್ಮಜ್ಞಾನಂ ಸ್ಯಾದಿತಿ 1 ಅಜ್ಞಾನಸ್ಯ 
ಜ್ಞಾತವ್ಯಪರಬ್ರಹ್ಮಾಶ್ರಯತ್ಹೋರರೀಕರಣಾದಿತಿ । 


ಅನುವಾದ ಃ- 


ಪರರು- ವೇದಾಂತವಾಕ್ಯ ಜನಿತವಿಜ್ಞಾನವು ಆತ್ಮಾಕಾರತಯಾ ಆತ್ಮಕರ್ಮ- 
ಕತ್ತೇನ (ಆತ್ಮವಿಷಯಕತ್ವೇನ) ಆತ್ಮಜ್ಞಾನವಾಗುವುದು ಬೇಡ. ಆದರೂ ಸಹ 
ಆತಾಜಾನನಿವರ್ತಕತ್ತ ರೂಪವಾದ ಆತ್ಮಸಂಬಂಧ ಉಳದ್ರಾದರಿಂದ 

ಅಡಾ ವ [3 ೪ ೦೧೦೦ 
(ಆತ್ಮಾಜ್ಞಾನನಿವರ್ತಕತ್ವ ಎಂಬ ಸಂಬಂಧದಿಂದ ಆತ್ಮಸಂಬಂಧಿಯಾದ್ದರಿಂದ) 
ಆತ್ಮಜ್ಞಾನವಾಗುತ್ತದೆ. ಅಂದಮೇಲೆ ಆತ್ತನಿಗೆ ದೃಕರ್ಮತವನು ಏಕೆ 

ಅಸಾ ಡು [3 ಲಕ ವ ತ್ಮ 
ಅಂಗೀಕರಿಸಬೇಕು ? 


ಸಿದ್ಧಾಂತೀ - ಹೌದು, ಆತ್ಮನಿಗೆ ದೃಕ್ಕರ್ಮತ್ವವನ್ನು ಅಂಗೀಕರಿಸದೇ ಹೋದರೆ 
ಅಜ್ಞಾನವು ಆತ್ಮಾಜ್ಞಾನವಾಗುವುದೂ ಕಷ್ಟವೇ 2 


““ಸತಿ ಪುಷ್ಕಲಕಾರಣೇ ತತ್ಕರ್ಮಕಜ್ಞಾನಪ್ರತಿಬಂಧಕಂ ಹಿ ತದಜ್ಞಾನಮ್‌ '' 


ಆತ್ಮಕರ್ಮಕಜ್ಞಾನಪ್ರತಿಬಂಧಕವಾದ ಅಜ್ಞಾನವೇ ಆತ್ಮಾಜ್ಞಾನ ಎಂದು 
ಹೇಳಬೇಕು ಎಂಬುದಾಗಿ ಹಿಂದೆ ಸಮರ್ಥಿಸಿದ್ದರಿಂದ, ಆತ್ಮನಿಗೆ ದೃಕ್ಕರ್ಮತ್ತವನ್ನು 
` ಅಂಗೀಕರಿಸದೇ ಹೋದರೆ ಆತ್ಮಕರ್ಮಕಜ್ಞಾನ ಇಲ್ಲದಂತಾಗಿ ಆತ್ಮಕರ್ಮಕ- 
ಜ್ಞಾನಪ್ರತಿಬಂಧಕ ಅಜ್ಞಾನವು ದುರ್ಫಟವೇ ಆಗುತ್ತದೆ ಎಂಬುದಾಗಿ 
ಹೇಳಿದ್ದೇವೆಯಲ್ಲವೇ ? 


ಪರರು - ಈ ರೀತಿಯಾಗಿ ಶಂಕೆ ಮಾಡಬೇಡಿ. ಏಕೆಂದರೆ - "'ತತ್ಕರ್ಮಕ- 
ಜ್ಞಾನಪ್ರತಿಬಂಧಕಂ ತದಜ್ಞಾನಮ್‌'' ಎಂಬ ಅಜ್ಞಾನಲಕ್ಷಣವನ್ನು ನಾವು 
ಅಂಗೀಕರಿಸುವುದಿಲ್ಲ. ಕಿಂತು - ""ಆತ್ಮಾಶ್ರಿತಂ ಅಜ್ಞಾನಂ ಆತ್ಮಾಜ್ಞಾನಮ್‌'' ಆತ್ಮನಲ್ಲಿ 
ಆಶ್ರಿತವಾದ ಅಜ್ಞಾನ ಆತ್ಮಾಜ್ಞಾನ ಎಂದು ಅಂಗೀಕರಿಸುತ್ತೇವೆ. ಆತ್ಮಾಶ್ರಿತಾ- 
ಜ್ಞಾನವನ್ನು ಹೇಳಬೇಕಾದರೆ ಆತ್ಮನಿಗೆ ದೃಕ್ಕರ್ಮತ್ವವನ್ನು ಅಂಗೀಕರಿಸಬೇಕಾದ 


ವೇದಾಂತವಾಕ್ಯಜನಿತವಿಜ್ಞಾನವು ಆತ್ಮಾಜ್ಞಾನನಿವರ್ತಕವಾಗಿ.. ಕ್ರಾ 


ಅವಶ್ಯಕತೆ ಇಲ್ಲ. ಆದರಿಂದ ಆತ್ಮನಿಗೆ ದ್ವಕರ್ಮತವನು ಅಂಗೀಕರಿಸದಿದರೂ 

ರೆ ಣಾ ೦ [3 ಲಕ ವ ದ 
ಆತಾಜಾನ ಉಪಪನವಾಗುತ್ತದೆ. 

ಆಫ ಕ್ಕ ಇ 

ಸಿದ್ಧಾಂತೀ $- ಹೌದು, ಆಶ್ರಯ-ಆಶ್ರ ಯಿಭಾವಸಂಬಂಧದಿಂದ "ಆತ್ಮ- 
ವ್ಯಾವರ್ತಿತವಾದ ಅಜ್ಞಾನ ಆತ್ಮಾಜ್ಞಾನ ಎಂಬುದಾಗಿ ಹೇಳಬೇಕು. ಅದರ 
ಅಭಿಪ್ರಾಯ- ಆತ್ಮಾಜ್ಞಾನಂ ಘಟಾದ್ಯಜ್ಞಾನಾತ್‌ ವ್ಯಾವೃತ್ತಂ ಆತ್ಮಾಶ್ರಿತತ್ವಾತ್‌ । 
ಆತ್ಮಾಜ್ಞಾನವು ಘಟಾದ್ಯಜ್ಞಾನಗಳಿಂದ ವ್ಯಾವೃತ್ತ (ಭಿನ್ನವಾಗಿದೆ, ಆತ್ಮನಲ್ಲಿ 
ಆಶ್ರಿತವಾದ ಅಜ್ಞಾನವಾದ್ದರಿಂದ. 


ಈ ರೀತಿಯಾಗಿ ಜ್ಞಾತವ್ಯನಾದ ಆತ್ಮನಿಂದ ಆತ್ಮಾಜ್ಞಾನವನ್ನು ಇತರ 
ಘಟಾದ್ಯಜ್ಞಾನಗಳಿಂದ ವ್ಯಾವರ್ತನೆ ಮಾಡಬೇಕು. ಅಂದರೆ ೬- ಜ್ಞಾನ- 
ವಿಷಯನಾದ ಯಾವ ಆತ್ಮನಿದ್ದಾನೆ ಅವನೊಂದಿಗೆ ಆಶ್ರಯ-ಆಶ್ರಯಿಭಾವ 
ಸಂಬಂಧ ಉಳ್ಳದ್ದಾದ್ದರಿಂದ ಆತ್ಮಾಜ್ಞಾನವು ಘಟಾದ್ಯಜ್ಞಾನಗಳಿಂದ ವ್ಯಾವೃತ್ತ- 
ವಾಗಿದೆ ಎಂದು ಹೇಳಬೇಕು. 

ಆದರೆ ಅಜ್ಞಾನವು ಆತ್ಮನಲ್ಲಿ (ಪರಮಾತ್ಮನಲ್ಲಿ) ಆಶ್ರಿತವೇ ಆಗಿಲ್ಲ. ಕಿಂತು 
"ಅಹಮಜ್ಞಃ' ಎಂಬುದಾಗಿ ಜ್ಞಾತೃವಾದ ಜೀವನಲ್ಲಿ ಆಶ್ರಿತವಾಗಿದೆ ಎಂದೇ 
ಅನುಭವ ಇದೆ. ಜ್ಞಾತೃ -ಜ್ಞೇಯಗಳಲ್ಲಿ (ಜೀವ-ಬ್ರಹ್ಮರಲ್ಲಿ) ಅಭೇದವೇ ಇರುವ 
ಕಾರಣ, ಅಜ್ಞಾನವು ಜ್ಞಾತೃ ಜೀವನಲ್ಲಿ ಆಶ್ರಿತವಾಗಿದೆ ಎಂದು ಹೇಳಿದರೆ ಜ್ಞೇಯ 
ಆತ್ಮನಲ್ಲಿ ಆಶ್ರಿತವಾಗಿದೆ ಎಂದು ಸಿದ್ಧವಾಗುತ್ತದೆಯಲ್ಲವೇ ? ಎಂಬ ಆಕ್ಷೇಪ 
ಸರಿಯಲ್ಲ. ಯಾಕೆಂದರೆ 1- ಜೀವ-ಬ್ರಹ್ಮರಲ್ಲಿ ವಸ್ತುತಃ ಭೇದ ಇಲ್ಲದಿದ್ದರೂ 
ಸಹ ಜ್ಞಾತೃ -ಜ್ಛೇಯಭಾವ ಕೂಡಿಸುವುದಕ್ಕಾಗಿ ಯಾದೃಶ-ತಾದೃಶವಾದ 
ಭೇದವನ್ನಾದರೂ ಅಂಗೀಕರಿಸಲೇಬೇಕು. ಅಂದಮೇಲೆ ಅಜ್ಞಾನವು ಆತ್ಮನಲ್ಲಿ 
(ಪರಮಾತ್ಮನಲ್ಲಿ) ಆಶ್ರಿತವೇ ಅಲ್ಲ ಎಂದಮೇಲೆ, ಆತ್ಸಾಶ್ರಿತಅಜ್ಞಾನ 
ಆತ್ಮಾಜ್ಞಾನವೇ ಇಲ್ಲವಾದ್ದರಿಂದ, ಆತ್ಮಾಜ್ಞಾನನಿವರ್ತಕತ್ತೇನ ವೇದಾಂತವಾಕ್ಯ- 
ಜನ್ಯವಿಜ್ಞಾನ ಆತ್ಮಜ್ಞಾನ ಎಂದು ಹೇಗೆ ಆಗುತ್ತದೆ ? 


ಪರರು :- ಈ ರೀತಿಯಾಗಿ ಆಕ್ಷೇಪ ಮಾಡಬೇಡಿ. ಕಾರಣ - ಅಜ್ಞಾನವು 
ಜ್ಞಾತೃವಾದ ಜೀವನಲ್ಲಿ ಆಶ್ರಿತವಾಗಿದೆ ಎಂದು ನಾವು ಅಂಗೀಕರಿಸುವುದೇ 


ಇ ಲ 


ಇಲ್ಲ. ಕಿಂತು ""ತಮ ಆಸೀತ್‌'' ""ತಮಸಾ ಗೂಹೃಮಗ್ರೇ'' ""ಮಾಯಿನಂ ತು 


ಣು 


೧ ಇಲ್ಲಿಎಲ್ಲಕಡೆ ಆತ್ಮ ಎಂದರೆ ಪರಮಾತ್ಮ ಎಂದಿಟ್ಟುಕೊಳ್ಳಬೇಕು. 


ಣಾ ತತ್ತ್ನೋದ್ಯೋತ 


ಮಹೇಶ್ವರಂ'' ಇತ್ಯಾದಿ ಶ್ರುತಿಗಳು ಹೇಳುವಂತೆ ಜ್ಞೇಯನಾದ ಆತ್ಮನಲ್ಲಿ 
ಆಶ್ರಿತವಾಗಿದೆ ಎಂದೇ ಹೇಳುತ್ತೇವೆ. ಮತ್ತು - 


ಆಶ್ರಯತ್ವವಿಷಯತ್ನಭಾಗಿನೀ ನಿರ್ವಿಶೇಷಚಿತಿರೇವ ಕೇವಲಾ । 
ಪೂರ್ವಸಿದ್ಧತಮಸೋ ಹಿ ಪಶ್ಚಿಮೋ ನಾಶ್ರಯೋ ಭವತಿ ನಾಪಿ ಗೋಚರ: ॥ 


""ಅಜ್ಞಾನಕಲ್ಪಿತನಾದ ಜೀವನು ಮೊದಲೇ ಇದ್ದ ಅಜ್ಞಾನಕ್ಕೆ ಆಶ್ರಯನಾಗಲು 
ಸಾಧ್ಯವಿಲ್ಲ'' ಎಂಬುದಾಗಿ ಯುಕ್ತಿಯಿಂದಲೂ ಅಜ್ಞಾನಕ್ಕೆ ಜೀವಾಶ್ರಿತತ್ವವನ್ನು 
ನಿರಾಕರಿಸಿದ್ದೇವೆ. ಪರಬ್ರಹ್ಮನೇ ಅಜ್ಞಾನಕ್ಕೆ ಆಶ್ರಯ ಎಂದು ಸಮರ್ಥಿಸಿದ್ದೇವೆ. 

ದ ತಹ ಣಾ ಈ ನ ದ 
ಆದ್ದರಿಂದ ಆತ್ಮಾಶ್ರಿತ ಅಜ್ಞಾನ ಆತ್ಮಾಜ್ಞಾನ ಎನ್ನುವುದು ಉಪಪನ್ನ. 
ಎ [2 ಣ್‌ ಲ್‌ | KY 
ವೇದಾಂತವಾಕ್ಯ ಜನಿತವಿಜ್ಞಾನವು ಅಂತಹ ಆತ್ಮಾಜ್ಞಾನಕ್ಕೆ ನಿರ್ವರ್ತಕ- 
ವಾದದ್ದರಿಂದ (ನಿವರ್ತಕತ್ವೇನ ಆತ್ಮಸಂಬಂಧಿಯಾದದ್ದರಿಂದ) ಆತ್ಮಜ್ಞಾನ 
ಆಗಬಹುದು. ಅಂದಮೇಲೆ ವೇದಾಂತವಾಕ್ಯ ಜನಿತವಿಜ್ಞಾನವು ಆತ್ಮಾಜ್ಞಾನ- 
ನಿವರ್ತಕತ್ನರೂಪವಾದ ಆತ್ಮಸಂಬಂಧ ಉಳ್ಳದ್ದಾದ್ದರಿಂದ ಆತ್ಮಜ್ಞಾನವಾಗಲು 

ಸಾಧ್ಯವಾಗುವಾಗ ಆತ್ಮನಿಗೆ ದೃಕ್ಕರ್ಮತ್ವವನ್ನು ಏಕೆ ಅಂಗೀಕರಿಸಬೇಕು ? 


ಇದು ಪರರ ಶಂಕೆಯ ಪೂರ್ಣಭಾವ. 
ಅಜ್ಞಾನವು ಅತ್ಮಾಶ್ರಿ ತವಲ್ಲ (ವಿಷಯಬ್ರಷ್ಟಾಶ್ರಿ ತವಲ್ಲ) 

ಎಂದು ಉಪಪಾದಿಸುವ ಮೂಲಕ ಪೂರ್ವೋಕ್ರಶಂಕಾನಿರಾಕರಣೆ 

ಟೀಕಾ: ತತ್ರಾಹ- 

ಮೂಲ:- ನ ಹ್ಯಜ್ಞಾನಸ್ಯ ಘಟಾಶ್ರಯತ್ನಂ ಬ್ರಹ್ನಾಶ್ರಯತ್ನಂ ವಾಸ್ತಿ । 
ಹಿಶಬ್ದೋ ಹೇತ್ತರ್ಥೇ I ವಾಶಬ್ದ ಉಪಮಾಯಾಮ್‌ । ಯಥಾ 
ಖಲು ನ ಘಟಾಜ್ಞಾನಸ್ಯ ಘಟಾಶ್ರಯತ್ನಂ ಏವಮಜ್ಞಾನತ್ತಾನ್ನ 
ಬ್ರಹ್ಮಾಜ್ಞಾನಸ್ಯಾಪಿ ತದಾಶ್ರಯತ್ನಮಸ್ತಿ। ಅನ್ಯಥಾ ಘಟಾಜ್ಞಾನಸ್ಥಾಪಿ 
ತದಾಶ್ರಯತ್ನಪ್ರಸಂಗಾತ್‌ | ಯತ ಏವಂ ನ ಬ್ರಹ್ಮಾಜ್ಞಾನಂ 
ತದಾಶ್ರಯಂ ತಸ್ಮಾನ್ನ ತನ್ನಿವರ್ತಯದಪಿ ಜ್ಞಾನಂ ಬ್ರಹ್ನಜ್ಞಾನಮಿತಿ। 


ಅನುವಾದ :- ಈ ರೀತಿಯಾಗಿ ಪರರು ಶಂಕಿಸಿದರೆ ಅದಕ್ಕೆ ಆಚಾರ್ಯರು 
ಉತ್ತರಿಸುತ್ತಾರೆ - 


ಅಜ್ಞಾನವು ಆತ್ಮಾಶ್ರಿತವಲ್ಲ (ವಿಷಯಬ್ರಷ್ಠಾಶ್ರಿತವಲ್ಪ).. 507 


ಮೂಲ :- ನ ಹ್ಯಜ್ಞಾನಸ್ಯ ಘಟಾಶ್ರಯತ್ತಂ ಬ್ರಹ್ನಾಶ್ರಯತ್ನಂ ವಾಸಸ್ತಿ | 
ಮೂಲಾರ್ಥ :- ಯಾವ ಕಾರಣ ಯಾವ ರೀತಿಯಾಗಿ ಅಜ್ಞಾನಕ್ಕೆ ಘಟಾಶ್ರಯತ್ವ 
ಇಲವೋ ಅದೇ ರೀತಿಯಾಗಿ ಬ್ರಹ್ನಾಶ್ರಯತ್ತವೂ ಇಲ್ಲ. 


ಮೂಲದಲ್ಲಿ "ಹಿ'ಶಬ್ದವು ಹೇತು ಎಂಬ ಅರ್ಥದಲ್ಲಿದೆ. ('ಹಿ'ಶಬ್ದಕ್ಕೆ 
ಯಸ್ಮಾತ್‌ ಯಾವ ಕಾರಣ ಎಂದರ್ಥ.) 


ಮತ್ತು 'ವಾ'ಶಬ್ದವು ಉಪಮಾ ಎಂಬ ಅರ್ಥದಲ್ಲಿದೆ. 
ಹಾಗಾದರೆ ಒಟ್ಟಿನಲ್ಲಿ ಇಷ್ಟು ಹೇಳಿದಂತಾಗುತ್ತದೆ - 
ಬ್ರಹ್ಮಾಜ್ಞಾನಂ ನ ಸ್ವವಿಷಯಾಶ್ರಿ ತಂ ಅಜ್ಞಾನತ್ತಾತ್‌ ಘಟಾಜ್ಞಾನವತ್‌ । 


ಯಾವ ರೀತಿಯಾಗಿ ಘಟಾಜ್ಞಾನವು ಅಜ್ಞಾನವಾದ್ದರಿಂದ ಸ್ವವಿಷಯಾಶ್ರಿತ- 
ವಾಗಿಲ್ಲವೋ (ಘಟಾಶ್ರಿತವಾಗಿಲ್ಲವೋ) ಅದೇ ರೀತಿಯಾಗಿ ಬ್ರಹ್ಮಾಜ್ಞಾನವೂ 
ಅಜ್ಞಾನವೇ ಆದ್ದರಿಂದ ಅದೂ ಸ್ವವಿಷಯಾಶ್ರಿತವಾಗಿಲ್ಲ (ಬ್ರಹ್ಟಾಶ್ರಿತವಾಗಿಲ್ಲ). 
ಣಾ ೦ ವ ಜಾಮ್‌ 


““ಅಜ್ಞಾನತ್ಸಮಸ್ತು ಸ್ವವಿಷಯಾಶ್ರಿತತ್ವಾಭಾವಃ ಮಾಸ್ತು'' 


ಬ್ರಹ್ಮಾಜ್ಞಾನವು ಅಜ್ಞಾನವಾಗಲಿ, ಆದರೆ ಸ್ವವಿಷಯಾಶ್ರಿತವಲ್ಲ ಎಂದು ಬೇಡ 
(ಸ್ವವಿಷಯಾಶ್ರಿ ತವೇ ಆಗಲಿ) ಎಂಬುದಾಗಿ ಅನುಮಾನಕ್ಕೆ ಅಪ್ರ ಯೋಜಕತಾಶಂಕೆ 
ಮಾಡುವ ಹಾಗಿಲ್ಲ. ಯಾಕೆಂದರೆ - ಅಜ್ಞಾನವಾದರೂ ಸ್ವವಿಷಯಾಶ್ರಿತವೇ 
ಆಗಲಿ ಎನುವುದಾದರೆ ಘಟಾಜ್ಞಾನವೂ ಸಹ ಸ್ವವಿಷಯಾಶ್ರಿತವೇ ಆಗಲಿ ಎಂಬ 
ಅತಿಪ್ರಸಂಗ ಬರಬೇಕಾಗುತ್ತದೆ. ಆದ್ದರಿಂದ ಘಟಾಜ್ಞಾನವು ಘಟಾಶ್ರಿತ ಹೇಗೆ 


೧ ಅದರ ಅಭಿಪ್ರಾಯ :- ಸಾಮಾನ್ಯವಾಗಿ 'ವಾ'ಶಬವು ಪತ್ಬಾಂತರಸೂಚಕವಾಗಿರುತ್ತದೆ. 
ಪ್ರಕೃತದಲ್ಲಿ "'ಅಜ್ಞಾನಕ್ಕೆ ಬ್ರಹ್ಮಾಶ್ರಿತತ್ವ ಇಲ್ಲ' ಎಂಬ ಒಂದು ಪಕ್ಷದ ಜೊತೆಗೆ ``ಅಜ್ಞಾನಕ್ಕೆ 
ಘಟಾಶ್ರಿತತ್ವಇಲ್ಲ'' ಎಂಬಮತ್ತೊಂದು ಪಕ್ಕಕ್ಕೆ ಸೂಚಕವಾಗಬೇಕು ವಾಶಬ್ದ. ಆದರೆ ಅಜ್ಞಾನಕ್ಕೆ 
ಘಟಾಶ್ರಿತತ್ವವನ್ನು ಪರರೂ ಅಂಗೀಕರಿಸಿಲ್ಲವಾದ್ದರಿಂದ (ಪಕ್ಷಾಂತರವೇ ಇಲ್ಲವಾದ್ದರಿಂದ) 
ಪಕ್ಚಾಂತರಸೂಚಕವಾಗಬೇಕಾದ 'ವಾ'ಶಬ್ದವು ಪ್ರಕೃತ ವ್ಯರ್ಥ ? ಎಂಬ ಪ್ರಶ್ನೆಗೆ 

"ವಾ'ಶಬ್ದ ಉಪಮಾಯಮ್‌ | ಎಂಬ ಮಾತಿನಿಂದ ಉತ್ತರ ನೀಡಿದ್ದಾರೆ ಶ್ರೀಮಟ್ಟೀಕಾಕೃತ್ಟಾದರು. 
ಸಾಮಾನ್ಯವಾಗಿ 'ವಾ'ಶಬ್ದವು ಪಕ್ಷಾಂತರಕ್ಕೆ ಸೂಚಕವಾಗುವುದಾದರೂ ಪ್ರಕೃತದಲ್ಲಿ 
ಉಪಮಾರ್ಥದಲ್ಲಿ ಇದೆ. ಯಾವ ರೀತಿಯಾಗಿ ಅಜ್ಞಾನಕ್ಕೆ ಘಟಾಶ್ರಿತತ್ವ ಇಲ್ಲವೋ ಅದೇ 
ರೀತಿಯಾಗಿ ಅಜ್ಞಾನಕ್ಕೆ ಬ್ರಹ್ಯಾರ್ರಿತತ್ವವೂ ಇಲ್ಲ ಎಂಬುದಾಗಿ ಉಪಮಾರ್ಥದಲ್ಲಿ ವಾಶಬ್ರ 
ಪ್ರಯೋಗಿಸಿದ್ದಾರೆ ಆಚಾರ್ಯರು ಎಂದು ಭಾವ. 


ದಾ ತತ್ನೋದ್ಯೋತ 


ಆಗಿಲ್ಲವೋ ಹಾಗೆ ಬ್ರಹ್ಮಾಜ್ಞಾನವೂ ಬ್ರಹ್ಠಾಶ್ರಿತವಾಗಿಲ್ಲ ಎಂದು (ಸಾಧಿಸ- 
ಬಹುದು) ಸಿದ್ದವಾಗುತ್ತದೆ. 

ಅಂದಮೇಲೆ ಬ್ರಹ್ಮಾಶ್ರಿತವಾದ ಬ್ರಹ್ಮಾಜ್ಞಾನವೇ ಇಲ್ಲ ಎಂದಮೇಲೆ 
ಬ್ರಹ್ನಾಜ್ಞಾನನಿವರ್ತಕವಾಗುವ ಮೂಲಕವೂ ವೇದಾಂತವಾಕ್ಯಜನಿತವಿಜ್ಞಾನವು 
ಬ್ರ ಹೃಜ್ಞಾನವಾಗುವುದಿಲ್ಲ. 


ಟೀಕಾಃ ನನು ಘಟಾಜ್ಞಾನಮೇವ ನಾಸ್ತಿ | ಜ್ಞಾನೋತ್ಪತ್ತೇಃಪ್ರಾಕ್‌ ಪ್ರಮಾಣ- 
ವೈಕಲ್ಯಾದೇವ ಜ್ಞಾನಾಭಾವೋಪಪತ್ತೇಃ | ಉತ್ಪನ್ನೇ ತು ಜ್ಞಾನೇ ತತ 
ಏವ ಸುತರಾಂ ಅಜ್ಞಾನಕಲ್ಪಕಾಭಾವಾತ್‌ 1 ಅತೋ ಯದಜ್ಞಾನಂ ನ 
ತದ್ದಿಷಯಾಶ್ರಿತಮಿತಿ ವ್ಯಾಪ್ತೌ ಕಥಂ ಘಟಾಜ್ಞಾನಂ ದೃಷ್ಟಾಂತೀ- 
ಕ್ರಿಯತೇ ? ಕಸ್ಯ ವಾ ಘಟಾಶ್ರಯತ್ಪಮಾಪಾದ್ಯತೇ । ಬ್ರಹ್ಮಣಿ ತು 
ಸ್ವಯಂಪ್ರಕಾಶಮಾನೇತಪಿ  ತತ್ಸರೂಪಾನವಭಾಸಸ್ಕಾನನ್ಯ- 
ನಿಮಿತ್ತತ್ತಾದ್ಗಾವರೂಪಮಜ್ಞಾನಂ ಕಲ್ಪ್ಯ್ಯತ ಅತಿ 1 


ಮೈವಮ್‌ 1 ಘಟೋತಪಿ ಯದಾತನ್ಯಾತ್ಮನಾನವಭಾಸತೇ ತದಾ 
ಇಂದ್ರಿಯಪ್ರವೃತ್ತಾವಷಿ ಘಟತ್ವಾಗ್ರಹಣಸ್ಕಾನನ್ಯನಿಮಿತ್ತತ್ತಾತ್‌ 


ತತ್ರಾಪ್ಯಜ್ಞಾನಸ್ಕ ಪರೇಣಾಂಗೀಕಾರ್ಯತ್ನಾತ್‌ 1 ಅನ್ಯಥಾ 
ಶುಕ್ತಿಕಾಜ್ಞಾನಮಪಿ ನ ಸ್ಯಾತ್‌ । 
ಅನುವಾದ :- ಇಲ್ಲಿ - 


ಬ್ರಹ್ಮಾಜ್ಞಾನಂ ನ ಸ್ವವಿಷಯಾಶ್ರಿ ತಂ ಅಜ್ಞಾನತ್ವಾತ್‌ ಘಟಾಜ್ಞಾನವತ್‌ | 


““ಯಾವ ರೀತಿಯಾಗಿ ಘಟಾಜ್ಞಾನವು ಅಜ್ಞಾನವಾದ್ದರಿಂದ ಸ್ವವಿಷಯಾಶ್ರಿತ- 

ವಾಗಿಲ್ಲವೋ (ಘಟಾಶ್ರಿತವಾಗಿಲ್ಲವೋ) ಅದೇ ರೀತಿಯಾಗಿ ಬ್ರಹ್ಮಾಜ್ಞಾನವೂ 

ಅಜ್ಞಾನವೇ ಆದ್ದರಿಂದ ಅದೂ ಸ್ವದಿಷಯಾಶ್ರಿತವಾಗಿಲ್ಲ (ಬ್ರಹ್ಮಾಶ್ರಿತವಾಗಿಲ್ಲ)'' 
ಣಾ ೦ ವ ಎ ಸದದ 


ಎಂಬುದಾಗಿ ಸಾಧಿಸುವಾಗ ಘಟಾಜ್ಞಾನವನ್ನು ದೃಷ್ಟಾಂತವನ್ನಾಗಿ 
ಮಾಡಿದ್ದೀರಿ. ಅರ್ಥಾತ್‌ ""ಯತ್‌ ಅಜ್ಞಾನಂ ನ ತತ್‌ ವಿಷಯಾಶ್ರಿತಂ'' ಎಂಬ 
ವ್ಯಾಪ್ತಿಯಲ್ಲಿ ಘಟಾಜ್ಞಾನವನ್ನು ದೃಷ್ಟಾಂತವನ್ನಾಗಿ ಮಾಡಿದ್ದೀರಿ. ಆದರೆ ಇದು 
ಸರಿಯಲ್ಲ. ಏಕೆಂದರೆ ಈ ರೀತಿ ಘಟಾಜ್ಞಾನವನ್ನು ಯಾವಾಗ ದೃಷ್ಟಾಂತವನ್ನಾಗಿ 
ಕೊಡಬಹುದಿತ್ತು ? ಘಟಾಜ್ಞಾನ ಎಂಬ ವಸ್ತು ಇದ್ದರೆ. ಆದರೆ ಘಟಾಜ್ಞಾನ 
ಎನ್ನುವುದೇ ಇಲ್ಲ. 


ಅಜ್ಞಾನವು ಆತ್ಮಾಶ್ರಿತವಲ್ಲ (ವಿಷಯಬ್ರಹ್ಯಾಶ್ರಿತವಲ್ಲ).. ಕಾ 


ಆದು ಹೇಗೆಂದರೆ 1- ಅಜ್ಞಾನವನ್ನು ಏಕೆ ಅಂಗೀಕರಿಸುವುದು ಇ 
ಪ್ರಾಪ್ತಪ್ರಕಾಶಪ್ರತಿಬಂಧಕತಯಾ ಅಜ್ಞಾನವನ್ನು ಅಂಗೀಕರಿಸಬೇಕಷ್ಟೇ. 
ಜಡವಾದ ಘಟಕ್ಕೆ ಪ್ರಕಾಶದ ಪ್ರಾಪ್ತಿಯೇ ಇಲ್ಲ ಎಂದಮೇಲೆ ಪ್ರಾಪ್ತಪ್ರಕಾಶ- 
ಪ್ರತಿಬಂಧಕತಯಾ ಘಟಾಜ್ಞಾನ ಅಂಗೀಕರಿಸುವ ಆವಶ್ಯಕತೆಯೇ ಇಲ್ಲ 

ಪ್ರಕಾಶಪ್ರತಿಬಂಧಕತಯಾ ಘಟಾಜ್ಞಾನವನ್ನುಯಾವಾಗ ಅಂಗೀಕರಿಸುವುದು? 
ಘಟಜ್ಞಾನ ಹುಟ್ಟುವುದಕ್ಕಿಂತ ಮುಂಚೆಯೋ ? ಘಟಜ್ಞಾನ ಹುಟ್ಟಿದ ನಂತರವೋ? 


ಘಟಜ್ಞಾನ ಹುಟ್ಟುವ ಮುಂಚೆ ಘಟಾಜ್ಞಾನ ಹೇಳುವುದಾದರೆ, ಘಟಜ್ಞಾನ 
ಹುಟ್ಟುವ ಮುಂಚೆ ಯಾಕೆ ಘಟಜ್ಞಾನ ಆಗಿಲ್ಲ ಎಂದರೆ ಘಟವನ್ನು ತಿಳಿಸುವ ಯಾವ 
ಪ್ರಮಾಣವೂ ಇಲ್ಲವಾದ್ದರಿಂದ (ನಾವು ಕಣ್ಣುತೆರೆದು ಪಟವನ್ನು ನೋಡಿಲ್ಲ- 
ವಾದ್ದರಿಂದ) ಘಟಜ್ಞಾನ ಆಗಿಲ್ಲ ಹೀಗೆ ಘಟಜ್ಞಾನ ಹುಟ್ಟುವ ಮುಂಚೆ 
ಪ್ರಮಾಣವೈಕಲ್ಯದಿಂದಲೇ ಘಟಾಜ್ಞಾನ "ಘಟಜ್ಞಾನಾಭಾವ ಉಪಪನ್ನವಾಗುತ್ತದೆ. 

ಇನ್ನು ಘಟಜ್ಞಾನ ಹುಟ್ಟಿದ ನಂತರ ಘಟಾಜ್ಞಾನವನ್ನು ಅಂಗೀಕರಿಸಲು 
ಬರುವುದೇ ಇಲ್ಲ. ಅಂದರೆ- ಜ್ಞಾನರೂಪಕಾರ್ಯಕ್ಕೆ ಪ್ರತಿಬಂಧಕವಾಗಿ 
ಅಜ್ಞಾನವನ್ನು (ಅಜ್ಞಾನ ಎಂಬ ಆವರಣವನ್ನು) ಹೇಳಬೇಕು. ಆದರೆ ಜ್ಞಾನವೇ 
ಹುಟ್ಟಿದಾಗ, ಜ್ಞಾನರೂಪಕಾರ್ಯವೇ ಹುಟ್ಟಿರುವಾಗ ಕಾರ್ಯಪ್ರತಿಬಂಧಕವಾಗಿ 
ಅಜ್ಞಾನವನ್ನು ಹೇಳಲು ಬರುವುದೇ ಇಲ್ಲ. ಹಾಗಾಗಿ ಘಟಜ್ಞಾನ ಹುಟ್ಟಿದ 
ನಂತರವೂ ಘಟಾಜ್ಞಾನವನ್ನು ಅಂಗೀಕರಿಸಲು ಬರುವುದಿಲ್ಲ. 


ಅಂದಮೇಲೆ ಘಟಜ್ಞಾನ ಹುಟ್ಟುವ ಮುಂಚೆ, ಘಟಜ್ಞಾನ ಹುಟ್ಟಿದ ಅನಂತರ 
ಎರಡು ಹಂತಗಳಲ್ಲಿಯೂ ಘಟಾಜ್ಞಾನವನ್ನು ಹೇಳಲು ಬರುವುದಿಲ್ಲವಾದ್ದರಿಂದ 
ಘಟಾಜ್ಞಾನ ಎನ್ನುವುದೇ ಇಲ್ಲ, ಆದ್ದರಿಂದ 

""ಯತ್‌ ಅಜ್ಞಾನಂ ನ ತತ್‌ ವಿಷಯಾಶ್ರಿತಮ್‌'' 

"ಯಾವುದು ಅಜ್ಞಾನವೋ ಅದು ವಿಷಯಾಶ್ರಿತವಲ್ಲ' ಎಂಬ ವ್ಯಾಪ್ತಿಯಲ್ಲಿ 
ಘಟಾಜ್ಞಾನವನ್ನು ಹೇಗೆ ದೃಷ್ಟಾಂತ ಮಾಡಲು ಬರುತ್ತದೆ ? ಮತ್ತು 
೧ ಜಡವಾದ ಘಟಕ್ಕೆ ಪ್ರಕಾಶದ ಪ್ರಸಕ್ತಿಯೇ ಇಲ್ಲವಾದ್ದರಿಂದ ಪ್ರಾಪ್ರಪ್ರಕಾಶಪ್ರತಿಬಂಧಕತಯಾ 

ಘಟಕ್ಕೆ ಆವರಕವಾಗಿ ಭಾವರೂಪಅಜ್ಞಾನವನ್ನು ಒಪ್ಪುವ ಆವಶ್ಯಕತೆ ಇಲ್ಲ ಹಾಗಾಗಿ ಘಟಜ್ಞಾನ 


ಆಗುವ ಮುಂಚೆ ಏನು ಘಟಾಜ್ಞಾನ ಇದೆ ಆ ಅಜ್ಞಾನ ಜ್ಞಾನಾಭಾವರೂಪವಾದದ್ರು ಹೊರತು 
ಭಾವರೂಪ ಅಜ್ಞಾನವಲ್ಲ ಎಂದು ಅಭಿಪ್ರಾಯ. 


310 ತತ್ನೋದ್ಯೋತ 


""ಬ್ರಹ್ಮಾಜ್ಞಾನವು ಬ್ರಹ್ನಾಶ್ರಯವಾಗುವುದಾದರೆ ಘಟಾಜ್ಞಾನವೂ ಘಟಾ- 


ಶ್ರಯವಾಗಲಿ'' ಎಂಬುದಾಗಿ ಯಾವುದಕ್ಕೆ ಘಟಾಶ್ರ ಯತ್ನವನ್ನು ಆಪಾದಿಸುತ್ತೀರಿ? 


ಘಟಾಜ್ಞಾನ ಇಲ್ಲ ಎಂಬಂತೆ ಬ್ರಹ್ಮಾಜ್ಞಾನ ಇಲ್ಲ ಎಂದು ಹೇಳಬೇಕಾದ 
ಅತಿಪ್ರಸಂಗ ಇಲ್ಲ. ಯಾಕೆಂದರೆ ಘಟವು ಜಡವಾದ್ದರಿಂದ ಅದಕ್ಕೆ ಪ್ರಕಾಶದ 
ಪ್ರಾಪ್ತಿಯೇ ಇಲ್ಲದ ಕಾರಣ ಪ್ರಾಪ್ತಪ್ರಕಾಶಪ್ರತಿಬಂಧಕತಯಾ ಘಟಾಜ್ಞಾನವನ್ನು 
ಒಪ್ಪಲು ಬರುವುದಿಲ್ಲ. ಆದರೆ ಬ್ರಹ್ಮನು ಚೇತನನಾದ್ದರಿಂದ ಅವನಿಗೆ ಪ್ರಕಾಶದ 
ಪ್ರಾಪ್ತಿಯಿದೆ. ಅವನು ಸ್ಪಪ್ರಕಾಶನಾದವನು. ಬ್ರಹ್ಮನು ಸ್ಪಪ್ರಕಾಶನಾದರೂ ಸಹ 
ಅವನ ಸ್ವರೂಪ ತೋರದೇ ಇರುವುದಕ್ಕೆ (ಬ್ರಹ್ಮನ ಜ್ಞಾನ ಆಗದೇ ಇರುವುದಕ್ಕೆ) 
ಒಂದು ನಿಮಿತ್ತ ಬೇಕು. ಭಾವರೂಪಅಜ್ಞಾನವನ್ನು ಬಿಟ್ಟು ಬೇರೆ ಯಾವ 
ನಿಮಿತ್ತವೂ ಇಲ್ಲವಾದ್ದರಿಂದ, ಬ್ರಹ್ಮನು ಸ್ವಪ್ರಕಾಶಮಾನನಾದರೂ ಅವನ ಜ್ಞಾನ 
ಆಗದೇ ಇರುವಂತೆ ಮಾಡುವ ಒಂದು ಆವರಕವಸ್ತು ಭಾವರೂಪ ಅಜ್ಞಾನವನ್ನು 
ಬ್ರಹ್ಮನ ವಿಷಯದಲ್ಲಿ ಅಂಗೀಕರಿಸುತ್ತೇವೆ. ಹಾಗಾಗಿ ಬ್ರಹ್ಮಾಜ್ಞಾನ ಉಪಪನ್ನ- 
ವಾಗಿದೆ. ಆದರೆ ಘಟಾಜ್ಞಾನ ಉಪಪನ್ನವಲ್ಲವಾದ್ದರಿಂದ ಘಟಾಜ್ಞಾನವನ್ನು 
ಹೇಗೆ ದೃಷ್ಟಾಂತವನ್ನಾಗಿ ತೆಗೆದುಕೊಂಡಿರಿ 9 


\S 


ಇದು ಆಕ್ಷೇಪದ ಆಂತರ್ಯ. 


ಈ ವಿಧವಾದ ಆಕ್ಷೇಪ ಸರಿಯಲ್ಲ. ಅರ್ಥಾತ್‌ "ಘಟಾಜ್ಞಾನ ಎನ್ನುವುದೇ 
ಇಲ್ಲ' ಎಂಬುದಾಗಿ ಹೇಳುವುದು ಸರಿಯಲ್ಲ. 


ಕಾರಣ - ಘಟಾಜ್ಞಾನವನ್ನು ನೀವೂ ಸಹ ಅಂಗೀಕರಿಸಲೇಬೇಕು. ಹೇಗೆಂದರೆ 
- ಘಟವೂ ಸಹ ಘಟಾತ್ಮನಾ ತೋರದೇ ಯಾವಾಗ ಅನ್ಯಾತ್ಮನಾ ತೋರುತ್ತದೆ 
ಅಂತಹ ಸಂದರ್ಭದಲ್ಲಿ (ದೂರದಲ್ಲಿದ್ದ ಘಟವನ್ನು ಕಂಡು "ಅಯಂ ಪಾಷಾಣಃ 
ಇದು ಪಾಷಾಣ'' ಎಂಬುದಾಗಿ ಭ್ರಮ ಒಂದಾಗ ಘಟವು ಪಾಷಾಣರೂಪದಿಂದ 
ತೋರಿದ ಸಂದರ್ಭದಲ್ಲಿ) ಇಂದ್ರಿ ಯಪ್ರವ್ಳತ್ತಿ ಆಗಿದೆ ಎಂದು ಹೇಳುತ್ತೀರೋ ? 
ಇಂದ್ರಿಯಪ್ರವೃತ್ತಿ ಆಗಿಲ್ಲ ಎಂದು ಹೇಳುತ್ತೀರೋ ? 


ಇಂದ್ರಿಯಪ್ರವೃತ್ತಿ ಆಗಿಲ್ಲ ಎಂದು ಹೇಳಲು ಬರುವುದಿಲ್ಲ. ಯಾಕೆಂದರೆ - 
ಇಂದ್ರಿಯಪ್ರವೃತ್ತಿಯೇ ಆಗದಿದ್ದರೆ (ಕಣ್ಣು ತೆರೆದು ಎದುರಿಗಿರುವ ವಸ್ತುವನ್ನೇ 
ನೋಡಿಲ್ಲ ಎಂದರೆ) ಧರ್ಮಿಜ್ಞಾನವೇ ಆಗಿಲ್ಲ ಎಂದಾಯಿತು. ಧರ್ಮಿಜ್ಞಾನವೇ 
ಆಗದಿದ್ದರೆ ಪ್ರಮಾ ಆಗಲೀ, ಭ್ರಮವಾಗಲೀ ಯಾವುದೂ ಬರದೇ 


ಅಜ್ಞಾನವು ಆತ್ಸಾಶ್ರಿತವಲ್ಲ (ವಿಷಯಬ್ರಹ್ಯಾಶ್ರಿತವಲ್ಲ).. 5 


ಹೋಗಬೇಕಾಗುತ್ತದೆ. "ಅಯಂ ಪಾಷಾಣಃ' ಎಂಬುದಾಗಿ ಈಗ ಬಂದಿರುವ 
ಭ್ರಮವೂ ಅನುಪಪನ್ನವಾಗಬೇಕಾಗುತ್ತದೆ. 

ಆದ್ದರಿಂದ ಇಂದ್ರಿಯಪ್ರವೃತ್ತಿ ಆಗಿದೆ ಎಂದೇ ಹೇಳಬೇಕು. ಹಾಗಾದರೆ 
ಇಂದ್ರಿಯಪ್ರವೃತ್ತಿ ಆಗಿದ್ದರೂ (ಕಣ್ಣು ತೆರೆದು ಎದುರಿಗಿರುವ ವಸ್ತುವನ್ನು 
ನೋಡಿದ್ದರೂ) ಅದರಲ್ಲಿರುವ ಘಟತ್ವ ತೋರಿಲ್ಲ ಎಂದರೆ, ಘಟತ್ವಾಗ್ರಹಣಕ್ಕೆ 
ಏನು ನಿಮಿತ್ತ ? ಪ್ರಮಾಣವೈಕಲ್ಯವನ್ನು ಹೇಳಲು ಬರುವುದಿಲ್ಲ. ಕಣ್ಣು ತೆರೆದು 
ಘಟವನ್ನು ನೋಡಿದ್ದಾನೆ, ಇಂದ್ರಿ ಯಸನ್ನಿಕರ್ಷ ಆಗಿದೆ, ಆದ್ದರಿಂದ 
ಪ್ರಮಾಣವೈಕಲ್ಯ ಹೇಳಲು ಬರುವುದಿಲ್ಲ. ಹಾಗಾಗಿ ಭಾವರೂಪಅಜ್ಞಾನವನ್ನು 
ಬಿಟ್ಟು ಬೇರೆ ನಿಮಿತ್ತವನ್ನು ಹೇಳಲು ಬರುವುದಿಲ್ಲವಾದ್ದರಿಂದ ಘಟತ್ವಾಗ್ರ ಹಣಕ್ಕೆ 
ಅಜ್ಞಾನವೇ ನಿಮಿತ್ತ ಎಂದು ಹೇಳಬೇಕು. ಅರ್ಥಾತ್‌ ಅಲ್ಲಿ ಘಟಾಜ್ಞಾನವನ್ನು 
ನೀವೂ ಒಪ್ಪಲೇಬೇಕು. 

ಒಂದುವೇಳೆ ಇಂದ್ರಿಯಪ್ರವೃತ್ತಿ ಆಗಿದ್ದರೂ ಅದರಲ್ಲಿರುವ ಘಟತ್ವ 
ತೋದದಿರುವುದಕ್ಕೆ ಅಜ್ಞಾನವನ್ನು ನಿಮಿತ್ತವನ್ನಾಗಿ ಒಪ್ಪದೇ ಹೋದರೆ 
(ಘಟಾಜ್ಞಾನವನ್ನು ಒಪ್ಪದಿದ್ದರೆ) ಶುಕ್ಷಜ್ಞಾನವೂ ಅನುಪಪನ್ನವಾಗಬೇಕಾಗುತ್ತದೆ. 

ಅಲ್ಲಿಯೂ ಸಹ ಇಂದ್ರಿಯಪ್ರವೃತ್ತಿ ಆಗಿದೆ, ಕಣ್ಣು ತೆರೆದು ಎದುರಿಗಿರುವ 
ಶುಕ್ತಿಯನ್ನು ನೋಡಿದ್ದಾನೆ. ಆದರೂ ಅದರಲ್ಲಿರುವ ಶುಕ್ತಿತ್ವ ತೋರಿಲ್ಲ. 
ಶುಕ್ತಿತ್ವಾಗ್ರ ಹಣಕ್ಕೆ ಅಜ್ಞಾನ ಬಿಟ್ಟು ಬೇರೆ ನಿಮಿತ್ತ ಇಲ್ಲವಾದ್ದರಿಂದ ಶುಕ್ತಜ್ಞಾನವೇ 
ನಿಮಿತ್ತ ಎಂದೇ ಹೇಳಬೇಕು. ಹೀಗಾಗಿ ಘಟತ್ವಾಗ್ರಹಣಕ್ಕೆ ನಿಮಿತ್ತವಾಗಿ 
ಘಟಾಜ್ಞಾನವನ್ನು ಒಪ್ಪದಿದ್ದರೆ, ಶುಕ್ತಿತ್ಪಾಗ್ರ ಹಣಕ್ಕೆ ನಿಮಿತ್ತವಾಗಿ ಶುಕ್ಷಜ್ಞಾನವನ್ನೂ 
ಒಪ್ಪದೇ ಹೋಗಬೇಕಾಗುತ್ತದೆ. 

ಶುಕ್ಷಜ್ಞಾನ ಒಪ್ಪದಿದ್ದರೆ '"ಇದಮಂಶಾವಚ್ಛಿನ್ನಚ್ಛೆ ತನ್ಯಾವರಕಮಜ್ಞಾನಂ 
ಅರ್ಥಾತ್ಮನಾ ಜ್ಞಾನಾತ್ಮನಾ ಚ ಪರಿಣಮತೇ'' ಎಂದು ಅವರು ಹೇಳುವಂತೆ 
ಶುಕ್ಷಜ್ಞಾನದ ಪರಿಣಾಮರೂಪವಾದ ಭ್ರಮಜ್ಞಾನ ಅಥವಾ ಪ್ರಾತಿಭಾಸಿಕವಾದ 
ರಜತವೇ ಅನುಪಪನ್ನವಾಗಬೇಕಾಗುತ್ತದೆ ಎಂದು ಭಾವ. 

ಆದ್ದರಿಂದ ಶುಕ್ಷಜ್ಞಾನವನ್ನು ಒಪ್ಪುವಂತೆ ಘಟಾಜ್ಞಾನವನ್ನೂ ಒಪ್ಪಲೇಬೇಕು. 
ಹಾಗಾಗಿ - “"ಯತ್‌ ಅಜ್ಞಾನಂ ನ ತತ್‌ ವಿಷಯಾಶ್ರಿತಮ್‌'' ಎಂಬ ವ್ಯಾಪ್ಟಿಯಲ್ಲಿ 
ಘಟಾಜ್ಞಾನವನ್ನು ದೃಷ್ಟಾಂತವನ್ನಾಗಿ ಮಾಡಿದ್ದು ಉಪಪನ್ನವೇ ಆಗಿದೆ ಎಂದು 
ಅಭಿಪ್ರಾಯ. 


TP ತತ್ತೋದ್ಯೋತ 


ಶ್ರೀವೇದೇಶತೀರ್ಥರ ಟಿಪ್ಪಣೀ ವಿಶೇಷವಿಚಾರ 

ಅನೃಥಾ ಶುಕ್ತಿಕಾಜ್ಞಾನಮಪಿ ನ ಸ್ಯಾತ್‌ 1 (ಟೀಕಾ) 

೧) ಯದ್ಯಪಿ ಪರರು ಶುಕ್ಕಿವಿಷಯಕ ಅಜ್ಞಾನವನ್ನೂ ಸಹ ಒಪ್ಪುವುದಿಲ್ಲ. 
ಯಾಕೆ 9 ಶುಕ್ತಿಯು ಜಡವಾಗಿದೆ, ಘಟತುಲ್ಯವಾಗಿದೆ. ಅಂದರೆ ಕೇವಲ 
ಜಡಾವರಕ ಅಜ್ಞಾನವನ್ನು ಪರರು ಒಪ್ಪುವುದಿಲ್ಲ. ಹೀಗಾಗಿ ಘಟವು 
ಜಡವಾದ್ದರಿಂದ ಘಟಾವರಕಾಜ್ಞಾನವನ್ನು ಒಪ್ಪುವುದಿಲ್ಲ. ಅದರಂತೆಯೇ 
ಶುಕ್ತಿಯೂ ಜಡವೇ ಆಗಿದ್ದರಿಂದ ಘಟತುಲ್ಯವಾದ ಕಾರಣ ಶುಕ್ತಾವರಕಾಜ್ಞಾನ- 
ವನ್ನೂ ಒಪ್ಪುವುದಿಲ್ಲ ಪರರು. ಕಿಂತು ಶುಕ್ತವಚ್ಛಿನ್ನಚ್ಛೆ ತನ್ಯ ವಿಷಯಕವಾದ 
ಅಜ್ಞಾನವನ್ನೇ ಪರರು ಒಪ್ಪುವುದು. ಆದರೂ ಸಹ 

““ಶಾಸ್ತ್ರಾರ್ಥಂ ನ ಜಾನಾಮಿ'' ಎಂಬ ಅನುಭವಬಲದಿಂದಾಗಿ ಬ್ರಷ್ಟ- 
ವಿಷಯಕಾಜ್ಞಾನವನ್ನು ಒಪ್ಪುವಂತೆ "ಶುಕ್ತಿಂ ನ ಜಾನಾಮಿ'' ""ಘಟಂ ನ 
ಜಾನಾಮಿ'' ಎಂಬ ಅನುಭವಬಲದಿಂದ ಶುಕ್ಶಿವಿಷಯಕವಾದ ಅಜ್ಞಾನವನ್ನು, 
ಘಟವಿಷಯಕವಾದ ಅಜ್ಞಾನವನ್ನು ಒಪ್ಪುವುದು ದುರ್ವಾರವಾಗಿದೆ. (ಶುಕ್ತಜ್ಞಾನ 
-ಘಟಾಜ್ಞಾನಗಳನ್ನು ಒಪ್ಪಲೇಬೇಕು.) 


""ಶುಕ್ತಿಯಾಗಲೀ ಘಟವಾಗಲೀ ಜಡವಾದ್ದರಿಂದ ಅದಕ್ಕೆ ಪ್ರಕಾಶದ 
ಪ್ರಾಪ್ತಿಯೇ ಇಲ್ಲ. ಹೀಗಾಗಿ ಪ್ರಾಪ್ತಪ್ರಕಾಶಪ್ರತಿಬಂಧಕತಯಾ ಶುಕ್ಷಜ್ಞಾನ - 
ಘಟಾಜ್ಞಾನಗಳನ್ನು ಒಪ್ಪುವುದರಿಂದ ಯಾವುದೇ ಪ್ರಯೋಜನವಿಲ್ಲ. ಆದ್ದರಿಂದ 
ಶುಕ್ಷಜ್ಞಾನ - ಘಟಾಜ್ಞಾನಗಳನ್ನು ಏಕೆ ಒಪ್ಪಬೇಕು ?'' ಎಂಬ ಆಕ್ಷೇಪ 
ಸರಿಯಲ್ಲ. ಯಾಕೆಂದರೆ ಶುಕ್ಷಜ್ಞಾನ - ಘಟಾಜ್ಞಾನಗಳು 


""ಶುಕ್ತಿಂ ನ ಜಾನಾಮಿ'' ""ಘಟಂ ನ ಜಾನಾಮಿ'' 


ಎಂಬ ಅನುಭವರೂಪಪ್ರಮಾಣಸಿದ್ದವಾಗಿದೆ. ಹಾಗಾಗಿ ಪ್ರಯೋಜನ ಇಲ್ಲ 
ಎಂಬ ಕಾರಣಕ್ಕೆ ಪ್ರಮಾಣಸಿದ್ಧವಾದದ್ದನ್ನು ತ್ಯಾಗ ಮಾಡಲು ಬರುವುದಿಲ್ಲ. 


೨) ಕಣ್ಣು ತೆರೆದು ಶುಕ್ತಿಯನ್ನು ನೋಡಿದರೂ ಅದರಲ್ಲಿರುವ ಶುಕ್ತಿತ್ತದ 
ಗೃಹಣ ಆಗಿಲ್ಲ ಎನ್ನುವುದು ಸರಿ. ಆದರೆ ಆ ಶುಕ್ತಿತ್ಪಾಗ ಹಣಕ್ಕೆ ಅಜ್ಞಾನವನ್ನೇ 
ನಿಮಿತ್ತವಾಗಿ ಒಪ್ಪಬೇಕು ಎಂದೇನಿಲ್ಲ. ಅಜ್ಞಾನವನ್ನು ಬಿಟ್ಟು ಬೇರೆ ದೋಷವನ್ನು 
ನಿಮಿತ್ತವಾಗಿ ಒಪ್ಪಬಹುದಲ್ಲ ? ಎಂಬ ಆಕ್ಷೇಪ ಸರಿಯಲ್ಲ. ಜ್ಞಾನಪ್ರತಿಬಂಧಕ- 
ಅಜ್ಞಾನ ಬಿಟ್ಟು ಬೇರೆ ದೋಷವನ್ನು ನೀವು ಅಂಗೀಕರಿಸಿಲ್ಲ. 


ಅಜ್ಞಾನವು ಜ್ಞಾತೃಪುರುಷನಲ್ಲಿ ಆಶ್ರಿತವಾಗಿದೆ ಎಂದು ಸಮರ್ಥನೆ ಕಾ 


ಒಂದುವೇಳೆ ಜ್ಞಾನಪ್ರತಿಬಂಧಕಅಜ್ಞಾನ ಬಿಟ್ಟು ಬೇರೆ ದೋಷವನ್ನು 
ಅಂಗೀಕರಿಸುವುದೇ ಆದರೆ, ಬ್ರಹ್ಮನ ವಿಷಯದಲ್ಲಿಯೂ ಸಹ ಬ್ರಹ್ಮಪ್ರಕಾಶ- 
ಪ್ರತಿಬಂಧಕವಾಗಿ ದೋಷವನ್ನು ಅಂಗೀಕರಿಸಿರಿ. ಬ್ರಹ್ಮಾವರಕವಾದ ಭಾವ- 
ರೂಪಅಜ್ಞಾನವನ್ನು ಏಕೆ ಅಂಗೀಕರಿಸುತ್ತೀರಿ ? ಅರ್ಥಾತ್‌ ದೋಷದಿಂದಲೇ 
ಬ್ರಹ್ಮಪ್ರಕಾಶಪ್ರತಿಬಂಧ ಸಾಧ್ಯವಾಗುವುದರಿಂದ ಬ್ರಹ್ಮಾಜ್ಞಾನವೂ ಅಸಿದ್ಧವಾಗ- 
ಬೇಕಾದ ಅತಿಪ್ರಸಂಗ ಬರುತ್ತದೆ. 


ಆದ್ದರಿಂದ ಬ್ರಹ್ನಾಜ್ಞಾನ ಒಪ್ಪುವಂತೆ ಘಟಾಜ್ಞಾನವನ್ನೂ ಒಪ್ಪಲೇಬೇಕು. 
ಹಾಗಾಗಿ- 


""ಯತ್‌ ಅಜ್ಞಾನಂ ನ ತತ್‌ ವಿಷಯಾಶ್ರಿತಮ್‌'' 


ಎಂಬ ವ್ಯಾಪ್ತಿಯಲ್ಲಿ ಘಟಾಜ್ಞಾನವನ್ನು ದೃಷ್ಟಾಂತವನ್ನಾಗಿ ಮಾಡಿದ್ದು 
ಉಪಪನ್ನವೇ ಆಗಿದೆ ಎಂದು ಅಭಿಪ್ರಾಯ. 


ಅಜ್ಞಾನವು ಭಾತೃಪುರುಷನಲ್ಲಿ ಆಶ್ರಿತವಾಗಿದೆ ಎಂದು ಸಮರ್ಥನೆ 


ಟೀಕಾ: ಯದಿ ತರ್ಹಿ ನ ವಿಷಯಾಶ್ರಿತಮಜ್ಞಾನಮ್‌, ಕ್ವತದಾಶ್ರಿತಮಿತ್ಯತ 
ಆಹ- 


ಮೂಲ - ಪುಂಗತಮೇವ ಹಿ ತಮಃ।ಟ 


ಪುಂಗತಂ ಜ್ಞಾತೃಪುರುಷಗತಮ್‌ । ತಮ ಇವ ತಮೋತಜ್ಞಾನಮ್‌। 
ಜ್ಞಾನಪ್ರತಿಬಂಧಕತ್ವಾತ್‌ 1 ತಮೋಗ್ರಹಣಮುತ್ತರತ್ರೋಪ- 
ಯೋಕ್ಚ್ಯತೇ | ಪ್ರಮಾಣೇನ ಹಿ ವಿಷಯಾಶ್ರಿತತ್ತೇ ನಿರಾಕೃತೇ 
ಪರಿಶೇಷತೋ ಜಾತ್ಸಗತತಂ ಸಿದ್ದ ತಿ | ಹಿಶಬಸ್ತು 'ಅಹಮಜಃ' 

[MS] `ದ ಏಕೆ ಇ ಜಾ 
"ಘಟಮಹಂ ನ ಜಾನಾಮಿ' ಇತ್ಯಾದ್ಯನುಭವಮಪ್ಯತ್ರ ಪ್ರಮಾಣಂ 
ದರ್ಶಯತಿ । 


ಅನುವಾದ :- ''ಬ್ರಹ್ಮಾಜ್ಞಾನಂ ನ ವಿಷಯಾಶ್ರಿತಮ್‌ ಅಜ್ಞಾನತ್ವಾತ್‌ 
ಘಟಾಜ್ಞಾನವತ್‌'' ಎಂಬುದಾಗಿ ಅನುಮಾನದಿಂದ ಅಜ್ಞಾನಕ್ಕೆ ವಿಷಯಾ- 
ಶ್ರಿತತ್ಹವನ್ನು ನಿರಾಕರಿಸಿದಿರಿ. ಹಾಗಾದರೆ ಅಜ್ಞಾನವು ನಿರಾಶ್ರಯವಾಗಿ 
ಇರುವುದಕ್ಕಂತೂ ಸಾಧ್ಯವಿಲ್ಲ. ಯಾವುದಾದರೂ ಒಂದು ಆಶ್ರಯ ಬೇಕೇಬೇಕು. 
ಅಜ್ಞಾನಕ್ಕೆ ವಿಷಯವು ಆಶ್ರಯವಾಗುವುದಿಲ್ಲ ಎನ್ನುವುದಾದರೆ ಅಜ್ಞಾನವು ಎಲ್ಲಿ 


313 ತತ್ಹೋದ್ಯೋತ 


ಆಶ್ರಿತವಾಗಿದೆ ? (ಅಜ್ಞಾನಕ್ಕೆ ಆಶ್ರಯ ಯಾವುದು 2) ಎಂಬುದಾಗಿ ಪ್ರಶ್ನೆ 
ಬಂದರೆ, ಅದಕ್ಕೆ ಆಚಾರ್ಯರು ಉತ್ತರಿಸುತ್ತಾರೆ - 


ಮೂಲ:- ಪುಂಗತಮೇವ ಹಿ ತಮಃ । 


ಮೂಲಾರ್ಥ :- ಅಜ್ಞಾನವು ಜಾತೃಪುರುಷನಲ್ಲಿಯೇ ಆಶ್ರಿತವಾಗಿದೆ. ಅದು 
ಅನುಭವ(ಪ್ರಮಾಣ)ಸಿದ್ದವಾಗಿದೆ. 


೧) ಮೂಲದಲ್ಲಿ 'ಪುಂಗತಮೇವ' ಎನ್ನುವುದಕ್ಕೆ ಅರ್ಥವೇನು ? ಯಾಕೆಂದರೆ, 
ಪುಂಶಬ್ದವು ಸಂಸಾರಿಜೀವ-ಮುಮುಕ್ಬುಜ್ಜೇಯಪರಬ್ರಹ್ಮ ಇಬ್ಬರಲ್ಲಿಯೂ 
ಸಾಧಾರಣವಾಗಿದ್ದರಿಂದ, ಪುಂಗತವಾಗಿದೆ ಎಂದರೆ ಸಂಸಾರಿಜೀವನಲ್ಲಿ 
ಆಶ್ರಿತವಾಗಿದೆ ಎಂದು ಅರ್ಥವೋ ? ಮುಮುಕ್ತುಜ್ಞೇಯಪರಬ್ರ ಹ್ನನಲ್ಲಿ 
ಆಶ್ರಿತವಾಗಿದೆ ಎಂದು ಅರ್ಥವೋ 2 ಎಂದು ಸಂದೇಹ ಬೇಡ. ಕಾರಣ - 
""ಪುಂಗತಂ ಜ್ಞಾತೃಪುರುಷಗತಮ್‌'' 


"'ಅಜ್ಞತಾತ ಖಿಲಸಂವೇತ್ತುಃ ಘಟತೇ ನ ಕುತಶ್ಚನ' ಎಂಬುದಾಗಿ ಅಜ್ಞಾನವು 
ಬ್ರಹ್ಮನಲ್ಲಿಆಶ್ರಿ ತವಾಗಿಲ್ಲಎನ್ನುವುದನ್ನು ಅನ್ಯತ್ರ ಸಮರ್ಥನೆ ಮಾಡಿರುವುದರಿಂದ, 
ಅಜ್ಞಾನವು ಪುಂಗತವಾಗಿದೆ ಎಂದರೆ ಜ್ಞಾತೃಪುರುಷನಲ್ಲಿ (ಸಂಸಾರಿ ಜೀವನಲ್ಲಿ) 
ಆಶ್ರಿತವಾಗಿದೆ ಎನ್ನುವುದೇ ಅಭಿಪ್ರೇತವಾಗಿದೆ ಎಂದು ಭಾವ. 


೨) "ಅಜ್ಞಾನವು ಪುಂಗತವಾಗಿದೆ' ಎಂದು ಹೇಳಬೇಕಿರುವುದರಿಂದ 
ದಾ 


""ಪುಂಗತಮೇವ ಹಿ ಅಜ್ಞಾನಮ್‌'' ಎಂಬುದಾಗಿ ಆಚಾರ್ಯರು ಹೇಳಬೇಕಿತ್ತು. 
ಅದನ್ನು ಬಿಟ್ಟು ""ಪುಂಗತಮೇವ ಹಿ ತಮಃ'' ಎಂಬುದಾಗಿ "ತಮಸ್ಸು 
ಪುಂಗತವಾಗಿದೆ' ಎಂದು ಆಚಾರ್ಯರು ಹೇಳಿದ್ದು ಅಸಂಗತ ಅಲ್ಲವೇ ? 


ಈ ಪ್ರಶ್ನೆಗೆ ಉತ್ತರ - "ತಮ ಇವ ತಮೋತಜ್ಞಾನಂ' ಎಂದು. ಅಂದರೆ ಃ- 
ಇಲ್ಲಿ 'ತಮಃ' ಎಂಬುದಾಗಿ ತಮಃಶಬ್ದವನ್ನೇ ಬಳಸಿದ್ದರೂ ಆ ತಮಃಶಬ್ದದಿಂದ 
ಅಜ್ಞಾನವನ್ನೇ ತೆಗೆದುಕೊಳ್ಳುವುದು. ಅದು ಹೇಗೆ ೧ ತಮಸ್ಸು ಎಂದರೆ 
ಜ್ಞಾನಪ್ರತಿಬಂಧಕವಾದದ್ದು ಎಂದರ್ಥ. ಕತ್ತಲೆಯು ಹೇಗೆ ಜ್ಞಾನಪ್ರತಿಬಂಧಕ- 
ವಾಗಿದೆಯೋ ಹಾಗೆ ಅಜ್ಞಾನವೂ ಜ್ಞಾನಪ್ರತಿಬಂಧಕವೇ ಆಗಿದೆ. ಹಾಗಾಗಿ 
ಜ್ಞಾನಪ್ರತಿಬಂಧಕವಾದ ಕತ್ತಲೆಯನ್ನು ತಮಃಶಬ್ದದಿಂದ ತೆಗೆದುಕೊಳ್ಳುವಂತೆ, 
ಜ್ಞಾನಪ್ರತಿಬಂಧಕವಾದ ಅಜ್ಞಾನವನ್ನೂ ತಮಃಶಬ್ದದಿಂದ ತೆಗೆದುಕೊಳ್ಳಲು 
ಬರುತ್ತದೆಯಾದ್ದರಿಂದ ಪ್ರಕೃತದಲ್ಲಿ 'ತಮಃ' ಎಂದರೆ ಅಜ್ಞಾನ ಎಂದು ಅರ್ಥ. 


ಅಜ್ಞಾನವು ಜ್ಞಾತೃಪುರುಷನಲ್ಲಿ ಆಶ್ರಿತವಾಗಿದೆ ಎಂದು ಸಮರ್ಥನೆ 315 


೩) ಅಜ್ಞಾನವನ್ನೇ ತೆಗೆದುಕೊಳ್ಳುವ ಉದ್ದೇಶ ಇದ್ದದ್ದಾದರೆ "ಅಜ್ಞಾನಂ' 
ಎಂದೇ ಹೇಳಬಹುದಾಗಿತ್ತು ? 'ತಮಃ' ಎಂಬುದಾಗಿ ತಮಃಶಬ್ದವನ್ನು ಏಕೆ 
ಪ್ರಯೋಗಿಸಿದರು ಆಚಾರ್ಯರು 9? ಎಂದರೆ, ಮುಂದಿನ ವಾಕ್ಯಗಳಲ್ಲಿ 
ತಮಸ್ಸನ್ನು ದೃಷ್ಟಾಂತವನ್ನಾಗಿ ತೆಗೆದುಕೊಳ್ಳುವವರಿದ್ದಾರೆ. ಹಾಗಾಗಿ ಕತ್ತಲೆ- 
ಅಜ್ಞಾನ ಉಭಯಾನುಗತವಾದ ತಮಃಶಬ್ದವನ್ನು ಪ್ರಯೋಗಿಸಿದ್ದಾರೆ 
ಆಚಾರ್ಯರು ಎಂದು ಭಾವ. 


೪) "'ಬ್ರಹ್ಮಾಜ್ಞಾನಂ ನ ಸ್ವವಿಷಯಾಶ್ರಿತಮ್‌ ಅಜ್ಞಾನತ್ಹಾತ್‌ ಘಟಾಜ್ಞಾನವತ್‌'' 
ಎಂಬುದಾಗಿ ಹಿಂದೆ ಹೇಳಿದ ಅನುಮಾನಪ್ರಮಾಣದಿಂದ ಅಜ್ಞಾನಕ್ಕೆ 
ವಿಷಯಾಶ್ರಿ ತತ್ವವು ನಿರಾಕರಿಸಲಡುತ್ತಿರಲು, ಪರಿಶೇಷದಿಂದ ಅಜ್ಞಾನಕ್ಕೆ 
ಜ್ಞಾತೃಗತತ್ವವೇ ಸಿದ್ಧಿಸುತ್ತದೆ. ಅಂದರೆ ;- ಅಜ್ಞಾನವು ಜ್ಞಾನದಂತೆ 
ಸಾಶ್ರಯಪದಾರ್ಥವಾಗಿದೆ. ವಿಷಯನಾದ ಬ್ರಹ್ಮ ಅಥವಾ ಜಾತೃವಾದ 
ಪುರುಷ ಹೀಗೆ ಅಜ್ಞಾನಕ್ಕೆ ಒಂದು ಆಶ್ರಯ ಬೇಕೇಬೇಕು ಎಂದರ್ಥ. 
""ಬ್ರಹ್ಮಾಜ್ಞಾನಂ ನ ಸ್ವವಿಷಯಾಶ್ರಿತಂ'' ಎಂಬುದಾಗಿ ಅನುಮಾನದಿಂದ 
ಅಜ್ಞಾನಕ್ಕೆ ವಿಷಯ ಆಶ್ರಯವಾಗುವುದಿಲ್ಲ ಎಂದು ಸಾಧಿಸಿದರೆ, ಪರಿಶೇಷದಿಂದ 
ಜ್ಞಾತೃಪುರುಷನೇ ಆಶ್ರಯ ಎಂದು ಸಿದ್ಧವಾಗುತ್ತದೆ ಎಂದು ಭಾವ. 


೫) ""ಪುಂಗತಮೇವ ಹಿ ತಮಃ'' ಎಂಬುದಾಗಿ ಆಚಾರ್ಯರು ಹಿಶಬ್ದವನ್ನು 
ಪ್ರಯೋಗಿಸಿದ್ದಾರೆ. ಆ ಹಿಶಬ್ದವು ಪ್ರಮಾಣಸೂಚಕವಾಗಿದೆ. ಅಂದರೆ - 
ಅಜ್ಞಾನವು ಜ್ಞಾತೃಪುರುಷಾಶ್ರಿತವಾಗಿದೆ ಎಂಬ ವಿಷಯದಲ್ಲಿ ಪರಿಶೇಷ 
ಪ್ರಮಾಣದಂತೆ "ಅಹಮಜ್ಞಃ' "ಘಟಮಹಂ ನ ಜಾನಾಮಿ' ಇತ್ಯಾದಿ 
ಅನುಭವಗಳನ್ನೂ ಪ್ರಮಾಣವನ್ನಾಗಿ ಸೂಚಿಸುತ್ತಿದೆ ಎಂದು ಅಭಿಪ್ರಾಯ. 


ಅವತಾರಿಕೆ :- 'ಜ್ಞಾನೇನ ನಿವರ್ತತೇ' ಎಂಬುದಾಗಿ ಮುಂದೆ 
ಜ್ಞಾನನಿವತಣ್ಯತ್ಸವನ್ನು ಹೇಳುತ್ತಿದ್ದಾರೆ. ಆದರೆ ಅಜ್ಞಾನಕ್ಕೆ ಆಶ್ರಯ ಯಾವುದು? 
ಎಂದು ಚಿಂತೆ ಮಾಡುವಾಗ, ಜ್ಞಾನನಿವರ್ತತ್ವವನ್ನು ಪ್ರತಿಪಾದಿಸುವುದು 
ಯುಕ್ತವಾಗುವುದಿಲ್ಲವಲ್ಲ? ಎಂಬುದಾಗಿ ಶಂಕೆ ಬಂದರೆ, ಅದಕ್ಕೆ ಆಚಾರ್ಯರ 
ಮುಂದಿನ ವಾಕ್ಯ ಯಾಕೆ ಹೊರಟದೆ ಎನ್ನುವುದನ್ನು ಟೀಕಾಕೃತ್ಪಾದರು 
ತಿಳಿಸುತ್ತಾರೆ (ಅವತಾರಿಕೆ ನೀಡುತ್ತಾರೆ) - 


ದಾ ತತ್ತೋದ್ಯೋತ 


ಟೀಕಾ: ಪ್ರಮಾಣಾಂತರಂ ಚಾಹ - 
ಮೂಲ :- ಜ್ಞಾನೇನ ನಿವರ್ತತೇ। 


ತಮ ಇತಿ ವರ್ತತೇ 1 ಯಥಾ ಖಲು ತಮಃ ಪ್ರಕಾಶ- 
ಸಮಾನಾಶ್ರಯಮೇವ ತೇನ ನಿವರ್ತತೇ । ನ ವ್ಯಾಶ್ರಯಮ್‌ । 
ತಥಾನಜ್ಞಾನಮಪಿ ಜ್ಞಾನೇನ ನಿವರ್ತತ ಇತಿ ಜ್ಞಾನಸಮಾನಾ- 
ಶ್ರಯಮೇವ ಭವಿತುಂ ಯುಕ್ತಮ್‌ । ಜ್ಞಾನಾಶ್ರಯಶ್ಚ 
ಜ್ಞಾತೈವೇತ್ಯಜ್ಞಾನಸ್ಯಾಪಿ ಸ ಏವಾಶ್ರಯೋ ಯುಕ್ತಃ । 


ಅನುವಾದ :- ಅಜ್ಞಾನವು ಜ್ಞಾತೃಪುರುಷನಲ್ಲಿ ಆಶ್ರಿತವಾಗಿದೆ. ಎಂಬ 
ವಿಷಯದಲ್ಲಿ ಪರಿಶೇಷ ಹಾಗೂ ಅನುಭವಪ್ರಮಾಣಗಳನ್ನು ಈವರೆಗೆ 


ಉಲ್ಲೇಖಿಸಿ, ಪ್ರಕೃತ ಮತ್ತೊಂದು ಪ್ರಮಾಣವನ್ನೂ ಹೇಳುತ್ತಾರೆ - 


("ಅಜ್ಞಾನವು ಜ್ಞಾತೃಪುರುಷಾಶ್ರಿತವಾಗಿದೆ' ಎನ್ನುವುದನ್ನು ಮತ್ತೊಂದು 
ಪ್ರಮಾಣದಿಂದಲೂ ಸಮರ್ಥಿಸುತ್ತಾರೆ -) 

ಮೂಲ :- ಜ್ಞಾನೇನ ನಿವರ್ತತೇ | 

ಮೂಲಾರ್ಥ :- ಅಜ್ಞಾನವು ಜ್ಞಾನದಿಂದ ನಿವತಣ್ಯವಾಗುತ್ತದೆಯಾದ್ಧರಿಂದಲೂ 
(ಅಜ್ಞಾನವು ಜ್ಞಾನಕ್ಕೆ ಸಮಾನಾಶ್ರಯವಾಗಬೇಕಾದ್ದರಿಂದ) ಅಜ್ಞಾನವು ಜಾತೃಪುರುಪ- 
ನಲ್ಲಿ ಆಶ್ರಿತವಾಗಿದೆ ಎಂದು ಸಿದ್ಧವಾಗುತ್ತದೆ. 


ಮೂಲದಲ್ಲಿ "ಜ್ಞಾನದಿಂದ ನಿವೃತ್ತವಾಗುತ್ತದೆ' ಎಂದಿದೆ. ಆದರೆ ಯಾವುದು 
ನಿವೃತ್ತವಾಗುತ್ತದೆ ಎನ್ನುವುದು (ಕರ್ತೃವಾಚಕಶಬ್ದವು) ಇಲ್ಲ. ಅದಕ್ಕಾಗಿ 
“ಪುಂಗತಮೇವ ಹಿ ತಮಃ' ಎಂಬ ಹಿಂದಿನ ವಾಕ್ಯದಲ್ಲಿನ "ತಮಃ' ಎಂಬ 
ಶಬ್ದವನ್ನು ಅನುವರ್ತನ ಮಾಡಿಕೊಳ್ಳಬೇಕು. "ತಮಃ ಜ್ಞಾನೇನ ನಿವರ್ತತೇ' 
ಎಂದು ಅನ್ವಯ ಮಾಡಿಕೊಳ್ಳಬೇಕು. 


ಯಾವ ರೀತಿಯಾಗಿ 'ಪ್ರಕಾಶಸಮಾನಾಶ್ರ ಯವಾದ ಕತ್ತಲೆಯು ಮಾತ್ರವೇ 


೧ ಯಾವ ಪ್ರದೇಶದಲ್ಲಿಕತ್ತಲೆಯಿದೆ ಅದೇ ಪ್ರದೇಶದಲ್ಲಿ ಬೆಳಕು ಬಂದಾಗ ಅಂತಹ ಸಮಾನಾಧಿ 
ಕರಣವಾದ ಬೆಳಕಿನಿಂದ ಕತ್ತಲೆ ನಿವಾರಣೆಯಾಗುತ್ತದೆ. ಹೊರತು ಯಾವುದೋ ಒಂದು 
ಪ್ರದೇಶದಲ್ಲಿ ಕತ್ತಲೆಯಿದ್ದು ಮತ್ತಾವುದೋ ಪ್ರದೇಶದಲ್ಲಿ ಬೆಳಕು ಇದ್ದರೆ ಅಂತಹ ಭಿನ್ನಾಧಿ 
ಕರಣವಾದ ಬೆಳಕಿನಿಂದ ಕತ್ತಲೆಯು ನಿವಾರಣೆಯಾಗುವುದಿಲ್ಲ. ಹೀಗಾಗಿ ಕತ್ತಲೆಗೆ ಸಮಾನಾಧಿ 
ಕರಣವಾದ ಬೆಳಕು ಮಾತ್ರವೇ ಕತ್ತಲೆನಿವಾರಕವಾಗುತ್ತದೆ ಎಂದು ಭಾವ. 


ಅಜ್ಞಾನವು ಜ್ಞಾತೃಪುರುಷನಲ್ಲಿ ಆಶ್ರಿತವಾಗಿದೆ ಎಂದು ಸಮರ್ಥನೆ ಣಾ 


ಪ್ರಕಾಶದಿಂದ ನಿವೃತ್ತವಾಗುತ್ತದೆ, ಹೊರತು ವ್ಯಾಶ್ರಯವಾದ ಭಿನ್ನಾಧಿಕರಣ- 
ವಾದ ಕತ್ತಲೆಯು ಪ್ರಕಾಶದಿಂದ ನಿವೃತ್ತವಾಗುವುದಿಲ್ಲ ಅದೇ ರೀತಿಯಾಗಿ 
ಅಜ್ಞಾನವೂ ಸಹ ಜ್ಞಾನದಿಂದ ನಿವೃತ್ತವಾಗುತ್ತದೆ ಎಂದರೆ ಜ್ಞಾನಸಮಾನಾ- 
ಪ್ರಯವೇ ಆಗುವುದು ಯುಕ್ತ. 

ಹಾಗಾದರೆ ಈ ವಿಷಯದಲ್ಲಿ ಇಷ್ಟು ಅನುಮಾನ ಮಾಡಿದಂತಾಗುತ್ತದೆ - 


ಅಜ್ಞಾನಂ ಜ್ಞಾನಸಮಾನಾಶ್ರಯಂ ಜ್ಞಾನನಿವರ್ತತ್ವಾತ್‌ 1 ಯತ್‌ ಯೇನ 
ನಿವರ್ತತೇ ತತ್‌ ತತ್ತಮಾನಾಶ್ರಯಂ, ಯಥಾ ತಮಃ ಪ್ರಕಾಶೇನ । 


ಅಜ್ಞಾನವು ಜ್ಞಾನಸಮಾನಾಶ್ರ ಯವಾಗಿದೆ ಜ್ಞಾನನಿವರ್ತವಾದ್ದರಿಂದ. 
ಯಾವುದು ಯಾವುದರಿಂದ ನಿವತಣ್ಯವಾಗುತ್ತದೆ ಅದು ಅದಕ್ಕೆ ಸಮಾನಾಶ್ರಯ- 
ವಾಗಿರುತ್ತದೆ ಎಂದು ಸಾಮಾನ್ಯವ್ಯಾಪ್ತಿ. ಉದಾ- ಕತ್ತಲೆಯು ಬೆಳಕಿನಿಂದ 
ನಿವತಣ್ಯವಾಗುವ ಕಾರಣ ಬೆಳಕಿಗೆ ಸಮಾನಾಶ್ರಯವಾಗಿದೆ. ಪ್ರಕೃತ ಅಜ್ಞಾನವೂ 
ಜ್ಞಾನದಿಂದ ನಿವರ್ತವಾಗುವ ಕಾರಣ ಜ್ಞಾನಕ್ಕೆ ಸಮಾನಾಶ್ರ ಯವಾಗಿದೆ. 


ಅಜ್ಞಾನವು ಜ್ಞಾನಸಮಾನಾಶ್ರ ಯವಾಗಬೇಕು ಎಂದರೆ, ಜ್ಞಾನಕ್ಕೆ ಆಶ್ರಯ 
ಜ್ಞಾತೃವೇ ಆಗಿದ್ದಾನೆಯಾದ್ದರಿಂದ ಅಜ್ಞಾನಕ್ಕೂ ಜ್ಞಾತೃವೇ ಆಶ್ರಯನಾಗಬೇಕು 
ಎಂದರ್ಥ. ಹೀಗೆ ಜ್ಞಾನನಿವರ್ತತ್ವ ಯುಕ್ತಿಯಿಂದಲೂ ಸಹ ಅಜ್ಞಾನಕ್ಕೆ 
ಜ್ಞಾತೃ ಪುರುಷನೇ  ಆಶ್ರಯನಾಗಿದ್ದಾನೆ (ಅಜ್ಞಾನವು ಜ್ಞಾತೃಪುರುಷನಲ್ಲಿ 
ಆಶ್ರಿತವಾಗಿದೆ) ಎಂದು ಸಿದ್ಧವಾಗುತ್ತದೆ. 


ಅವತಾರಿಕೆ ಃ- ಪರಿಶೇಷಪ್ರಮಾಣದಿಂದ, "ಅಹಮಜ್ಞಃ' ಇತ್ಯಾದಿ 
ಅನುಭವಗಳಿಂದ, ಜ್ಞಾನನಿವರ್ತತ್ವಾನುಮಾನದಿಂದ ಅಜ್ಞಾನವು ಜ್ಞಾತೃಪುರುಷ- 
ನಲ್ಲಿ ಆಶ್ರಿತವಾಗಿದೆ ಎಂದು ಸಮರ್ಥಿಸಿದ ನಂತರ ""ಅಜ್ಞಾನವು ವಿಷಯಾಶ್ರಿತ- 
ವಾಗಿದೆ ಎಂಬ ವಿಷಯದಲ್ಲಿಯೂ ಪ್ರಮಾಣ ಇರುವುದರಿಂದ ಅಜ್ಞಾನವು 
ವಿಷಯಾಶ್ರಿತ ಆಗುವುದೇ ಉಚಿತ'' ಎಂಬುದಾಗಿ ಶಂಕಿಸಿಕೊಂಡು ಅಜ್ಞಾನಕ್ಕೆ 
ವಿಷಯಾಶ್ರಿತತ್ವವನ್ನು ನಿರಾಕರಿಸುತ್ತಾರೆ - 

೧ ಯಾವ ಪುರುಷನಲ್ಲಿ ಅಜ್ಞಾನವಿದೆ ಅವನಿಗೆ ಜ್ಞಾನ ಉಂಟಾದಾಗ ಅಂತಹ ಸಮಾನಾಧಿ 
ಕರಣವಾದ ಜ್ಞಾನದಿಂದ ಅಜ್ಞಾನದ ನಿವಾರಣೆಯಾಗುತ್ತದೆ.ಹೊರತು ಯಾವುದೋ 
ಪುರುಷನಲ್ಲಿರುವ ಅಜ್ಞಾನವು ಯಾವುದೋ ಪುರುಷನ ಜ್ಞಾನದಿಂದ ನಿವಾರಣೆಯಾಗುವುದಿಲ್ಲ. 
(ಭಿನ್ನಾಧಿಕರಣವಾದ ಜ್ಞಾನದಿಂದ ಅಜ್ಞಾನದ ನಿವೃತ್ತಿಯಾಗುವುದಿಲ್ಲ.) ಹಾಗಾಗಿ ಅಜ್ಞಾನಕ್ಕೆ 
ಸಮಾನಾಧಿಕರಣವಾದ ಜ್ಞಾನವು ಮಾತ್ರವೇ ಅಜ್ಞಾನನಿವರ್ತಕವಾಗುತ್ತದೆ ಎಂದು ಭಾವ. 


ಕಾ ತತ್ತೋದ್ಯೋತ 


“ಅಜ್ಞಾನವು ವಿಷಯಾತ್ರಿತವಾಗಿದೆ' ಎಂಬ ವಿಷಯದಲ್ಲಿಯೂ 
ಪ್ರಮಾಣ ಇದೆಯೆಂದು ಶಂಕೆ, ಅದರ ನಿರಾಕರಣೆ 


ಟೀಕಾಃ ನನು ಯಥಾ ತಮೋ ವಿಷಯಸಂಬದ್ಧಮೇವ ಸತ್‌ ಜ್ಞಾನ- 
ಪ್ರತಿಬಂಧಕಮುಪಲಭ್ಯತೇ 1 ಪ್ರಕಾಶಸ್ಥೇನಾಂಧಕಾರಸ್ಥಿತ- 
ಘಟಸ್ಕಾನುಪಲಭ್ಯಮಾನತ್ತಾತ್‌ । ಅಂಧಕಾರಸ್ವೇನಾಪಿ ಪ್ರಕಾಶ- 
ಸ್ಥಿತಕ್ಕೋಪಲಬ್ಬೇಃ | ತಥಾ ಜ್ಞಾನಪ್ರತಿಬಂಧಕೇನ ಅಜ್ಞಾನೇನಾಪಿ 
ವಿಷಯಾಶ್ರಿತೇನ ಭವಿತುಂ ಯುಕ್ತಮಿತಿ ವಿಷಯಾಶ್ರಿತತ್ವೇತ- 


ಪ್ಯಜ್ಞಾನಸ್ಯ ಪ್ರಮಾಣಮಸ್ತಿ । 

ನ ಚೈವಮಚೇತನಾಶ್ರಯಾಜ್ಞಾನಮಂಗೀಕುರ್ವತೋ ಮಾಯಾ- 
ವಾದಿನೋತಪಸಿದ್ದಾಂತಾಪತ್ತಿ: 1 ಶುಕ್ತ್ಯಾದ್ಯವಚ್ಛಿನಚ್ಛೆತನ್ಯಾ- 
ಶ್ರಯತೋರರೀಕರಣಾತ್‌ | 


ಅವಶ್ಯಂ ಚೈತದೇವಮ್‌ । ಶುಕ್ತ್ಯಾದ್ಯವಚ್ಛಿನಚ್ಛೆತನ್ಯಾಶ್ರಯಂ 

ಅಲ Fy 
ಖಲ್ಲಜ್ಞಾನಂ ತದ್ರೂಪಮಾಚ್ಛಾದ್ಯ ರಜತಾದಿರೂಪಾಂತರೋ- 
ಪಾದಾನಂ ಭವಿತುಂ ಯುಕ್ತಮ್‌। 


ಅನುವಾದ :- "ಅಜ್ಞಾನವು ಜ್ಞಾತೃಪುರುಷಾಶ್ರಿತವಾಗಿದೆ' ಎಂಬ ವಿಷಯದಲ್ಲಿ 
ಪ್ರಮಾಣ ಹೇಗಿದೆಯೋ ಅದರಂತೆ "ಅಜ್ಞಾನವು ವಿಷಯಾಶ್ರಿತವಾಗಿದೆ' ಎಂಬ 
ವಿಷಯದಲ್ಲಿಯೂ ಪ್ರಮಾಣ ಇದೆ. ಹೇಗೆಂದರೆ - 


ತಮಸ್ಸು ಕತ್ತಲೆಯು ಜ್ಞಾನಪ್ರ ತಿಬಂಧಕವಾಗಿದೆ. ಹೇಗೆ ಜ್ಞಾನಪ್ರ ತಿಬಂಧಕ ? 
ಪುರುಷಸ ಸಂಬದ್ಧವಾಗಿ ಜ್ಞಾನಪ್ರ ತಿಬಂಧಕವಾಗಿದೆಯೋ ? ವಿಷಯಸಂಬದ್ಧವಾಗಿ 
ಜ್ಞಾನಪ್ರ ತಿಬಂಧಕವಾಗಿದಯೋ 9 


ಕತ್ತಲೆಯು ಪುರುಷಸಂಬದ್ಧವಾಗಿ ಜ್ಞಾನಪ್ರತಿಬಂಧಕ ಎನ್ನುವುದಾದರೆ, 
ದೇವದತ್ತನು ಕತ್ತಲೆಯಲ್ಲಿದ್ದಾಗ (ಘಟವು ಬೆಳಕಿನಲ್ಲಿದ್ದಾಗ) ಕತ್ತಲೆಯು 
ಪುರುಷಸಂಬದ್ಧವಾದ್ದರಿಂದ ಘಟದ ಜ್ಞಾನ ಆಗಬಾರದು. ಆದರೆ ದೇವದತ್ತನು 
ಕತ್ತಲೆಯಲ್ಲಿದ್ದರೂ (ಘಟವು ಬೆಳಕಿನಲ್ಲಿರುವ ಕಾರಣ) ಘಟದ ಜ್ಞಾನವಾಗುತ್ತದೆ- 
ಯಾದ್ದರಿಂದ "ಕತ್ತಲೆಯು ಪುರುಷಸ ಸಂಬದ್ಧವಾಗಿ ಜ್ಞಾನಪ್ರ ತಿಬಂಧಕವಲ್ಲ ಎಂದು 
ತಿಳಿಯುತ್ತದೆ. 


“ಅಜ್ಞಾನವು ವಿಷಯಾಶ್ರಿತವಾಗಿದೆ' ಎಂಬ ವಿಷಯದಲ್ಲಿಯೂ.. ದಾ 


ನಾವು ಕತ್ತಲೆಯಲ್ಲಿದ್ದು ಘಟವು ಬೆಳಕಿನಲ್ಲಿದ್ದರೆ ಘಟದ ಜ್ಞಾನ ಆಗುತ್ತದೆಯೋ? 
ಇಲ್ಲವೋ ? ಘಟದ ಜ್ಞಾನ ಆಗುತ್ತದೆ. ಇನ್ನು ನಾವು ಬೆಳಕಿನಲ್ಲಿದ್ದು ಘಟವು 
ಕತ್ತಲೆಯಲ್ಲಿದ್ದರೆ ಘಟದ ಜ್ಞಾನ ಆಗುತ್ತದೆಯೋ ? ಇಲ್ಲವೋ ? ಘಟದ ಜ್ಞಾನ 
ಆಗುವುದಿಲ್ಲ. ಹಾಗಾದರೆ ಇದರಿಂದ ತಿಳಿಯುವುದೇನು ? ಕತ್ತಲೆಯು 
ಪುರುಷಸಂಬದ್ಧವಾದಾಗ ಜ್ಞಾನಪ್ರತಿಬಂಧಕವಾಗುವುದಿಲ್ಲ. ಕಿಂತು ಕತ್ತಲೆಯು 
ವಿಷಯಸಂಬದ್ಧವಾದಾಗ ಮಾತ್ರ ಜ್ಞಾನಪ್ರತಿಬಂಧಕವಾಗುತ್ತದೆ. 


ಅಂದಮೇಲೆ ಯಾವ ರೀತಿಯಾಗಿ ಕತ್ತಲೆಯು ವಿಷಯಸಂಬದ್ಧವಾಗಿಯೇ 
ಜ್ಞಾನಪ್ರತಿಬಂಧಕವಾಗುತ್ತದೆ ಅದೇ ರೀತಿಯಾಗಿ ಅಜ್ಞಾನವೂ ಸಹ 
ವಿಷಯಾಶ್ರಿತವಾಗಿಯೇ ಜ್ಞಾನಪ್ರತಿಬಂಧಕ ಆಗುವುದು ಯುಕ್ತ. ಇಲ್ಲಿ ಇಷ್ಟು 
ಅನುಮಾನ ಮಾಡಿದಂತಾಗುತ್ತದೆ - 


ಅಜ್ಞಾನಂ ವಿಷಯಾಶ್ರಿತಂ ಜಾನಪ್ರತಿಬಂಧಕತ್ತಾತ್‌ ತಮೋವತ್‌ । 
ಣಾ ಣ್‌ ಆ 


(ಜ್ಞಾನಪ್ರತಿಬಂಧಕವಾದ್ದರಿಂದ ಕತ್ತಲೆಯು ವಿಷಯಾಶ್ರಿತವಾಗಿರುವಂತೆ 
ಅಜ್ಞಾನವೂ ಜ್ಞಾನಪ್ರತಿಬಂಧಕವಾದ್ದರಿಂದ ವಿಷಯಾಶ್ರಿ ತವಾಗಿದೆ.) 


ಹೀಗೆ ಅಜ್ಞಾನವು ವಿಷಯಾಶ್ರಿತವಾಗಿದೆ ಎಂಬ ವಿಷಯದಲ್ಲಿಯೂ 
ಅನುಮಾನಪ್ರಮಾಣ ಇದೆ ಎಂದು ಭಾವ. 


ಹೌದು, ಅಜ್ಞಾನವು ವಿಷಯಾಶ್ರಿತವಾಗಿದೆ ಎಂದು ಹೇಳಿದರೆ ನಿಮಗೆ 
ಅಪಸಿದ್ದಾಂತ (ಸಿದ್ದಾಂತವಿರೋಧ) ಬರುವುದಿಲ್ಲವೇ ? ಯಾಕೆಂದರೆ - ನಿಮ್ಮ 
ಸಿದ್ದಾಂತದಲ್ಲಿ ಅಜ್ಞಾನವು ವಿಷಯಾಶ್ರಿತವಲ್ಲ. ಕಿಂತು ಚೈತನ್ಯಾಶ್ರಿತವಾಗಿದೆ 
ದ ಆ ಚ. ಸ; ನು ಗ್‌ 
ಎಂದು ಅಂಗೀಕರಿಸಿದ್ದಾರೆ ಕ 
ಆಶ್ರಯತ್ಚವಿಷಯತ್ಪಭಾಗಿನೀ ನಿರ್ವಿಶೇಷಚಿತಿರೇವ ಕೇವಲಾ । 
ಪೂರ್ವಸಿದ್ಧತಮಸೋ ಹಿ ಪಶ್ಚಿಮೋ ನಾಶ್ರಯೋ ಭವತಿ ನಾಪಿ ಗೋಚರ: ॥ 


ಜಡವಾದ ಜಗತ್ತು ಆ ಅವಿದ್ಯೆಯ ಕಾರ್ಯವಾದ್ದರಿಂದ (ಅವಿದ್ಯಾ- 
ಕಲ್ಪಿತವಾದ್ದರಿಂದ) ಅವಿದ್ಯಾನಂತರಭಾವಿಯಾಗಿದೆ. (ಅನಾದಿಕಾಲದಿಂದ 
ಇದ್ದದ್ದು ಅವಿದ್ಯೆ, ಪ್ರಪಂಚವು ಅವಿದ್ಯಾಕಲ್ಲಿತವಾಗಿ ಹುಟ್ಟುವಂತಹದ್ದಾಗಿದೆ.) 
ಹೀಗಾಗಿ ಮೊದಲಿನಿಂದ ಇರುವ ಅವಿದ್ಯೆಗೆ ಅನಂತರ ಬರುವ ಜಡಪ್ರಪಂಚವು 
ಆಶ್ರಯವಾಗಲು/ವಿಷಯವಾಗಲು ಸಾಧ್ಯವಿಲ್ಲ ಆದ್ದರಿಂದ ಕೇವಲ 


ಣಾ ತತ್ಪೋದ್ಯೋತ 


ನಿರ್ವಿಶೇಷಚಿತ್‌ ಮಾತ್ರ ಅವಿದ್ಯೆಗೆ ಆಶ್ರಯವಾಗುವುದಾಗಲೀ ವಿಷಯ- 
ವಾಗುವುದಾಗಲೀ ಆಗುತ್ತದೆ. 


ಹೀಗೆ ಅವಿದ್ಯೆ ಚೈತನ್ಯಾಶ್ರಿತಎಂದು ನಿಮ್ಮ ಸಿದ್ದಾಂತದಲ್ಲಿಅಂಗೀಕರಿಸಿದ್ದರಿಂದ 
ಪ್ರಕೃತ ಅವಿದ್ಯೆ ವಿಷಯಾಶ್ರಿತ ಎಂದು ಹೇಳಿದರೆ ಸಿದ್ಧಾಂತವಿರೋಧ 
ಅಪಸಿದ್ದಾಂತ ಬರುತ್ತದೆ ಅಲ್ಲವೇ 2 


[=] 
ಈ ವಿಧವಾದ ಶಂಕೆ ಸರಿಯಲ್ಲ. ಕಾರಣ- ಅವಿದ್ಯೆಯು ಶುಕ್ತಿಯಲ್ಲಿ 
ಆಶ್ರಿತವಾಗಿದೆ. ಎಂದರೆ ಶುಕ್ಷವಚ್ಚಿನ್ನಚೈ ತನ್ಯಾ ಶ್ರಿ ತವಾಗಿದೆ ಎಂದು ನಮ್ಮ 
ಅಭಿಪ್ರಾಯ. 


““ಚೈತನ್ಯಂ ಹೈಪರಿಚ್ಛಿ; ನ್ನಂ ಸತ್‌ ಸರ್ವಪದಾರ್ಥಾಧಿಷ್ಠಾನತಯಾ ವರ್ತತೇ'' 


""ಚೈತನ್ಯವು ಅಪರಿಚ್ಛಿನ್ನವಾಗಿ (ವ್ಯಾಪ್ತವಾಗಿ) ಇದ್ದುಗೊಂಡು ಎಲ್ಲ 
ಪದಾರ್ಥಗಳಿಗೆ ಅಧಿಷ್ಠಾನವಾಗಿ ಇರುತ್ತದೆ'' 


ಎಂದು ಅಂಗೀಕರಿಸಿದ್ದರಿಂದ, ಶುಕ್ಷವಚ್ಚಿನ್ನವಾಗಿ ಶುಕ್ತಿಯಲ್ಲಿ ಆಕ್ರಾಂತ- 
ವಾಗಿಯೂ ಚೈತನ್ಯ ಇರುವುದರಿಂದ, ಅವಿದ್ಯೆಯು ಶುಕ್ತಿಯಲ್ಲಿ ಆಶ್ರಿತವಾಗಿದೆ 
ಎಂದರೆ ಕೇವಲ ಜಡವಾದ ಶುಕ್ತಿಯಲ್ಲಿ ಆಶ್ರಿತ ಎಂದಲ್ಲ ಕಿಂತು ಶುಕ್ಷವಚ್ಛಿನ್ನ- 
ಚೈತನ್ಯದಲ್ಲಿ ಆಶ್ರಿತವಾಗಿದೆ ಎಂದೇ ಅರ್ಥ. ಹೀಗೆ ಅವಿದ್ಯೆಗೆ ಚೈತನ್ಯಾ- 
ಶ್ರಿತತ್ವವನ್ನೇ ಕೊನೆಗೆ ಅಂಗೀಕರಿಸುವುದರಿಂದ ಅಪಸಿದ್ಧಾಂತ ಸಿದ್ಧಾಂತವಿರೋಧ 
ಬರುವುದಿಲ್ಲ ಎಂದು ಭಾವ. 


“ಅಜ್ಞಾನವು ಶುಕ್ನಾದ್ಯವಚ್ಛಿನಚೈತನ್ಯಾಶ್ರಿತವಾಗಿದೆ' ಎಂಬ ಅಂಶವನ್ನು 
ಅವಶ್ಯವಾಗಿ ಅಂಗೀಕರಿಸಲೇಬೇಕು. ಯಾಕೆಂದರೆ 8- ಶುಕ್ಷವಚ್ಛಿನ್ನವಾದ 
ಚೈತನ್ಯದಲ್ಲಿ ಅಜ್ಞಾನವು ಇರುತ್ತದೆ. ಆ ಅಜ್ಞಾನವು ಏನು ಮಾಡುತ್ತದೆ ಎಂದರೆ, 
ಶುಕ್ತಿಯಲ್ಲಿರುವ ಶುಕ್ತಿತ್ವ ಎಂಬ ರೂಪ ವನ್ನು ಆಚ್ಚಾದನ ಮಾಡಿ, ರಜತ ಎಂಬ 

ಇನ್ನೊಂದು ರೂಪಕ್ಕೆ ಅದು ಉಪಾದಾನಕಾರಣವಾಗುತ್ತದೆ (ರಜತರೂಪದಲ್ಲಿ 
ಪರಿಣಾಮ ಹೊಂದುತ್ತದೆ). ಇದು ಯಾವಾಗ ಕೂಡುತ್ತದೆ ? ಅಜ್ಞಾನ ಮತ್ತು 
ಶುಕ್ತಿತ್ವ ಎರಡೂ ಒಂದೇಕಡೆ ಇರುವುದಾದರೆ, ಶುಕ್ತಿಯಲ್ಲಿರುವ ಚೈತನ್ಯವು 
ಶುಕ್ತಿ ಯಲ್ಲಿರುವ ಶುಕ್ಕಿತ್ವ ಎಂಬ ಅದರ ಸಹಜರೂಪವನ್ನು ಆಚ್ಚಾದನ ಮಾಡಿ 
ರಜತರೂಪಕ್ಕೆ ಉಪಾದಾನಕಾರಣವಾಗಲು ಸಾಧ್ಯ. ಎರಡೂ ಬೇರೆ ಬೇರೆ ಕಡೆ 
ಇರುವುದಾದರೆ ಇದು ಸಾಧ್ಯವಾಗುವುದಿಲ್ಲ. ಆಚ್ಚಾದನೆ ಮಾಡಬೇಕಾದರೆ 


“ಅಜ್ಞಾನವು ವಿಷಯಾಶ್ರಿತವಾಗಿದೆ' ಎಂಬ ವಿಷಯದಲ್ಲಿಯೂ.. 321 


ಆಚ್ಛಾದ್ಯವಾದದ್ದು ಹಾಗೂ ಆಚ್ಛೇದಕವಾದದ್ದು ಎರಡೂ ಒಂದೇಕಡೆ 
ಇರಬೇಕೆಂದು ನಿಯಮವಿರುವುದರಿಂದ (ಆಚ್ಛೇದ್ಯ-ಆಚ್ಛಾದಕಗಳಲ್ಲಿ 
ಸಾಮಾನಾಧಿಕರಣ್ಯನಿಯಮ ಇರುವುದರಿಂದ) ಶುಕ್ತಿತ್ವ ಒಂದುಕಡೆ. ಚೈತನ್ಯ 
ಮತ್ತೊಂದುಕಡೆ ಎಂದಾದರೆ ಶುಕ್ತಿತ್ತಕ್ಕೆ ಚೈತನ್ಯವು ಆಚ್ಚಾದಕವಾಗಲು 
ಸಾಧ್ಯವಿಲ್ಲ. ಪ್ರಕೃತ ಚೈತನ್ಯವು ಶುಕ್ತಿತ್ತಕ್ಕೆ ಆಚ್ಚಾದಕವಾಗಿ ರಜತರೂಪಕ್ಕೆ 

ಗ tr ಲ ಕ 
ಉಪಾದಾನಕಾರಣ ಆಗುತ್ತದೆ ಎಂದಮೇಲೆ ಅಜ್ಞಾನವು ಶುಕ್ಷವಚ್ಚಿನ್ನಚೈ ತನ್ಯ - 
ದಲ್ಲಿಯೇ ಆಶ್ರಿತವಾಗಿದೆ ಎಂಬುದಾಗಿ ಅವಶ್ಯವಾಗಿ ಒಪ್ಪಲೇಬೇಕು ಎಂದು 
ಬಾವ. 


ಟೀಕಾ: ಏವಂ ತರ್ಹಿ ಜ್ಞಾನಸ್ಕಾಪಿ ಪ್ರಕಾಶವತ್‌ ವಿಷಯಸನ್ನಿಕರ್ಷೇಣೈವಾ- 
ಜ್ಞಾನನಿವರ್ತಕತ್ತಪ್ರಸಂಗ ಇತಿ ಚೇತ್‌ | ನೇದಮನಿಷ್ಟಮ್‌ । 
ಪ್ರಕಾಶಸ್ತಭಾವಂ ಸಾವಯವಮಂತಃಕರಣಮದೃಷ್ಟೇಂದ್ರಿ ಯಾದಿ- 
ಸಹಕೃತಂ ಧ್ರುವಾದಿವಿಷಯಪರ್ಯಂತಂ ದೀರ್ಥ ಪ್ರಭಾಕಾರೇಣ 
ಪರಿಣಮತ ಇತ್ಯಂಗೀಕಾರಾತ್‌ 1 ಅತ ಏವ ನ ಹ್ಯಜ್ಞಾನಸ್ಯ 
ಘಟಾಶ್ರಯತ್ತಮಿತಿ ದೃಷ್ಟಾಂತೋಇಪಿ ಪ್ರತ್ಯೂಢಃ । ಘಟಾಜ್ಞಾನ- 
ಸ್ಕಾಪಿ ತದಾಶ್ರಯತ್ನಪ್ರಸಂಗಶ್ನೇತಿ । 


ಅನುವಾದ :- ""ಯಾವ ರೀತಿಯಾಗಿ ಕತ್ತಲೆಯು ವಿಷಯಸಂಬದ್ಧವಾಗಿಯೇ 
ಜ್ಞಾನಪ್ರತಿಬಂಧಕವಾಗುತ್ತದೆಯೋ ಅದೇ ರೀತಿಯಾಗಿ ಅಜ್ಞಾನವೂ ಸಹ 
ವಿಷಯಾಶ್ರಿ ತವಾಗಿಯೇ ಜ್ಞಾನಪ್ರತಿಬಂಧಕ'' ಎಂದು ಹೇಳುವುದಾದರೆ, 
ವಸ್ತುವಿನ ಮೇಲೆ ಕತ್ತಲೆ ಇದ್ದು ಅಲ್ಲಿಯೇ ಬೆಳಕು ಬಂದಾಗ ಮಾತ್ರ ಬೆಳಕು 
ಕತ್ತಲೆಗೆ ನಿವರ್ತಕವಾಗುತ್ತದೆಯಾದ್ದರಿಂದ, ""ಯಾವ ರೀತಿಯಾಗಿ ಪ್ರಕಾಶವು 
ವಿಷಯಸಂಬದ್ಧವಾಗಿಯೇ ತೆಮೋನಿವರ್ತಕವಾಗುತ್ತದೆಯೋ ಅದೇ 
ರೀತಿಯಾಗಿ ಜ್ಞಾನವೂ ಸಹ ವಿಷಯಸಂಬದ್ಧವಾಗಿಯೇ ಅಜ್ಞಾನನಿವರ್ತಕ- 
ವಾಗಲಿ'' ಎಂಬ ಅತಿಪ್ರಸಂಗ ಬರುತ್ತದೆಯಲ್ಲವೇ ? ಎಂದರೆ, 


ಇದು ನಮಗೆ ಅನಿಷ್ಟ(ಪ್ರಸಂಗ)ವಾಗುವುದಿಲ್ಲ. ಯಾಕೆಂದರೆ - '"ಪ್ರಕಾಶ- 
ಸ್ವಭಾವವಾದ ಸಾವಯವವಾದ ಅಂತಃಕರಣವು ಅದೃಷ್ಟಣಇಂದ್ರಿ ಯಾದಿಗಳಿಂದ 
ಸಹಕೃತವಾಗಿ ಅನಂತರ ಇಂದ್ರಿಯಾದಿದ್ದಾರಾ ಹೊರಗೆ ಬಂದದ್ದಾಗಿ 
ವಿಷಯವಸ್ತುವಿನವರೆಗೆ ದೀರ್ಥಪ್ರ ಭಾಕಾರವಾಗಿ ಪರಿಣಾಮ ಹೊಂದುತ್ತದೆ'' 


ಣಾ ತತ್ತೋ ದ್ಕೊ ತ 


(ಯಾವ ರೀತಿಯಾಗಿ ಭಾವಿ-ಸರೋವರಗಳ ನೀರು ಪೈಪುಗಳ ಮೂಲಕ 
ಹೊರಗೆ ಬಂದು, ತೋಟದ ಭೂಮಿಯನ್ನು ಪ್ರವೇಶಿಸಿ, ತೋಟಭೂಮಿ ಯಾವ 
ಆಕಾರದಲ್ಲಿ ಇರುವುದೋ ಅದೇ ಆಕಾರ ಉಳ್ಳದ್ದಾಗಿ ನಿಲ್ಲುವುದೋ ಅದೇ 
ರೀತಿಯಾಗಿ ಸಾವಯವ ತೈ ಜಸ ಮನಸ್ಸು ಸಹ ಇಂದ್ರಿ ಯದ್ದಾರಾ ಒಂದಂಶದಿಂದ 
ಹೊರಗೆ ಬಂದು ವಿಷಯಸಂಬದ್ಧವಾಗಿ ಪರಿಣಾಮ ಹೊಂದುತ್ತದೆ) 


ಎಂಬುದಾಗಿ ಅಂಗೀಕಾರ ಮಾಡಿದ್ದರಿಂದ ಜ್ಞಾನಕ್ಕೆ (ಮಾನಸವೃತ್ತಿಜ್ಞಾನಕ್ಕೆ) 
ವಿಷಯಸಂಬಂಧ ನಮಗೆ ಸಮ್ಮತವೇ ಆದ್ದರಿಂದ ಈ ಅತಿಪ್ರಸಂಗ ನಮಗೆ 
ಅನಿಷ್ಟವಾಗುವುದಿಲ್ಲ ಎಂದು ಭಾವ. 


ಆದ್ದರಿಂದಲೇ 
““ಬ್ರಹ್ನಾಜ್ಞಾನಂ ನ ಸ್ವವಿಷಯಾಶ್ರಿತಮ್‌ ಅಜ್ಞಾನತ್ತಾತ್‌ ಘಟಾಜ್ಞಾನವತ್‌'' 


ಎಂಬುದಾಗಿ ಹಿಂದೆ “ಘಟಾಜ್ಞಾನವು ಘಟಾಶ್ರಿತವಲ್ಲ ಹೇಗೋ ಹಾಗೆ' 
ಎಂದು ಘಟಾಜ್ಞಾನವನು ದೃಷಾಂತವನಾಗಿ ಕೊಟಿದ್ದು ನಿರಾಕ್ಸತವಾದಂತಾ- 
ಣಾ ತ್ಮ ಲ ಲ ಇ ಟಟ ಲ 
ಯಿತು. ಯಾಕೆ 2 ಅಜ್ಞಾನವು ವಿಷಯಾಶ್ರಿ ತವಾಗಿಯೇ ಜ್ಞಾನಪ್ರತಿಬಂಧಕ- 
ವಾಗುತ್ತದೆ ಎಂದು ಸಮರ್ಥಿಸಿದ್ದರಿಂದ, ಘಟಾಜ್ಞಾನವು ಘಟಾಶ್ರಿತವೇ 
ಆಗಿದ್ದರಿಂದ, ದೃಷ್ಟಾಂತವಾದ ಘಟಾಜ್ಞಾನದಲ್ಲಿ ಸ್ವವಿಷಯಾಶ್ರಿ ತತ್ಹಾಭಾವ 
ಎಂಬ ಸಾಧ್ಯ ಬರುವುದಿಲ್ಲ. ಸಾಧ್ಯವೈಕಲ್ಯ ಬರುತ್ತದೆ ಎಂದು ಭಾವ. 


ಅಂದಮೇಲೆ ಅಜ್ಞಾನವು ವಿಷಯಾಶ್ರಿತವೇ ಆಗಿರುವುದರಿಂದ"'ಪುಂಗತಮೇವ 
ಹಿ ತಮಃ'' '"ಅಜ್ಞಾನವು ವಿಷಯಾಶ್ರಿತವಲ್ಲ. ಕಿಂತು ಜ್ಞಾತೃಪುರುಷಾಶ್ರಿತವೇ 
`ಆಗಿದೆ'' ಎಂಬುದಾಗಿ ನೀವು ಹೇಳುವುದು ಸರಿಯಲ್ಲ ಎನ್ನುವುದು ಆಕ್ಷೇಪದ 
ಆಂತರ್ಯ. 


ಅವತಾರಿಕೆ :- ಈ ರೀತಿಯಾಗಿ ಅಜ್ಞಾನವು ವಿಷಯಾಶ್ರಿತವೇ ಆಗಿದೆ 
(ಜ್ಞಾತೃಪುರುಷಾಶ್ರಿ ತವೆಂದು ಹೇಳುವುದು ಸರಿಯಲ್ಲ) ಎಂಬುದಾಗಿ ವಿಸ್ತಾರ 
ಆಕ್ಷೇಪ ಬಂದರೆ, ಈ ವಿಧವಾದ ಆಕೇಪವನು (ಅಜ್ಞಾನಕ್ಕೆ ವಿಷಯಾಶ್ರಿತತವನು) 

ಲಿ ಬು ಇ ದ ಕ ನ್‌್‌ 
ಅತಿಪ್ರಸಂಗ ಹೇಳುವ ಮೂಲಕ ನಿರಾಕರಿಸುತ್ತಾರೆ ಆಚಾರ್ಯರು - 


ಟೀಕಾಃ ತದಿದಮಸತ್‌ | ಅನುಮಾನಸ್ಯ ತರ್ಕಪರಾಹತತ್ವಾತ್‌ 1 ತಥಾ ಹಿ, 
ಯದೇತದ್ಭಟೇ ಪಾಷಾಣತ್ವಾದ್ಯಾರೋಪನಿಮಿತ್ತಮಜ್ಞಾನಂ 


“ಅಜ್ಞಾನವು ವಿಷಯಾಶ್ರಿತವಾಗಿದೆ' ಎಂಬ ವಿಷಯದಲ್ಲಿಯೂ.. ಥಾ 


ತದ್ಭಟಯಾಥಾತ್ಮ *ಪ್ಷೌನೇನ ನಿವರ್ತತೇ ನ ವಾ । ನೇತಿ ಪಕ್ಷೇ 
ಭ್ರಾಂತೇರನುಚ್ಛೇದಪ್ರಸಂಗಃ । ಪ್ರಥಮಪಕ್ಷೇತತಿಪ್ರಸಂಗಮಾಹ - 


ಮೂಲ 1- ವಿಷಯಾಶ್ರಯಂ ಚೇದಜ್ಞಾನಂ ನಿವರ್ತತೇ ತರ್ಹ್ಯೇಕೇನ 
ಜ್ಞಾತಸ್ಯ ಘಟಸ್ಯಾನ್ಯೆ ಅರಜ್ಞಾತತ್ನಂ ನ ಸ್ಯಾತ್‌ । 


ಯದ್ಯಜ್ಞಾನಂ ಘಟಾದಿವಿಷಯಾಶ್ರಯಂ ತದ್ಯಾಥಾತ್ಮ *ಜ್ಷೌನೇನ 
ನಿವರ್ತತ ಇತ್ಯಂಗೀಕ್ರಿಯತೇ ತಹೆನ್ಯೇಕಸ್ಮಿನ್‌ ಘಟೇ ಬಹೂನಾಂ 
ಪಾಷಾಣತ್ವಾದಿನಾ ವಿಪ್ರತಿಪನ್ನಾನಾಮೇಕೇನ ಜ್ಞಾತಸ್ಯ 
ಘಟಸ್ಕಾನೈ ರಜ್ಞಾತತ್ವಂ ನ ಸ್ಯಾತ್‌ । ತಜ್ಞಾನೇನಾವಿದ್ಯಾಯಾ 
ನಿವೃತ್ತತ್ವಾತ್‌ । ಇಂದ್ರಿಯಸನ್ನಿಕರ್ಷಾದಿಸಾಮಗ್ರೀಸದ್ಭಾವಾಚ್ಚ। ನ 
ಹ್ಯಾಲೋಕೇನ ತಮಸಿ ನಿವೃತ್ತೇ ಸಮನಸ್ಸೇಂದ್ರಿಯಸನ್ನಿಕೃಷ್ಟೋಪಿ 


ಘಟಃ ಕೇನಚಿದ್ದ ಶ್ಯತೇ ಕೇನಚಿನ್ನೇತಿ ಯುಜ್ಯತೇ। 


ಅನುವಾದ :- ಈ ರೀತಿಯಾಗಿ “ಅಜ್ಞಾನವು ವಿಷಯಾಶ್ರಿತವೇ ಆಗಿದೆ' 
ಎಂಬುದಾಗಿ ಆಕ್ಷೇಪ ಮಾಡುವುದು ಸರಿಯಲ್ಲ. 


““ಅಜ್ಞಾನಂ ವಿಷಯಾಶ್ರಿತಂ ಜ್ಞಾನಪ್ರತಿಬಂಧಕತ್ವಾತ್‌ ತಮೋವತ್‌'' 


ಎಂಬುದಾಗಿ ಅನುಮಾನ ಮಾಡುವುದು (ಅನುಮಾನದಿಂದ ಅಜ್ಞಾನಕ್ಕೆ 
ವಿಷಯಾಶ್ರಿ ತತ್ವವನ್ನು ಸಾಧಿಸುವುದು) ಸರಿಯಲ್ಲ. ಕಾರಣ- ನಿಮ್ಮ ಈ 
ಅನುಮಾನವು ತರ್ಕಪರಾಹತವಾಗಿದೆ. 


ಅದು ಹೇಗೆಂದರೆ :- ದೂರದಲ್ಲಿ ಘಟ ಇರುವಾಗ "ಅದು ಕಲ್ಲು' 
ಎಂಬುದಾಗಿ ಅದನ್ನು ಪಾಷಾಣತ್ವೇನ ಬಹಳ ಜನರು ತಿಳಿಯುತ್ತಾರೆ. ಅರ್ಥಾತ್‌ 
ಬಹಳ ಜನರಿಗೆ ಪಾಷಾಣತ್ವಭ್ರಮ ಬರುತ್ತದೆ. ರಜತಭ್ರಮಕ್ಕೆ ಶುಕ್ಷಜ್ಞಾನ 
ನಿಮಿತ್ತ (ಕಾರಣ)ವಾಗುವಂತೆ ಆ ಪಾಷಾಣತ್ನಭ್ರಮಕ್ಕೆ ನಿಮಿತ್ತವಾದದ್ದು 
ಘಟಾಜ್ಞಾನ. ಆ ಘಟಾಜ್ಞಾನವು ಘಟದಲ್ಲಿ ಇದೆ. (ಅಜ್ಞಾನವು ವಿಷಯಾಶ್ರಿತ- 
ವಾಗಿದೆ.) ಹೀಗಿರುವಾಗ (ಅಜ್ಞಾನವು ವಿಷಯಾಶ್ರಿತ ಎನ್ನುವುದಾದರೆ) ಆ 
ಘಟಾಜ್ಞಾನವು ಘಟಜ್ಞಾನದಿಂದ (ಘಟಯಾಧಾತ್ಮ್ಯ ಜ್ಞಾನದಿಂದ) ನಿವೃತ್ತ- 
ವಾಗುತ್ತದೆ ಎನ್ನುತ್ತೀರೋ 9 ನಿವೃತ್ತವಾಗುವುದಿಲ್ಲ ಎನ್ನುತ್ತೀರೋ ? 


ಣಾ ತತ್ತೋದ್ಯೋತ 


ಘಟಜ್ಞಾನದಿಂದ ಘಟಾಜ್ಞಾನ ನಿವೃತ್ತವಾಗುವುದಿಲ್ಲ ಎಂದರೆ (ಎರಡನೇ 
ಪಕ್ಷದಲ್ಲಿ) ಭ್ರಾಂತಿಯು ನಾಶವಾಗದೇ ಉಳಿಯಬೇಕಾಗುತ್ತದೆ. ಏಕೆಂದರೆ - 
ಭ್ರಮಕ್ಕೆ ಅಧಿಷ್ಠಾನಜ್ಞಾನ ನಿವರ್ತಕ. ಅರ್ಥಾತ್‌ ಅಧಿಷ್ಠಾನಜ್ಞಾನದಿಂದಲೇ 
ಭ್ರಾಂತಿಯು ನಾಶವಾಗಬೇಕು. (ಬೇರೆ ಜ್ಞಾನದಿಂದ ಭ್ರಮ ನಾಶವಾಗುವುದಿಲ್ಲ.) 
ಪ್ರಕೃತ ಘಟವೇ ಅಧಿಷ್ಠಾನವಾದ್ದರಿಂದ ಘಟದ ಜ್ಞಾನವಾದರೂ ಭ್ರಮ 
ನಾಶವಾಗುವುದಿಲ್ಲ ಎಂದರೆ, ಭ್ರಮಕ್ಕೆ ನಿವರ್ತಕವಾದದ್ದೇ ಯಾವುದೂ ಇಲ್ಲದ 
ಕಾರಣ ಭ್ರಮವು ಕೊನೆವರೆಗೂ ನಾಶವಾಗದೇ ಹಾಗೇ ಉಳಿಯಬೇಕಾದ 
ಪ್ರಸಂಗ ಬರುತ್ತದೆ. ಆದ್ದರಿಂದ ಘಟಜ್ಞಾನದಿಂದ ಘಟಾಜ್ಞಾನವು 
ನಿವೃತ್ತವಾಗುವುದಿಲ್ಲ ಎಂಬ ಎರಡನೇ ಪಕ್ಷ ಸರಿಯಲ್ಲ, 


ಇನ್ನು ಘಟಜ್ಞಾನದಿಂದ ಘಟಾಜ್ಞಾನ ನಿವೃತ್ತವಾಗುತ್ತದೆ ಎಂದು ಹೇಳಬೇಕು. 
(ಪ್ರಥಮಪಕ್ಷವನ್ನೇ ಅಂಗೀಕರಿಸಬೇಕು.) ಈ ಪ್ರಥಮಪಕ್ಷದಲ್ಲಿ ಆಚಾರ್ಯರು 
ಅತಿಪ್ರಸಂಗವನ್ನು ಹೇಳುತ್ತಾರೆ - 

ಮೂಲಃ-ವಿಷಯುಶ್ರಯಂ ಚೇದಜ್ಞಾನಂ ನಿವರ್ತತೇ ತಹ್ಹೆನ್ಯಕೇನ ಜ್ಞುತಸ್ಯ 

ಘಟಸ್ಕಾನೈ ೈರಜ್ಞಾತತ್ತಂ ನ ಸ್ಯಾತ್‌ | 

ಮೂಲಾರ್ಥ ;- ಅಜ್ಞಾನವು ವಿಷಯಾತ್ರಿತವಾಗಿದೆ, ಅದು ವಿಷಯಜಾನದಿಂದ 
ನಿವೃತ್ತವಾಗುತ್ತದೆ ಎನ್ನುವುದಾದರೆ ಅಗ ಒಬ್ಬನಿಗೆ ಘಟದ ಜ್ಞಾನ ಉಂಟಾದಾಗ 
ಬೇರೆ ಯಾರಿಗೂ ಘಟದ ಬಗ್ಗೆ ಅಜ್ಞಾನ ಉಳಿಯಬಾರದಿತ್ತು! 


ಒಂದುವೇಳೆ ಅಜ್ಞಾನವು ಘಟಾದಿವಿಷಯಾಶ್ರಯವಾಗಿದೆ ಮತ್ತು ಘಟಾದಿ- 
ಯಾಥಾತ್ಮ್ಯ್ಯಜ್ಞಾನದಿಂದ ನಿವೃತ್ತವಾಗುತ್ತದೆ ಎಂದು ಅಂಗೀಕರಿಸುವುದಾದರೆ 
ಆಗ ಒಂದೇ ಘಟವನ್ನು 'ಇದು ಕಲ್ಲು' ಎಂಬುದಾಗಿ ಪಾಷಾಣತ್ಹೇನ ಬಹಳ 
ಜನರು ತಿಳಿದಿರುವಾಗ, ಬಹಳ ಜನರಲ್ಲಿ ಒಬ್ಬನು ಹತ್ತಿರ ಹೋಗಿ ನೋಡಿದಾಗ, 
ಅವನಿಗೆ ''ಇದು ಕಲ್ಲು ಅಲ್ಲ. ಕಿಂತು ಘಟ'' ಎಂಬುದಾಗಿ ಘಟಯಾಥಾತ್ಮ್ಯ- 
ಜ್ಞಾನವಾದಾಗ, ಅವನಿಗಾದಂತಹ ಘಟಜ್ಞಾನದಿಂದ ಘಟದಲ್ಲಿದ್ದ ಘಟಾಜ್ಞಾನವು 
ನಿವೃತ್ತವಾದದ್ದರಿಂದ ಮತ್ತು ಇಂದ್ರಿಯಸನ್ನಿಕರ್ಷ ಮೊದಲಾದ ಸಾಮಗ್ರಿ 
ಇರುವುದರಿಂದ ಯಾರಿಗೂ ಆ ಘಟ ಅಜ್ಞಾತವಾಗಿ ಉಳಿಯಬಾರದು. 


ಕತ್ತಲೆಯಲ್ಲಿ ಘಟ ಇದೆ. ಘಟಕ್ಕೆ ಆವರಕವಾಗಿರುವ ಕತ್ತಲೆಯು ಒಂದೇ 
ಆಗಿದೆ. ಬೆಳಕು ಬಂದಾಗ ಅಂತಹ ಘಟಾವರಕ ಕತ್ತಲೆಯು ನಾಶವಾಗುತ್ತಿರಲು, 


“ಅಜ್ಞಾನವು ವಿಷಯಾಶ್ರಿತವಾಗಿದೆ' ಎಂಬ ವಿಷಯದಲ್ಲಿಯೂ... ಕಾ 


ಮನಸ್ಸು ಸಹಿತ ಇಂದ್ರಿಯಸನ್ನಿಕರ್ಷವಾದರೂ ಸಹ ಘಟವು ಕೆಲವರಿಗೆ 
ಕಾಣಿಸುತ್ತದೆ. ಕೆಲವರಿಗೆ ಕಾಣಿಸುವುದಿಲ್ಲ ಎಂದು ಹೇಳಲಾಗುವುದಿಲ್ಲ. 
ಅದರಂತೆಯೇ ಘಟದಲ್ಲಿ ಆಶ್ರಿತವಾದ ಅಜ್ಞಾನವು ಒಂದೇ ಆಗಿದೆ. ಅಂತಹ 
ಅಜ್ಞಾನವು ಒಬ್ಬನಿಗೆ ಉಂಟಾದ ಘಟಜ್ಞಾನದಿಂದ ನಾಶವಾಗಿದೆ ಎಂದಮೇಲೆ, 
ಘಟದ ಬಗ್ಗೆ ಅಜ್ಞಾನ ಯಾರಿಗೂ ಇರಬಾರದು ಅರ್ಥಾತ್‌ ಒಬ್ಬನಿಗೆ 
ಘಟಯಾಥಾತ್ಮ್ಯಜ್ಞಾನ ಆದಮೇಲೆ (ಘಟಾಜ್ಞಾನ ನಾಶವಾಗಿ) ಎಲ್ಲರಿಗೂ 
“ಅಯಂ ಘಟಃ' "ಅಯಂ ಘಟಃ' ಎಂಬುದಾಗಿ ಘಟಜಾನವೇ ಆಗಬೇಕು. 
ಬೇರೆಯವರಿಗೆ ಘಟದ ಬಗ್ಗೆ ಅಜ್ಞಾನ, ಬೇರೆಯವರಿಗೆ ಪಾಷಾಣತ್ವೇನ ಭ್ರಮ 
ಉಳಿಯಬಾರದು ಎಂದು ಅತಿಪ್ರಸಂಗದ ಅಭಿಪ್ರಾಯ. 


ಟೀಕಾ: ಅಜ್ಞಾನಬಹುತ್ತಾನ್ನೈವಮಿತಿ ಚೇತ್‌, ತಹೆ್ಯೀಕಸ್ಥಿನ್ನಜ್ಞಾನೇ 
ನಿವೃತ್ತೇಕಪ್ಯಜ್ಞಾನಾಂ ತರಸದ್ಧಾವಾತ್‌ ನ ಕೇನಾಪಿ ಘೋ 
ವಿಜ್ಞಾಯೇತ | ಪ್ರತಿಪುರುಷನಿಯತಾನಿ ತಾನೀತಿ ಚೇನ್ನ । 
ಅದೃಷ್ಟಕಲ್ಪನಾಪ್ರಸಂಗಾತ್‌ | ಅಜ್ಞಾನಸ್ಯ ವಿಷಯಾಶ್ರ ಯತ್ವಾದೇವಂ 
ಕಲ್ಪನೇ5ನ್ಯೋನ್ಯಾಶ್ರಯತಾ ಸ್ಯಾತ್‌ । ವಿಷಯಾಚ್ಛಾದನಂ ತು 
ನಯನಪಟಲಾದಿವತ್‌ ಪ್ರತಿಪುರುಹಮಾಶ್ರಿತೈರೇವಾಜ್ಞಾನೈ- 


ರ್ಯುಕ್ತಮ್‌ । ಆರೋಪ್ಯಾಸತ್ವಸ್ಯ ಪ್ರತಿಪಾದಿತತ್ಪಾನ್ನ 
ಎ ಎಳೆ q 
ತದುಪಾದಾನಾಪೇಕ್ವಾಸಿ। 


ತದೇವಂ ನ ಜ್ಞಾತವ್ಯಪರಬ್ರಹ್ಮಾಶ್ರಯಮಜ್ಞಾನಂ ಯುಕ್ತಮಿತಿ 

ನಾತ್ಮಾಶ್ರಯಾಜ್ಞಾನನಿವರ್ತಕತ್ಟೇನವೇದಾಂತವಾಕೃಜನಿತವಿಜ್ಞಾನ- 

ಸ್ಯಾತ್ಮಜ್ಞಾನತ್ಹ ಸಿದ್ಧಿ: | 

ಅನುವಾದ :- '"'ಅಜ್ಞಾನ ಒಂದೇ ಆದ್ದರಿಂದ ಒಬ್ಬನಿಗೆ ಘಟಜ್ಞಾನ 

ಆದಮೇಲೆ (ಅವನಿಗೆ ಉಂಟಾದ ಘಟಜ್ಞಾನದಿಂದ ಘಟಾಜ್ಞಾನ 
ನಾಶವಾದ್ದರಿಂದ) ಬೇರೆಯವರಿಗೆ ಘಟದ ಬಗ್ಗೆ ಅಜ್ಞಾನ ಉಳಿಯಬಾರದು'' 
ಎಂಬ ಆಪತ್ತಿ ಬರುವುದಿಲ್ಲ. ಏಕೆಂದರೆ ಒಂದೇ ಅಜ್ಞಾನ ಇರುತ್ತಿದ್ದರೆ ಆಗ ಈ 
ರೀತಿ ಆಪತ್ತಿ ಬರುತ್ತಿತ್ತು. ಆದರೆ ಅಜ್ಞಾನ ಒಂದೇ ಇಲ್ಲ, ಕಿಂತು ಅಜ್ಞಾನ ಬಹಳ 
ಇವೆ. ಹಾಗಾಗಿ ಒಬ್ಬನಿಗೆ ಉಂಟಾದ ಘಟಜ್ಞಾನದಿಂದ ಒಂದು ಘಟಾಜ್ಞಾನ 
ನಿವೃತ್ತವಾದರೂ ಇನ್ನೂ ಅನೇಕ ಅಜ್ಞಾನಗಳು ಇರುವುದರಿಂದ ಬೇರೆಯವರಿಗೆ 
ಘಟದ ಬಗ್ಗೆ ಅಜ್ಞಾನ ಉಪಪನ್ನವಾಗುತ್ತದೆ ಎಂದರೆ, 


ಣಾ ತತ್ತೋದ್ಕೋತ 


ಹಾಗಾದರೆ ಒಬ್ಬನಲ್ಲಿ ಅಜ್ಞಾನ ನಿವೃತ್ತವಾದರೂ ಸಹ ಇನ್ನೂ ಬಹಳ 
ಅಜ್ಞಾನಗಳು ಇರುವುದರಿಂದ ಯಾರಿಗೂ ಘಟಜ್ಞಾನ ಆಗದೇ ಹೋಗಬೇಕಾಗುತ್ತದೆ. 
ಉದಾಹರಣೆಗೆ - ಒಂದು ಘಟದ ಮೇಲೆ ನೂರು ಹೊದಿಕೆಗಳು ಹಾಕಿರುವಾಗ 
ಒಂದು ಹೊದಿಕೆ ತೆಗೆದರೂ ಇನ್ನೂ ತೊಂಭತ್ತೊಂಭತ್ತು (೯೯) ಹೊದಿಕೆಗಳು 
ಅದರಮೇಲೆ ಇರುವ ಕಾರಣ ಯಾರಿಗೂ ಘಟಜ್ಞಾನ ಆಗುವುದಿಲ್ಲ 
ಅದರಂತೆಯೇ ಒಬ್ಬನ ಅಜ್ಞಾನ ನಿವೃತ್ತವಾದರೂ ಇನ್ನೂ ಬಹಳ ಅಜ್ಞಾನಗಳು 
ಇರುವುದರಿಂದ ಯಾರಿಗೂ ಘಟದ ಜ್ಞಾನ ಆಗದೇ ಹೋಗಬೇಕಾಗುತ್ತದೆ. 


ಅದು ಹಾಗಲ್ಲ, ಅಜ್ಞಾನ ಬಹಳ ಇವ ಎಂದರೆ ಅವು ಪ್ರತಿಪುರುಷನಿಯತ- 
ವಾಗಿವೆ. ಅರ್ಥಾತ್‌ ಒಬ್ಬೊಬ್ಬರಿಗೆ ಒಂದೊಂದು ಅಜ್ಞಾನ ಇದೆ. ಹೀಗಾಗಿ 
ಯಾವ ವ್ಯಕ್ತಿ ಹತ್ತಿರ ಹೋಗಿ ನೋಡಿ ಘಟಜ್ಞಾನ ಮಾಡಿಕೊಂಡಿದ್ದಾನೆ 
ಅವನಲ್ಲಿರುವ ಘಟಾಜ್ಞಾನ ಅದರಿಂದ ನಿವೃತ್ತವಾಗುತ್ತದೆ. ಯಾರಿಗೆ ಘಟಜ್ಞಾನ 
ಆಗಿಲ್ಲ ಅವರಿಗೆ ಘಟಾಜ್ಞಾನ ಹಾಗೆಯೇ ಉಳಿದಿರುತ್ತದೆ. ಆದ್ದರಿಂದ 
ಅತಿಪ್ರಸಂಗ ಬರುವುದಿಲ್ಲ ಎಂದು ಹೇಳುತ್ತೇವೆ ಎಂದರೆ, ಅದು ಸರಿಯಲ್ಲ. 
ವಿಷಯಾಶ್ರಿತವಾದ ಆವರಕವಸ್ತು ಪ್ರತಿಪುರುಷನಿಯತವಾದದ್ದು ಎಲ್ಲಿಯೂ 
ಕಂಡಿಲ್ಲ. ಪ್ರತಿಪುರುಷನಿಯತವಾದ ತಮಸ್ಸು (ಕತ್ತಲೆ) ಕಂಡಿಲ್ಲವಷ್ಟೇ! ಹಾಗೆ 
ಪ್ರತಿಪುರುಷನಿಯತವಾದ ತಮಸ್ಸು ಕಂಡಿದ್ದರೆ ಆಗ ಅದರಂತೆಯೇ 
ಪ್ರತಿಪುರುಷನಿಯತವಾದ ಅಜ್ಞಾನವನ್ನು ಹೇಳಬಹುದಿತ್ತು ಎಂದು ಭಾವ. 


ಬೇರೆಡೆ ಎಲ್ಲಿಯೂ ಕಂಡಿಲ್ಲದಿದ್ದರೂ ಸಹ ""ಅತ್ರ ಮಮೈವಾಜ್ಞಾನಂ 
ನಾನ್ಯಸ್ಯ'' ಎಂಬುದಾಗಿ ಅನುಭವ ಬರುವುದರಿಂದ ಅಜ್ಞಾನವಿಷಯದಲ್ಲಿ 
ಪ್ರತಿಪುರುಷನಿಯತತ್ವವನ್ನು ಒಪ್ಪಬೇಕು ಎಂದು ಹೇಳುವುದು ಸರಿಯಲ್ಲ. 
ಕಾರಣ- ಅಜ್ಞಾನ ವಿಷಯಾಶ್ರಿತ ಎಂದು ಹೇಳುವುದಾದರೆ "ಅತ್ರ 
ಮಮೈವಾಜ್ಞಾನಂ'' ಎಂಬ ಅನುಭವವೇ ಅನುಪಪನ್ನವಾಗುತ್ತದೆ. 


ಹಿಂದೆ ಹೇಳಿದ ಪ್ರಮಾಣದಂತೆ ಅಜ್ಞಾನಕ್ಕೆ ವಿಷಯಾಶ್ರಿ ತತ್ವಸಿದ್ದವಾಗುತ್ತಿರಲು, 
ಅಜ್ಞಾನವು ವಿಷಯುಶ್ರಿತವೆಂದಮೇಲೆ ಒಬ್ಬನ ಜ್ಞಾನದಿಂದ ಅಜ್ಞಾನ 
ಹೋದಮೇಲೆ ಎಲ್ಲರಿಗೂ ಯಾಕೆ ಜ್ಞಾನವಾಗಿಲ್ಲ ? ಎಂಬ ಪ್ರಶ್ನೆಗೆ 
ಉತ್ತರರೂಪವಾಗಿ ಅಜ್ಞಾನಕ್ಕೆ ಪ್ರತಿಪುರುಷನಿಯತತ್ವವನ್ನು ಹೇಳಬೇಕು. ಹೀಗೆ 
ವಿಷಯಾಶ್ರಿತತ್ವಾನ್ಯ ಥಾನುಪಪತ್ತಿಯಿಂದ ಅಜ್ಞಾನಕ್ಕೆ ಪ್ರತಿಪುರುಷನಿಯತತ್ವವನ್ನು 
ಹೇಳುತ್ತೇವೆ ಎಂದರೆ, ಹಾಗಾದರೆ ಅಜ್ಞಾನಕ್ಕೆ ವಿಷಯಾಶ್ರಿತತ್ವ ಸಿದ್ದವಾದರೆ 


“ಅಜ್ಞಾನವು ವಿಷಯಾಶ್ರಿತವಾಗಿದೆ' ಎಂಬ ವಿಷಯದಲ್ಲಿಯೂ... 327 


ತದನ್ಯಥಾನುಪಪತ್ತಿಯಿಂದ ಅಜ್ಞಾನಕ್ಕೆ ಪ್ರತಿಪುರುಷನಿಯತತ್ವ ಸಿದ್ಧವಾಗುತ್ತದೆ. 


ಇ ೨ 


ಅಜ್ಞಾನಕ್ಕೆ ಪ್ರತಿಪುರುಷನಿಯತತ್ತ ಸಿದ್ಧವಾದರೆ ತರ್ಕಪರಹತಿ ಇಲ್ಲದ ಕಾರಣ 


ಟೆ 


ಅನುಮಾನದಿಂದ ವಿಷಯಾಶ್ರಿ ತತ ಸಿದ್ಧವಾಗುತ್ತದೆ. ಹೀಗೆ ಅನ್ಯೋ ನ್ಯಾಶ್ರ 


ಬರುತ್ತದೆ. ಆದ್ದರಿಂದ ವಿಷಯಾಶ್ರಿ ್ರತತ್ವಾನ್ಯ ಥಾನುಪ ಪಪತ್ತಿಯಿಂದ ಆನ 
ಪ್ರತಿಪುರುಷನಿಯತತ್ವವನ್ನು ಹೇಳಲು ಬರುವುದಿಲ್ಲ ಎಂದು ಭಾವ. 


ಅಜ್ಞಾನವು ವಿಷಯವನ್ನು ಆಚ್ಛಾದನೆ ಮಾಡುತ್ತದೆ. ವಿಷಯ 
ಆಚ್ಛೇದ್ಯ ವಾದರೆ, ಅಜ್ಞಾನ ಆಚ್ಛಾದಕ. ವಿಷಯ ಆಚ್ಚೇದ್ಯ ಎಂದಮೇಲೆ 
ಆಚ್ಛಾದಕವಾದ ಅಜ್ಞಾನವೂ ಸಹ ವಿಷಯದಲ್ಲಿಯೇ ಇರಬೇಕು ಅಲ್ಲವೇ ಇ 
ಎಂದರೆ. ಅದೂ ಸರಿಯಲ್ಲ. 


ಏಕೆಂದರೆ - ಆಚ್ಚಾದನೆ ಮಾಡುವುದು ಎರಡುವಿಧ. ೧) ವಿಷಯದ ಮೇಲೆ 
ಹೊದಿಕೆ ಹಾಕಿದರೂ ವಿಷಯಜ್ಞಾನ ಆಗುವುದಿಲ್ಲ. ೨) ನಮ್ಮ ಕಣ್ಣಿನಮೇಲೆ 
ಬಟ್ಟೆ ಹಾಕಿದರೂ (ಕಣ್ಣಿಗೆ ಪೊರೆ ಬಂದರೂ) ವಿಷಯಜ್ಞಾನ ಆಗುವುದಿಲ್ಲ. 
ಪ್ರಕೃತ ನಯನಪಟಲವು (ಕಣ್ಣಿನ ಪೊರೆ) ಪುರುಷಸಂಬದ್ದವಾಗಿ ಆಚ್ಚಾದಕ- 
ವಾಗುವಂತೆ ಅಜ್ಞಾನಗಳೂ ಸಹ ಪ್ರತಿಪುರುಷಾಶ್ರಿತವಾಗಿಯೇ ಆಚ್ಛಾದಕ- 
ವಾಗುವಂತಹದ್ದಾಗಿವೆ. ಆದ್ದರಿಂದ ಆಚ್ಛಾದನವನ್ನು ಕೂಡಿಸುವುದಕ್ಕಾಗಿಯೂ 
ಅಜ್ಞಾನಕ್ಕೆ ವಿಷಯಾಶ್ರಿ ತತ್ವವನ್ನು ಒಪ್ಪುವ ಆವಶ್ಯಕತೆ ಇಲ್ಲ. 

ಶುಕ್ಷವಚ್ಚಿನ್ನಚ್ಛ ತನ್ಯಾಶ್ರಯವಾದ ಅಜ್ಞಾನವು ಅಲ್ಲಿರುವ ಶುಕ್ತಿತ್ವವನ್ನು 
ಆಚ್ಛಾದನೆ ಮಾಡಿ ರಜತ ಎಂಬ ರೂಪಾಂತರಕ್ಕೆ ಉಪಾದಾನಕಾರಣವಾಗುತ್ತದೆ 
ಎಂಬುದಾಗಿ ಹೇಳಿದ್ದೇವೆಯಲ್ಲ ? ಎಂದರೆ, ಅದೂ ಸರಿಯಲ್ಲ. ಸತ್‌ ಆದ 
ವಸ್ತುವಿಗೆ ಉಪಾದಾನಕಾರಣದ ಅಪೇಕ್ಷೆ ಇರುತ್ತದೆ. ಅಸತ್‌ ಆದದ್ದಕ್ಕೆ 
ಉಪಾದಾನಕಾರಣ ಇರುವುದಿಲ್ಲ. ಪ್ರಕೃತ ಆರೋಪ್ಯವಾದ ರಜತವು ಅಸತ್‌ 
ಆದದ್ದು ಎಂಬುದಾಗಿ ಪ್ರತಿಪಾದನೆ ಮಾಡಿದ್ದರಿಂದ, ಅಸತ್‌ ಆದ ರಜತಕ್ಕೆ 
ಉಪಾದಾನಕಾರಣಾಪೇಕ್ಷೆ ಇಲ್ಲದ ಕಾರಣ ''ವಿಷಯಾಶ್ರಿತವಾದ ಅಜ್ಞಾನವು 
ರಜತಕ್ಕೆ ಉಪಾದಾನಕಾರಣ'' ಎಂಬ ಕಲ್ಪನೆಯೂ ಸರಿಯಲ್ಲ. 


ಅಂದಮೇಲೆ ಅಜ್ಞಾನವು ವಿಷಯದಲ್ಲಿಯೂ ಆಶ್ರಿತವಾಗಿಲ್ಲ, ಜ್ಞಾತವ್ಯನಾದ 
ಪರಬ್ರಹ್ಮನಲ್ಲಿಯೂ ಆಶ್ರಿತವಾಗಿಲ್ಲ. ಕಿಂತು "'ಪುಂಗತಮೇವ WS ತಮಃ" 
ಜ್ಞಾತೃವಾದ ಪುರುಷನಲ್ಲಿಯೇ ಆಶ್ರಿತವಾಗಿದೆ ಎಂಬುದಾಗಿ ಸಿದ್ದವಾಗುವುದರಿಂದ 


ಣಾ 


ಣಾ ತತ್ಹೋದ್ಯೋತ 


ನಿಮ್ಮ ಈ ಹಿಂಧಿನ ವಾದ ಅರ್ಥಾತ್‌ ""ವೇದಾಂತವಾಕ್ಯ ಜನಿತವಾದ ವಿಜ್ಞಾನವು 
ಆತಜಾನವಾಗಿದೆ. ಅದು ಆತ್ಮಜ್ಞಾನ ಏಕೆ 9 ಎಂದರೆ, ಆತ್ಮಸಂಬಂಧಜ್ಞಾನ- 
ರಷ ಆಲ್‌ ಲ ಣಾ 
ವಾದ್ದರಿಂದ ಆತ್ಮಜ್ಞಾನ. ಆತ್ಮನಿಗೂ ಜ್ಞಾನಕ್ಕೂ ಏನು ಸಂಬಂಧ ? ಎಂದರೆ, 
ತದಾಶ್ರಿ ತಾಜ್ಞಾನನಿವರ್ತಕತ್ವವೇ ಸಂಬಂಧ. ಅಂದರೆ ಆತ್ಮಾಶ್ರಿತವಾದ ಅಜ್ಞಾನ 
ಆತ್ಮಾಜ್ಞಾನ, ಅಂತಹ ಆತ್ಮಾಜ್ಞಾನಕ್ಕೆ ನಿವರ್ತಕವಾಗಿದೆ ಈ (ವೇದಾಂತವಾಕ್ಯ ಜನ್ಯ) 
ಜ್ಞಾನ. ಹೀಗೆ ಆತ್ಮಾಶ್ರಿತಾಜ್ಞಾನನಿವರ್ತಕವಾದ್ದರಿಂದ ವೇದಾಂತವಾಕ್ಯ- 
ಜನ್ಯ ಜ್ಞಾನವು ಆತ್ಮಜ್ಞಾನವಾಗಿದೆ'' ಎಂಬುದಾಗಿ ಹಿಂದೆ ಹೇಳಿದ ವಾದವು 
ಸರಿಯಾದದ್ದಲ್ಲ ಎಂದು ಸ್ಫುಟವಾಗಿ ಸಿದ್ಧವಾಗುತ್ತದೆ. 


ಅವತಾರಿಕೆ - ಅಜ್ಞಾನವು ಜ್ಞಾತವ್ಯಪರಬ್ರಹ್ಮಾಶ್ರಿತವೂ ಆಗಿಲ್ಲ 
ವಿಷಯಾಶ್ರಿತವೂ ಆಗಿಲ್ಲ ಎಂಬುದಾಗಿ ವಿಸ್ತಾರವಾಗಿ ಉಪಪಾದನೆ ಮಾಡಿ 
ಆ ಜ್ಞಾನವನ್ನು ನಿರಾಕರಿಸಿದರು. ಪ್ರಕೃತದಲ್ಲಿ ಅಂಗೀಕಾರವಾದದಿಂದ 
ಆತ್ಮಾಜ್ಞಾನವನ್ನು ಒಪ್ಪಿದರೂ ಸಹ, ವೇದಾಂತವಾಕ್ಕ ಜನಿತವಿಜ್ಞಾನವು ಆ 
ಆತ್ಮಾಜ್ಞಾನಕ್ಕೆ ನಿವರ್ತಕವಾಗಲು ಸಾಧ್ಯವಿಲ್ಲಎನ್ನುವುದನ್ನು ಉಪಪಾದಿಸುತ್ತಾರೆ- 


ಟೀಕಾಃ ಕಿಂಚ ಅಸ್ತು ವಾ ಆತ್ಮಾಜ್ಞಾನಮ್‌ । ತಥಾಪಿ ನ ವೇದಾಂತವಾಕ್ಯ- 
ಜನಿತವಿಜ್ಞಾನಸ್ವಾತ್ಮಜ್ಞಾನತ್ವಂ ಸಂಭವತಿ | ತಸ್ಕಾನಾತ್ಮವಿಷಯತ್ಟೇನ 
ತನ್ನಿವರ್ತಕತ್ವಾಯೋಗಾತ್‌ | ಯದ್ದಿಷಯಂ ಹಿ ಯದ್ವಿಜ್ಞಾನಂ 
ತದೇವ ತದಜ್ಞಾನಂ ನಿವರ್ತಯದುಪಲಬ್ಧಮ್‌ | 


ಅನುವಾದ:- ಆತ್ಮಾಶ್ರಿ ತವಾದ ಅಜ್ಞಾನ ಇಲ್ಲಎಂಬುದಾಗಿ ಸಮರ್ಥಿಸಿದ್ದರಿಂದ 
ಆತ್ಮಾಜ್ಞಾನವೇ ಅನುಪಪನ್ನ ಎಂದು ಸಿದ್ಧವಾಗಿದೆ. ಈಗ ಅಂಗೀಕಾರವಾದದಿಂದ 
ಆ ಜ್ಞಾನವನ್ನು ಒಪ್ಪಿದರೂ ಸಹ ವೇದಾಂತವಾಕ್ಯಜನಿತವಿಜ್ಞಾನವು 
ಆತ್ಮಾಜ್ಞಾನಕ್ಕೆ ನಿವರ್ತಕವಾಗಲು ಸಾಧ್ಯವಿಲ್ಲ. 


ಯಾಕೆಂದರೆ - ಯಾವ ಜ್ಞಾನವು ಯದ್ವಿಷಯಕವಾಗಿರುತ್ತದೆಯೋ ಅದೇ 
ಜ್ಞಾನವೇ ತದ್ದಿಷಯಕ ಅಜ್ಞಾನವನ್ನು ನಿವರ್ತಿಸುತ್ತದೆ ಎಂದು ಉಪಲಬ್ಬವಾಗಿದೆ 
(ಕಂಡಿದೆ). ಪ್ರಕೃತ ವೇದಾಂತವಾಕ್ಯಜನಿತವಿಜ್ಞಾನವು ಆತ್ಮಾಜ್ಞಾನಕ್ಕೆ ನಿವರ್ತಕ- 
ವಾಗಬೇಕಾದರೆ ಅದು ಆತ್ಮವಿಷಯಕಜ್ಞಾನ ಆಗಬೇಕು. ಆದರೆ ವೇದಾಂತ- 
ವಾಕ್ಯ ಜನಿತವಿಜ್ಞಾನವು ಸತ್ಯಜ್ಞಾನಾದಿಪದಪ್ಪವೃತ್ತಿನಿಮಿತ್ತ ತತ್ತದ್ಗುಣಾದಿವಿಶಿಷ್ಟ- 


ಆತ್ಮಜ್ಞಾನವು ಆತ್ಮವಿಷಯಕವಾಗದಿದ್ದರೂ.. ಕ್ರಾ 


ವಿಷಯಕವಾಗಿದ್ದರಿಂದ ಆತ್ಮವಿಷಯಕವಾಗಿಲ್ಲ. 'ಭಿನ್ನವಿಷಯಕವಾಗಿದೆ. 
ಹಾಗಾಗಿ ಆತ್ಮಾಜ್ಞಾನವನ್ನು ಒಪ್ಪಿದರೂ ಸಹ ವೇದಾಂತವಾಕ್ಯ ಜನಿತವಿಜ್ಞಾನವು 
ಶುದ್ಧಆತ್ಮವಿಷಯಕಜ್ಞಾನವಾಗಿಲ್ಲವಾದ್ದರಿಂದ ಶುದ್ಧಆತ್ಕಾಜ್ಞಾನಕ್ಕೆ ನಿವರ್ತಕ- 
ವಾಗಲು ಸಾಧ್ಯವಿಲ್ಲ ಎಂದು ಭಾವ. 


ಆತ್ಮಜ್ಞಾನವು ಆತ್ನವಿಷಯಕವಾಗದಿದ್ದರೂ ಆತ್ಗಾಜ್ಞಾನಕ್ಕೆ ನಿವರ್ತಕವಾಗುವುದಾದರೆ, 
ಘಟಜ್ಞಾನವೂ ಆತ್ಮಾಜ್ಞಾನಕ್ಕೆ ನಿವರ್ತಕವಾಗಲಿ ಎಂದು ಅಪಾದನೆ 


ಟೀಕಾ: ಅಥಾನಾತ್ಮವಿಷಯಮಪಿ ತದ್‌ ಆತ್ಮಾಜ್ಞಾನಂ ನಿವರ್ತಯೇತ್‌ 
ಹಂತ ತರ್ಹಿ ಘಟಜ್ಞಾನಮಪಿ ಕಸ್ಮಾನ್ನ ನಿವರ್ತಯೇತ್‌ ಟ 
ಅನಾತ್ನವಿಷಯತ್ವಾವಿಶೇಷಾತ್‌ ಇತ್ಯಾಹ- 


ಮೂಲಃ- ಅತದ್ದಿಷಯಜ್ಞಾನೇನ ತದಜ್ಞಾನನಿವೃತ್ತೌ ಘಟಜ್ಞಾನೇನಾಪಿ 
ನಿವರ್ತೇತ । 


ಆತ್ಮಾಜ್ಞಾನಮಿತಿ ಶೇಷಃ 


ಅನುವಾದ ಃ- ವೇದಾಂತವಾಕ್ಯಜನಿತವಿಜ್ಞಾನವು ಸತ್ಯ ಜ್ಞಾನಾದಿಪದಪ್ರವೃತ್ತಿ 
ನಿಮಿತ್ತತತ್ತದ್ಗುಣಾದಿವಿಶಿಷ್ಟವಿಷಯಕವಾದ್ದರಿಂದ ಆತ್ಮವಿಷಯಕವಾಗಿಲ್ಲ. 
ಆಗಲಿ, ಅದು ಆತ್ಮವಿಷಯಕವಾಗದಿದ್ದರೂ ಆತ್ಮಾಜ್ಞಾನವನ್ನು ನಿವರ್ತನ 
ಮಾಡಲಿ ಎನ್ನುವುದಾದರೆ, ಘಟಜ್ಞಾನವೂ ಸಹ ಆತ್ಮಾಜ್ಞಾನವನ್ನು ಯಾಕೆ 
ನಿವರ್ತನ ಮಾಡಬಾರದು ? ವೇದಾಂತವಾಕ್ಯಜನಿತವಿಜ್ಞಾನ ಹಾಗೂ ಘಟಜ್ಞಾನ 
ಎರಡರಲ್ಲಿಯೂ ಆತ್ಮವಿಷಯಕತ್ಪಾಭಾವ ಸಮಾನವಾದ್ದರಿಂದ, ಆತ್ಮವಿಷಯಕ- 
ವಾಗದಿದ್ದರೂ ವೇದಾಂತವಾಕ್ಯ ಜನಿತವಿಜ್ಞಾನವು ಆತ್ಮಾಜ್ಞಾನಕ್ಕೆ ನಿವರ್ತಕವಾಗಲಿ 
ಎನ್ನುವುದಾದರೆ, ಆತ್ಮವಿಷಯಕವಾಗದಿದ್ದರೂ ಸಹ ಘಟಜ್ಞಾನವೂ ಆತ್ಮಾಜ್ಞಾನಕ್ಕೆ 
ನಿವರ್ತಕವಾಗಲಿ ಎಂಬುದಾಗಿ ಅತಿಪ್ರಸಂಗ ಬರುತ್ತದೆ ಎಂದು ಆಚಾರ್ಯರು 
ಹೇಳುತ್ತಾರೆ - 


೧ ಆತ್ಮಾಜ್ಞಾನವು ಆತ್ಮವಿಷಯಕವಾಗಿದೆ. 
ವೇದಾಂತವಾಕ,ಜನಿತವಿಚ್ಞಾನವು ಸತ್ಯಜಾನಾದಿಪದಪ್ರವೃತ್ತಿನಿಮಿತ್ತ ತತ್ತದುಣಾದಿವಿಶಿಷ್ಠ- 
ಶೆ ನ್‌ ರಣ್‌ > pd ಎ pa 
ವಿಷಯಕವಾಗಿದೆ. (ಮದ್ದಅತ್ಮವಿಷಯಕವಾಗಿಲ್ಲ.) ಹೀಗೆ ಎರಡೂ ಭಿನ್ನವಿಷಯಕವಾಗಿದೆ 
ಎಂದರ್ಥ. 


ಕಾ ತತ್ನೋದ್ಯೋತ 


ಮೂಲಃ- ಅತದ್ದಿಷಯಕಜ್ಞಾನೇನ ತದಜ್ಞಾನನಿವೃತೌ ಘಟಜ್ಞಾನೇನಾಪಿ ನಿವರ್ತೇತ । 

ಮೂಲಾರ್ಥ :- ಅತ್ವವಿಷಯಕವಲ್ಲದ ವೇದಾಂತವಾಕ್ಯಜನಿತವಿಜ್ಞಾನದಿಂದ 
ಆತ್ಮಾಜ್ಞಾನನಿವೃತ್ತಿಯಾಗುವುದಾದರೆ, ಆತ್ಮವಿಷಯಕವಲ್ಲದ ಘಟಜ್ಞಾನದಿಂದಲೂ 
ಆತ್ಮಾಜ್ಞಾನನಿವೃತ್ತಿಯಾಗಬೇಕಾದೀತು | 

ಮೂಲದಲ್ಲಿ 'ಘಟಜ್ಞಾನದಿಂದಲೂ ನಿವೃತ್ತವಾಗಲಿ' ಎಂದಿದೆ. ಯಾವುದು 
ನಿವೃತ್ತವಾಗಲಿ ಎನ್ನುವುದು ಇಲ್ಲ. ಅದಕ್ಕಾಗಿ ಮೂಲದಲ್ಲಿ "ಆತ್ಮಾಜ್ಞಾನಂ' 
ಎನ್ನುವುದನ್ನು ಶೇಷ ಮಾಡಿಕೊಳ್ಳಬೇಕು. ಹಾಗಾದರೆ ""ಆತ್ಮಾಜ್ಞಾನವು 
ಘಟಜ್ಞಾನದಿಂದಲೂ ನಿವೃತ್ತವಾಗಲಿ'' ಎಂದು ಮೂಲದ ಅರ್ಥವಾಗುತ್ತದೆ. 


ಅವತಾರಿಕೆ ಃ- ಆತ್ಪಾ ಶಜ್ಞಾನನಿವರ್ತಕವಾಗಬೇಕಾದರೆ ಆತ್ಮಾನ್ಯಾವಿಷಯಕತ್ವವು 
ತಂತ್ರವಾಗಿದೆ. ಘಟಜ್ಞಾನವು ಆತ್ಮಾನ್ಯಾವಿಷಯಕವಾಗಿಲ್ಲ(ಆತ್ಮಾನ್ಯ ವಿಷಯಕವೇ 
ಆಗಿದೆ ಆತ್ಮಭಿನ್ನಘಟವಿಷಯಕವೇ ಆಗಿದೆ). ಹಾಗಾಗಿ ಘಟಜ್ಞಾನದಿಂದ 
ಆತ್ಮಾಜ್ಞಾನನಿವೃತ್ತಿ ಆಗಬೇಕಾದ ಅತಿಪ್ರಸಂಗ ಇಲ್ಲ ಎಂದು ಶಂಕಿಸುತ್ತಾರೆ - 
ಟೀಕಾಃ ನನು ಘಟಾದಿಜ್ಞಾನಂ ಘಟಾದಿವಿಷಯೇಣ ಗ್ರಸ್ತಂ ಕಥಮಾತ್ಮಾ- 
ಜ್ಞಾನಂ ನಿವರ್ತಯೇದಿತಿ ಚೇತ್‌, ತತ್ಕಿಂ ಇದಾನೀಂ ವೇದಾಂತ- 


ವಾಕ್ಯಜನಿತವಿಜ್ಞಾನಂ ನಿರ್ವಿಷಯಮೇವ 7? ಬಾಢಮಿತಿ 
ಚೇತ್ತತ್ರಾಹ - 


ಮೂಲ :- ಅವಿಷಯತಾದೇವ ತಸ್ನ ಜಾನತಂ ಚ ನ ಸ್ಥಾದಟವತ್‌ । 
ವ ಕಣಾ ದ ರೆಡ್‌ 
ನ ವಿದ್ಯತೇ ವಿಷಯೋ ಯಸ್ಯ ತದವಿಷಯಮ್‌ । 


ಅನುವಾದ :- ಘಟಾದಿಜ್ಞಾನವು ಘಟಾದಿವಿಷಯದಿಂದ ಗೃಸ್ತವಾಗಿದೆ 
(ಸಹಿತವಾಗಿದೆ) ಅರ್ಥಾತ್‌ ಘಟಾದಿವಿಷಯಕವಾಗಿದೆ. ಹಾಗಾಗಿ 
ಆತ್ಮಾಜ್ಞಾನವನ್ನು ಹೇಗೆ ನಿವರ್ತನಗೊಳಿಸಲು ಸಾಧ್ಯ ? ಎಂದರೆ, ಹಾಗಾದರೆ 
ಈಗ ವೇದಾಂತವಾಕ್ಯ ಜನಿತವಿಜ್ಞಾನವು ನಿರ್ವಿಷಯ ಎಂದು ಅಭಿಪ್ರಾಯವೇ ? 


ಹೌದು, ವೇದಾಂತವಾಕ್ಯ ಜನಿತವಿಜ್ಞಾನವು ನಿರ್ವಿಷಯ ಎನ್ನುತ್ತೇವೆ ಎಂದರೆ 
ಅದಕ್ಕೆ ಆಚಾರ್ಯಾರು ಹೇಳುತ್ತಾರೆ - 


ಮೂಲಃ-ಅವಿಷಯತ್ನಾದೇವ ತಸ್ಯ ಜ್ಞಾನತ್ತಂ ಚ ನ ಸ್ಯಾದ್ವಟವತ್‌ | 


ಶಶವಿಷಾಣಾದಿಜ್ಞಾನವು ಸವಿಷಯಕವಾಗಿದೆ ಎಂದು ಹೇಳುವ ಮೂಲಕ.. 331 


ಮೂಲದಲ್ಲಿ (ಅವಿಷಯತಶ್ಚಾತ್‌ ಎನ್ನುವಲ್ಲಿ) "ಅವಿಷಯಮ್‌' ಎನ್ನುವುದಕ್ಕೆ 
"ನ ವಿದ್ಯತೇ ವಿಷಯೋ ಯಸ್ಯ ತತ್‌ ಅವಿಷಯಮ್‌'' ಎಂಬುದಾಗಿ ವಿಗ್ರಹ 
ಮಾಡಿಕೊಳ್ಳಬೇಕು. ಹಾಗಾಗಿ ಅವಿಷಯತ್ವಾತ್‌ ಎನ್ನುವುದಕ್ಕೆ ವಿಷಯರಹಿತತ್ವಾತ್‌ 
ನಿರ್ವಿಷಯತ್ಪಾತ್‌ ಎಂದು ಅರ್ಥ ಹೇಳಿದಂತಾಗುತ್ತದೆ. 


ವೇದಾಂತವಾಕ್ಯಜನಿತವಿಜ್ಞಾನವು ನಿರ್ವಿಷಯ ಎನ್ನುವುದಾದರೆ, ಘಟವು 
ನಿರ್ವಿಷಯಕವಾದ್ದರಿಂದ ಅದು ಜ್ಞಾನ ಹೇಗೆ ಆಗಿಲ್ಲವೋ ಅದರಂತೆ 
ವೇದಾಂತವಾಕ್ಯಜನಿತವಿಜ್ಞಾನವೂ ಸಹ ನಿರ್ವಿಷಯಕವಾದ್ದರಿಂದ ಜ್ಞಾನವೇ ಆಗದೇ 
ಹೋಗಬೇಕಾಗುತ್ತದೆ ಎಂದು ಅತಿಪ್ರಸಂಗದ ಅಭಿಪ್ರಾಯ. 


***ಶ್ರೀವೇದೇಶತೀರ್ಥರ ಟಿಪ್ಪಣೀವಿಶೇಷವಿಚಾರ... 
ವೇದಾಂತವಾಕ್ಯ ಜನಿತವಿಜ್ಞಾನವು ನಿರ್ವಿಷಯಕವೋ ? ಸವಿಷಯಕವೋ ? 
ನಿರ್ವಿಷಯಕ ಎನ್ನುವುದಾದರೆ ಘಟದಂತೆ ಜ್ಞಾನವೇ ಆಗದೇ ಹೋಗಬೇಕಾಗುತ್ತದೆ. 


ಸವಿಷಯಕ ಎನ್ನುವುದಾದರೆ, ಆತ್ಮವಿಷಯಕವೋ ? ಆತ್ಮಾನ್ಯ ವಿಷಯಕವೋ? 
ಆತ್ಮವಿಷಯಕ ಎನ್ನುವುದಾದರೆ ಆತ್ಮನಿಗೆ ದೃಗಿಷಯತ್ತ ಒಪ್ಪಿದಂತಾಗುವುದರಿಂದ, 
ಆತ್ಮನಲ್ಲಿ ಮಿಥ್ಯಾತ್ಸಸಾಧ್ಯ ಇಲ್ಲ, ದೃಶ್ಯತ್ವ ಹೇತು ಬಂತು, ಹಾಗಾಗಿ 
ದೃಶ್ಯತ್ವಹೇತುವಿಗೆ ಆತ್ಮನಲ್ಲಿ ವ್ಯಭಿಚಾರ ಬರುತ್ತದೆ. ಇನ್ನು ಆತ್ಮಾನ್ಯ ವಿಷಯಕ 
ಎಂದರೆ ಅನ್ಯವಿಷಯಕವಾದ ಜ್ಞಾನ ಆತ್ಮಾಜ್ಞಾನವನ್ನು ಹೇಗೆ ನಿವರ್ತನೆ 
ಮಾಡಲು ಸಾಧ್ಯ 9 ಆತ್ಮಾಜ್ಞಾನನಿವರ್ತಕತ್ಹಾನುಪಪತ್ತಿಪ್ರಸಂಗ ಬರುತ್ತದೆ 

Deu pe] po] 

ಎಂದು ಭಾವ. 


ಅವತಾರಿಕೆ ;- "ಅವಿಷಯತ್ವಾದೇವ ತಸ್ಯ ಜ್ಞಾನತ್ತಂ ಚ ನ ಸ್ಯಾತ್‌' ಎನ್ನುವಲ್ಲಿ 
ಅವಿಷಯತ್ವ ಎನ್ನುವುದಕ್ಕೆ ಅಸದ್ವಿಷಯತ್ವ ಎಂದು ಅರ್ಥ ತಿಳಿದುಕೊಂಡು 
ಶಂಕಿಸುತ್ತಾರೆ - 
ಶಶವಿಷಾಣಾದಿಜ್ಞಾನವು ಸವಿಷಯಕವಾಗಿದೆ ಎಂದು ಹೇಳುವ ಮೂಲಕ 
ದೃಶ್ಯತ್ನಹೇತುನಿರಾಕರಣೆಯ ಉಪಸಂಹಾರ 


ಟೀಕಾ: ನನು ಕಥಮೇತತ್‌ । ಯಾವತಾ ಶಶವಿಷಾಣಾದಿಪದಶ್ರವಣಾ- 
ದವಿಷಯಮೇವಜ್ಞಾನಮುತ್ಪದೃತೇ।॥ನಹಿಶಶವಿಷಾಣಾದಿಕಮಸ್ತಿ | 
ನ ಚಾಸ್ಕಾನ್ಕೋ ವಿಷಯಃ ಸಂಭವತಿ | ಮೈವಮ್‌ 1ನ ಹೃತ್ರಾ- 
ಸದ್ದಿಷಯತ್ವಮವಿಷಯತ್ವಮಿತ್ಯಭಿಮತಮ್‌ 1 ಕಿನ್ನಾಮ 


332 ತತ್ತೋದ್ಯೋತ 


ನಿರಾಲಂಬನತ್ವಮ್‌ 1 ನಹಿ ತಥಾ ಶಶವಿಷಾಣಾದಿಜ್ಞಾನಮ್‌ | 
ತಥಾತ್ವೇ ಶಶವಿಷಾಣಾದಿಜ್ಞಾನಮಿತ್ಯೇವ ನಸ್ಯಾತ್‌। 


ತದೇವಂ ಕಯಾಠಪಿ ವಿಧಯಾ ಆತ್ಮನೋ ದೃಕ್ಕರ್ಮತ್ವಾಭಾವೇ ನ 
ವೇದಾಂತವಾಕ್ಯಜನಿತವಿಜ್ಞಾನಮಾತ್ಮಜ್ಞಾನಂ ಭವತೀತಿ ತತ್ತಿದ್ದಯೇ 
ಅವಶ, ಮಾತನೋ ದ್ಲಕರ್ಮತೇತಂಗೀಕಾರ್ಯೇ ತಸ್ಥಾನ್ನೆ ಕಾಂತಿ- 
(2 ೬ ಲ ವ ಶಲ 
ಕತಂ ಸಿದಮ್‌ । 
ವ ೦ 
ಅನುವಾದ :- 
"ನಿರ್ವಿಷಯತೇ ಜ್ಞಾನತಮೇವ ನ ಸ್ಕಾತ್‌' 
ಆ ಡ್‌ ದ ( ಆ 


"'ವೇದಾಂತವಾಕ್ಯಜನಿತವಿಜ್ಞಾನವು ನಿರ್ವಿಷಯಕ ಎನ್ನುವುದಾದರೆ ಜ್ಞಾನವೇ 
ಆಗದೇ ಹೋಗಬೇಕಾಗುತ್ತದೆ'' ಎಂಬುದಾಗಿ ಹೇಗೆ ಆಪಾದನೆ ಮಾಡುತ್ತೀರಿ? 
ಯಾಕೆಂದರೆ - ನಿರ್ವಿಷಯಕ ಎಂದರೆ ಜ್ಞಾನವೇ ಅಲ್ಲ ಎಂದೇನಿಲ್ಲ. 'ಇದಂ 
ಶಶವಿಷಾಣಂ' ಎಂಬುದಾಗಿ ಶಶವಿಷಾಣಾದಿಪದಶ್ರವಣದಿಂದ ನಿರ್ವಿಷಯಕ- 
ವಾದ ಜ್ಞಾನವೇ ಅಲ್ಲಿ ಹುಟ್ಟುವುದು. ಅದು ನಿರ್ವಿಷಯಕ ಏಕೆ? ಎಂದರೆ, 
ಅಲ್ಲಿ ವಾಸ್ತವಿಕವಾಗಿ ಶಶವಿಷಾಣಾದಿಗಳು ಇಲ್ಲ. ಹಾಗಾಗಿ ಆ ಜ್ಞಾನವು 
ಶಶವಿಷಾಣವಿಷಯಕ ಅಲ್ಲ. ಮತ್ತು ಆ ಜ್ಞಾನಕ್ಕೆ ಬೇರೆ ವಸ್ತು ವಿಷಯವಾಗಲು 
ಸಾಧ್ಯವಿಲ್ಲ. ಅಂದಮೇಲೆ ಶಶವಿಷಾಣಾದಿಪದಶ್ರವಣದಿಂದ ಹುಟ್ಟುವ ಜ್ಞಾನ 
ನಿರ್ವಿಷಯಕ. ಅದು ನಿರ್ವಿಷಯಕವಾದರೂ ಜ್ಞಾನ ಆಗಿರುವಂತೆ 
ವೇದಾಂತವಾಕ್ಯ ಜನಿತವಿಜ್ಞಾನವೂ ನಿರ್ವಿಷಯಕವಾದರೂ ಜ್ಞಾನವಾಗಲು 
ತೊಂದರೆಯಿಲ್ಲ. ಆದ್ದರಿಂದ ""ನಿರ್ವಿಷಯತ್ಹೇ ಜ್ಞಾನತ್ಚಮೇವ ನ ಸ್ಯಾತ್‌''ಎಂಬ 
ನಿಮ್ಮ ಆಪಾದನೆ ಹೇಗೆ ಸಮಂಜಸ ಇ 


ಈ ರೀತಿಯಾಗಿ ಶಂಕೆ ಬಂದರೆ, ಅದು ಸರಿಯಲ್ಲ ಯಾಕೆಂದರೆ - 
""ಅವಿಷಯತ್ವಾದೇವ ತಸ್ಯ ಜ್ಞಾನತ್ಚಂ ಚನ ಸ್ಯಾತ್‌'' ಎನ್ನುವಲ್ಲಿ ಅವಿಷಯತ್ವ 
ಎನ್ನುವುದಕ್ಕೆ ಅಸದ್ದಿಷಯತ್ವ (ನಿರ್ವಿಷಯತ್ತ) ಎನ್ನುವುದು ಅಭಿಪ್ರೇತವಾಗಿಲ್ಲ. 
ಕಿಂತು ಅವಿಷಯತ್ವ ಎಂದರೆ ನಿರಾಲಂಬನತ್ವ ಅರ್ಥಾತ್‌ ವಿಷಯಾನುಲ್ಲೇಖಿತ್ವ 
ಎಂದು ಅರ್ಥ. ಪ್ರಕೃತದಲ್ಲಿ ಶಶವಿಷಾಣಾದಿಜ್ಞಾನವು ಹಾಗೆ ನಿರಾಲಂಬನ 
ವಿಷಯಾನುಲ್ಲೇಖಿ ಆಗಿಲ್ಲ. ಹಾಗೆ ನಿರಾಲಂಬನವೇ ವಿಷಯಾನುಲ್ಲೇಖಿಯೇ 
ಆಗಿದ್ದರೆ “ಶಶವಿಷಾಣಾದಿಜ್ಞಾನ' ಎಂದೇ ಆಗದೇ ಹೋಗಬೇಕಾಗುತ್ತದೆ. 


ಶಶವಿಷಾಣಾದಿಜ್ಞಾನವು ಸವಿಷಯಕವಾಗಿದೆ ಎಂದು ಹೇಳುವ ಮೂಲಕ.. 333 


ಆದ್ದರಿಂದ ಶಶವಿಷಾಣಾದಿಜ್ಞಾನವು ನಿರಾಲಂಬನ ವಿಷಯಾನುಲ್ಲೇಖಿ ಆಗಿಲ್ಲ. 
ಕಿಂತು ಸಾಲಂಬನವೇ ವಿಷಯೋಲ್ಲೇಖಿಯೇ ಆಗಿದೆ. ಹಾಗಾಗಿ ''ನಿರಾಲಂಬನ 
ವಿಷಯಾನುಲ್ಲೇಖಿ ಆಗುವುದಾದರೆ ಜ್ಞಾನವೇ ಆಗದೇ ಹೋಗಬೇಕಾಗುತ್ತದೆ'' 
ಎನ್ನುವುದು 


""ಅವಿಷಯತ್ಪಾದೇವ ತಸ್ಯ ಜ್ಞಾನತ್ವಂ ಚನ ಸ್ಯಾತ್‌'' 


ಎಂಬ ಆಪಾದನೆಯ ಅಭಿಪ್ರೇತ ಅರ್ಥವಾಗಿದೆ. ಹಾಗಾಗಿ ಯಾವ 
ಅನುಪಪತ್ತಿಯೂ ಇಲ್ಲ. 

ಅಂದಮೇಲೆ ?ತದಾಕಾರತ್ವ - ತದಜ್ಞಾನನಿವರ್ತಕತ್ವ ಮೊದಲಾದ ಯಾವ 
ರೀತಿಯಿಂದಲೂ ಸಹ ಆತ್ಮನಿಗೆ ದೃಕ್ಕರ್ಮತ್ವ ಇಲ್ಲದೇ ಹೋದರೆ ವೇದಾಂತ- 
ವಾಕ್ಯ ಜನಿತವಿಜ್ಞಾನವು ಆತ್ಮಜ್ಞಾನ ಆಗದೇಹೋಗಬೇಕಾಗುತ್ತದೆ. ವೇದಾಂತ- 
ವಾಕ್ಯ ಜನಿತವಿಜ್ಞಾನವು ಆತ್ಮಜ್ಞಾನ ಆಗುವುದಕ್ಕಾಗಿ ಆತ್ಮನಿಗೆ ಅವಶ್ಯವಾಗಿ 
ದೃಕ್ಕರ್ಮತ್ವವನ್ನು ಅಂಗೀಕರಿಸಲೇಬೇಕು. ಆತ್ಮನಿಗೆ ದೃಕ್ಕರ್ಮತ್ವವನ್ನು 
ಅಂಗೀಕರಿಸಿದರೆ ""ವಿಮತಂ ಮಿಥ್ಯಾ ದೃಶ್ಯತ್ವಾತ್‌'' ಎಂಬ ಅನುಮಾನದಲ್ಲಿ 
ವಿಪಕ್ಷನಾದ ಆತ್ಮನಲ್ಲಿಯೂ ದೃಶ್ಯತ್ವಬರುವುದರಿಂದ ವ್ಯಭಿಚಾರ ಸಿದ್ಧವಾಗುತ್ತದೆ. 

ಆದ್ದರಿಂದ ಜಡಪ್ರಪಂಚವು ಮಿಥ್ಯೆ ಯಾಗಿದೆ (ಸ್ವರೂಪತಃ ಅವಿದ್ಯೋ- 
ಪಾದಾನಕವಾಗಿದೆ ಬ್ರಹ್ಮನಲ್ಲಿ ಆರೋಪಿತವಾಗಿದೆ) ಎಂಬ ವಿಷಯದಲ್ಲಿ 


““ವಿವಾದಪದಂ ಮಿಥ್ಯಾ ದೃಶ್ಯತ್ವಾತ್‌ ಶುಕ್ತಿರಜತವತ್‌'' ಎಂಬ ಅನುಮಾನವು 
(ದೃಶ್ಯತ್ವಹೇತುವು) ಪ್ರಮಾಣವಾಗುವುದಿಲ್ಲ ಎಂದು ಸಿದ್ಧವಾಗುತ್ತದೆ. 


ಅವತಾರಿಕೆ :- "ಜಡಪ್ರಪಂಚವು ಮಿಥ್ಯೆಯಾಗಿದೆ' ಎಂಬ ವಿಷಯದಲ್ಲಿ 
ಪರರು ಉದಾಹರಿಸಿದ ""ವಿವಾದಪದಂ ಮಿಥ್ಯಾ ದೃಶ್ಯತ್ತಾಶ್‌, ಜಡತ್ಪಾತ್‌, 
ಪರಿಚ್ಛಿನ್ನತ್ವಾತ್‌, ಶುಕ್ಕಿರಜತವತ್‌'' ಎಂಬ ಮೂರು ಅನುಮಾನಗಳಲ್ಲಿ ಈವರೆಗೆ 
ದೃಶ್ಯತ್ವಹೇತುವನ್ನು ವಿಸ್ತಾರವಾಗಿ ನಿರಾಕರಿಸಿ, ಪ್ರಕೃತ ಜಡತ್ವಹೇತುವನ್ನೂ 
೧ "'ಆತ್ಮಾಕಾರಕವಾದ ಜ್ಞಾನ ಆತ್ಮಜ್ಞಾನ'' ಅಥವಾ `"ಆತ್ಮಾಜ್ಞಾನನಿವರ್ತಕವಾದ ಜ್ಞಾನ 
ಆತ್ಮಜ್ಞಾನ'' ಎಂಬುದಾಗಿ ಯಾವ ರೀತಿಯಿಂದಲೂ ಆತ್ಮಜ್ಞಾನವನ್ನು (ಕೂಡಿಸಲು) ಹೇಳಲು 
ಬಾರದ ಕಾರಣ ``ಆತ್ಮಕರ್ಮಕವಾದಜ್ಞಾನ ಆತ್ಮಜ್ಞಾನ'' ಎಂಬುದಾಗಿಯೇ ಅನಿವಾರ್ಯವಾಗಿ 


ಹೇಳಬೇಕು. ಹಾಗೆ ಹೇಳಿದರೆ ಆತ್ಮನಿಗೆ ದೃಕ್ಕರ್ಮತ್ತ ಅಂಗೀಕೃತವಾದಂತಾಗುತ್ತದೆ ಎಂದು 
ಭಾವ. 


53 ತತ್ನೋದ್ಯೋತ 


(ವಿವಾದಪದಂ ಮಿಥ್ಯಾ ಜಡತ್ವಾತ್‌' ಎಂಬ ಅನುಮಾನವನ್ನೂ) 
ನಿರಾಕರಿಸುತ್ತಾರೆ- 
ಜಡತ್ಸಹೇತುನಿರಾಕರಣೆ 
ಟೀಕಾ: ಅಥ ಜಡತ್ವಸ್ಛಾಪಿ ಹೇತೋರನ್ಸೆಕಾಂತಿಕತಾಂ ವಿವಕ್ಸೇ ರಾಹ - 
ಮೂಲ - ಜಡತಂ ಚಾಪ್ರಮಾತೃತಮೇವ । 
ವ ಲವ 


ಚಶಬ್ದೋ ಯಸ್ಮಾದಿತ್ಯರ್ಥೇ 1 ಚೇತೃತಾ ಜಡತ್ವಮಿತ್ಯಂಗೀಕಾರೇ 
ದೃಶ್ಯತ್ವಜಡತ್ವಯೋರ್ಭ್ಛೇದೋ ನಸ್ಯಾತ್‌ | ಕಿಮತ ಇತ್ಯತ ಆಹ - 


ಮೂಲ - ನ ಚ ಪ್ರಮಾತೃತ್ವಮಾತ್ಮನಸ್ಪೆರಂಗೀಕ್ರಿಯತೇ। 


ಅತ್ರಾಪಿಚಶಬ್ದೋಹೇತ್ಚರ್ಥಃ।ತೈರಿತಿಪ್ರಪಂಚಮಿಥ್ಯಾತ್ಟವಾದಿಭಿಃ। 
ಪ್ರಮಾತೃತ್ವಸ್ಯ ಪ್ರಮಾಣಪ್ರಮೇಯಸಿದ್ಧಿಸಾಹಿತ್ಯನಿಯತತ್ವಾತ್‌ 
ತದಂಗೀಕಾರೇ ತಯೋರಪೃಂಗೀಕಾರಪ್ರಸಂಗಾನ್ನಾತ್ಮನಃ 
ಪ್ರಮಾತೃತ್ವಂ ಪರೈರಂಗೀಕ್ರಿಯತೇ । ತತೋಷಪಿ ಕಿಮಿತ್ಯತ ಆಹ - 


ಮೂಲ - ಅತಸ್ತದಪ್ಯನೈಕಾಂತಿಕಮ್‌ ॥ 


ಯಸ್ಸ್ಥಾತ್‌ ಪ್ರಮಾತೃತ್ವಾಭಾವ ಏವ ಜಡತ್ವಂ ಯಶಶ್ಚಾತ್ಮನ; 
ಪ್ರಮಾತೃತ್ವಂ ಪರೇಣ ನಾಂಗೀಕ್ರಿಯತೇ ಅತೋ ದೃಶ್ಯತ್ವವ- 
ಜ್ಹಡತ್ತಮಪ್ಯಾತ್ಮನಿ ವಿಪಕ್ಷೇ € ವರ್ತಮಾನಮನೈೆಕಾಂತಿಕಂ ಭವತಿ । 


ಅನುವಾದ ೩- ದೃಶ್ಯತ್ವಹೇತುವಿಗೆ ವ್ಯಭಿಚಾರದೋಷ ಹೇಳಿದಂತೆ 
ಜಡತ್ವಹೇತುವಿಗೂ ಸಹ ವ್ಯಭಿಚಾರದೋಷವನ್ನು (ಹೇಳಿ ನಿರಾಕರಿಸುತ್ತಾರೆ) 
ಹೇಳುತ್ತಾರೆ - 

ಮೂಲ :- ಜಡತ್ಪಂ ಚಾಪ್ರಮಾತೃತ್ವಮೇವ । 

ಮೂಲಾರ್ಥ :- ಜಡತ್ವ ಎಂದರೆ ಅಪ್ರಮಾತೃತ್ವ ಎಂದೇ ಹೇಳಬೇಕು. 

ಮೂಲದಲ್ಲಿ ಚಶಬ್ದವು ಯಸ್ಮಾತ್‌ ಎಂಬ ಅರ್ಥದಲ್ಲಿ ಪ್ರಯೋಗಿಸಲಟ್ಟಿದೆ. 
ಪ್ರಪಂಚಮಿಥ್ಯಾತ್ವವಿಷಯದಲ್ಲಿ ''ವಿವಾದಪದಂ ಮಿಥ್ಯಾ ಜಡತ್ವಾತ್‌'' 
ಎಂಬುದಾಗಿ ಜಡತ್ವವನ್ನು ಹೇತುವನ್ನಾಗಿ ಮಾಡುವುದಾದರೆ ಮೊದಲು 
ಜಡತ್ವವನ್ನು ನಿರ್ವಚನ ಮಾಡಬೇಕು. ಜಡತ್ವ ಎಂದರೆ ಚೇತ್ಯತಾ ಎಂದು 


ಹಾಬಿ 
ಜಡತ್ಪಹೇತುನಿರಾಕರಣೆ ಣಾ 


ಅಂಗೀಕರಿಸುವುದಾದರೆ, ಚಿತಿ ಸಂಜ್ಞಾನೇ ಎಂಬ ಧಾತುವಿನಿಂದ ಚೇತ್ಯಶಬ್ದವು 
ನಿಷ್ಠನ್ನವಾದ್ದರಿಂದ ಚೇತ್ಯತಾ ಎಂದರೆ ಜ್ಞಾನವಿಷಯತ್ವ ದೃಶ್ಯತ್ವ ಎಂದೇ 
ಹೇಳಿದಂತಾಗುವುದರಿಂದ ದೃಶ್ಯತ್ವ-ಜಡತ್ವಗಳಲ್ಲಿ ಯಾವುದೇ ಭೇದ ಇಲ್ಲದೇ 
ಹೋಗಬೇಕಾಗುತ್ತದೆ. ಅಂದರೆ ದೃಶ್ಯತ್ತಹೇತುವಿಗೆ ಬಂದ ಎಲ್ಲ ದೋಷಗಳೂ 
ಜಡತ್ವ ಚೇತ್ಯತಾ ಹೇತುವಿಗೂ ಬರಬೇಕಾಗುತ್ತದೆ ಎಂದು ಭಾವ. ಆದ್ದರಿಂದ 
ಜಡತ್ವ ಎಂದರೆ ಚೇತ್ಯತಾ ಎಂದು ಹೇಳಲು ಬರುವುದಿಲ್ಲ. ಕಿಂತು ಜಡತ್ವ 
ಎಂದರೆ ಅಪ್ರಮಾತೃತ್ವ ಎಂದೇ ಹೇಳಬೇಕು. 


ಆಗಲಿ, ಜಡತ್ವ ಎಂದರೆ ಅಪ್ರಮಾತೃತ್ವ ಎಂದೇ ಹೇಳೋಣ. ಮುಂದೇನು? 
ಎಂದು ಪ್ರಶ್ನೆ ಬಂದರೆ, ಅದಕ್ಕೆ ಹೇಳುತ್ತಾರೆ - 

ಮೂಲ :- ನ ಚ ಪ್ರಮಾತೃತ್ವಮಾತ್ನನಸೆರಂಗೀಕ್ರಿಯತೇ | 

ಮೂಲಾರ್ಥ :- ಪ್ರಪಂಚಮಿಧ್ಯಾತ್ತವಾದಿಗಳಾದರೂ ಆತ್ಮನಿಗೆ ಪ್ರಮುತೃತ್ವವನ್ನು 
ಅಂಗೀಕರಿಸುವುದಿಲ್ಲ. 

ಇಲ್ಲಿಯೂ ಸಹ ಮೂಲದಲ್ಲಿ ಚಶಬ್ದವು ಹೇತ್ವರ್ಥಕವಾಗಿದೆ. (ಚಶಬ್ಬಕ್ಕೆ 
ಯಸ್ಮಾತ್‌ ಎಂದು ಅರ್ಥ.) ಮೂಲದಲ್ಲಿ "ತೈಃ' ಎಂದರೆ "ಪ್ರಪಂಚಮಿಥ್ಯಾತ್ವ- 
ವಾದಿಗಳಿಂದ' ಎಂದರ್ಥ. 


ಪ್ರಮಾಶೃತ್ವವನ್ನು ಅಂಗೀಕರಿಸಬೇಕಾದರೆ ಪ್ರಮಾಣ-ಪ್ರಮೇಯಗಳ 
ಸಿದ್ದಿಯನ್ನು ಅಂಗೀಕರಿಸಬೇಕಾಗುತ್ತದೆ. ಅಂದರೆ ಃ- ಪ್ರಮಾತಾ ಎಂದರೆ 
ಯಥಾರ್ಥಜ್ಞಾನ ಉಳ್ಳವನು. ಯಥಾರ್ಥಜ್ಞಾನ ಬರಬೇಕಾದರೆ ಅದಕ್ಕೆ 
ಜನಕವಾದ ಪ್ರಮಾಣವನ್ನು ಒಪ್ಪಲೇಬೇಕು. ಜ್ಞಾನವು ವಿಷಯಸಾಪೇಕ್ಟವಾದ್ದರಿಂದ 
ಯಥಾರ್ಥಜ್ಞಾನ ಬರಬೇಕಾದರೆ ಯಥಾರ್ಥಶ್ಞಾನಕ್ಕೆ ವಿಷಯ ಪ್ರಮೇಯ 
ಒಪ್ಪಲೇಬೇಕು. ಹೀಗೆ ಪ್ರಮಾತೃತ್ವವನ್ನು ಅಂಗೀಕರಿಸಬೇಕಾದರೆ ಪ್ರಮಾಣ- 
ಪ್ರಮೇಯಗಳನ್ನು ಒಪ್ಪಲೇಬೇಕಾದದ್ದು ಅನಿವಾರ್ಯವಾದ್ದರಿಂದ, ಪ್ರಕೃತ 
ಆತ್ಮನಿಗೆ ಪ್ರಮಾತೃತ್ವವನ್ನು ಅಂಗೀಕರಿಸಿದರೆ ಪ್ರಮಾಣ-ಪ್ರಮೇಯಗಳನ್ನೂ 
ಅಂಗೀಕರಿಸಬೇಕಾದ ಅತಿಪ್ರಸಂಗ ಬರುವುದರಿಂದ ಪ್ರಪಂಚಮಿಥ್ಯಾತ್ಷವಾದಿಗಳು 
ಆತ್ಮನಿಗೆ ಪ್ರಮಾತೃತ್ವವನ್ನು ಅಂಗೀಕರಿಸುವುದಿಲ್ಲ. 

ಆಯಿತು, ಪ್ರಪಂಚಮಿಥ್ಯಾತ್ಸವಾದಿಗಳು ಆತ್ಮನಿಗೆ ಪ್ರಮಾತೃತ್ವವನ್ನು 
ಒಪ್ಪುವುದಿಲ್ಲ. ಮುಂದೇನು 7 ಎಂದು ಪ್ರಶ್ನೆ ಬಂದರೆ, ಅದಕ್ಕೆ ಹೇಳುತ್ತಾರೆ - 


53 ತತ್ನೋದ್ಯೋತ 


ಮೂಲ - ಅತಸ್ತದಪ್ಯನೈಕಾಂತಿಕಮ್‌ | 

ಯಾವ ಕಾರಣ ಅಪ್ರಮಾತೃತ್ವ ಪ್ರಮಾತೃತ್ವಾಭಾವವೇ ಜಡತ್ವ ಎಂದು 
ಹೇಳಬೇಕೋ ಮತ್ತು ಯಾವ ಕಾರಣ ಆತ್ಮನಿಗೆ ಪ್ರಮಾತೃತ್ವವನ್ನು ಪರರು 
ಅಂಗೀಕರಿಸುವುದಿಲ್ಲವೋ ಆ ಕಾರಣ ವಿಪಕ್ಷನಾದ ಆತ್ಮನಲ್ಲಿ ಅಪ್ರಮಾತೃತ್ವ 
(ಪ್ರಮಾತೃತ್ವಾಭಾವ)ರೂಪ ಜಡತ್ವ ಬರುವುದರಿಂದ, ದೃಶ್ಯತ್ನಹೇತುವು 
ವಿಪಕ್ಷದಲ್ಲಿ ಇರುವುದರಿಂದ ವ್ಯಭಿಚಾರಿ ಆದಂತೆ ಜಡತ್ಹಹೇತುವೂ ಸಹ 
ವಿಪಕ್ಷನಾದ ಆತ್ಮನಲ್ಲಿ ಬರುವುದರಿಂದ ವ್ಯಭಿಚಾರಿ ಆಗಿದೆ ಎಂದು ಅಭಿಪ್ರಾಯ. 


ಅವತಾರಿಕೆ :- ದೃಶ್ಯತ್ವಹೇತು - ಜಡತ್ತಹೇತು ಎರಡಕ್ಕೂ ವ್ಯಭಿಚಾರದೋಷ 
ಹೇಳಿದರೂ ಸಹ ಅವುಗಳಲ್ಲಿ ವ್ಯತ್ಯಾಸವನ್ನು ತೋರಿಸಿಕೊಡುತ್ತಾರೆ - 


ಟೀಕಾಃ ಇಯಾಂಸ್ತು ವಿಶೇಷಃ । ಯದ್ಭೃಶ್ಯತ್ನಂ ವಾದಿಪ್ರತಿವಾದಿನೋ- 
ರನೈಕಾಂತಿಕಮ್‌ । ಆತ್ಮನೋ ದೃಶ್ಯತ್ವಸ್ಯ ಪರಂ ಪ್ರತ್ಯುಪಪಾದಿತ- 
ತ್ವಾತ್‌ | ಜಡತ್ವಂ ಪುನರ್ಮಾಯಾವಾದಿನ ಏವ ॥ ತತ್ನವಾದಿನಾ 
ಆತ್ಮನಃ ಪ್ರಮಾತೃತ್ವಸ್ಯಾಂಗೀಕಾರಾತ್‌ । ಅತ ಏವ ತೈರಿತ್ಳುಕ್ತಮ್‌ । 


ಅನುವಾದ :- ದೃಶ್ಯತ್ವಹೇತುವಿಗೆ ಆತ್ಮನಲ್ಲಿ ಏನು ವ್ಯಭಿಚಾರದೋಷವನ್ನು 
ಹೇಳಿದರು ಅದು ವಾದಿ-ಪ್ರತಿವಾದಿ ಇಬ್ಬರಿಗೂ ಸಮ್ಮತವಾದದ್ದಾಗಿದೆ. ಆತ್ಮನಲ್ಲಿ 


ಮಿಥ್ಯಾತ್ತ ಇಲ್ಲ. ಆದರೆ ದೃಶ್ಯತ್ವ ಇದೆ ಎಂಬುದಾಗಿ ಇಬ್ಬರೂ 


ಅಂಗೀಕರಿಸಿದ್ದರಿಂದ, ಇಬ್ಬರ ಪ್ರಕಾರವೂ ವ್ಯಭಿಚಾರದೋಷ ಹೇಳಲಾಗಿದೆ. 


೧ ಹೌದು, ಆತ್ಮನಲ್ಲಿ ಮಿಥ್ಯಾತ್ಸದಿಲ್ಲ ಎನ್ನುವುದು ಇಬ್ಬರಿಗೂ ಸಮ್ಮತವಾಗಿದೆ ನಿಜವೇ. ಆದರೆ 
ಆತ್ಮನಲ್ಲಿ ದೃಶ್ಯತ್ವವಿದೆ ಎಂದು ವಾದಿಗಳಾದ ನಮಗೆ ಸಮೃತಿಯಿದ್ದರೂ ಸಹ, ಪ್ರತಿವಾದಿಗಳು 
(ಮಾಯಾವಾದಿಗಳು) ಆತ್ಮನಿಗೆ ದೃಶ್ಯತ್ನವನ್ನು ಹೇಗೆ ಒಪ್ಪುತ್ತಾರೆ 9 ಕಾರಣ - ಪರರು ಆತ್ಮನಿಗೆ 
ಸ್ಪಪ್ರಕಾಶತ್ನವನ್ನು ಒಪ್ಪುವವರು. ಸ್ವಪ್ರಕಾಶತ್ವ-ದೃಶ್ಯತ್ವ ಎರಡೂ ವಿರುದ್ಧವಾದದ್ದರಿಂದ ಪರರು 
ಆತ್ಮನಿಗೆ ದೃಶೃತ್ವವನ್ನು ಒಪ್ಪುವುದಿಲ್ಲವಲ್ಲ ? ಎಂಬ ಶಂಕೆ ಬೇಡ. ಯಾಕೆಂದರೆ - ಆತ್ಮನಿಗೆ 
ದೃಶ್ಯತ್ನವನ್ನು ಪರರು ಒಪ್ಪದಿದ್ದರೂ 

`“ಆತ್ಮನಿಗೆ ದೃಶ್ಯತ್ನವನ್ನು ಅಂಗೀಕರಿಸದೇ ಹೋದರೆ ವೇದಾಂತವಾಕ್ಯಜನಿತವಿಜ್ಞಾನವು ಆತ್ಮಜ್ಞಾನ 
ಆಗದೇ ಹೋಗಬೇಕಾಗುತ್ತದೆ. ಅದರಿಂದ ಆತ್ಯ್ಮಾಜ್ಞಾನನಿವೃತ್ತಿ ಆಗದೇ ಹೋಗಬೇಕಾಗುತ್ತದೆ'' 

ಇತ್ಯಾದಿಯಾಗಿ ಅನೇಕ ಅತಿಪ್ರಸಂಗಗಳನ್ನು ಹೇಳುವ ಮೂಲಕ ಪರರನ್ನು ಕುರಿತು ಆತ್ಮನಿಗೆ 
ದೃಶ್ಯತ್ವವನ್ನು ಉಪಪಾದಿಸಲಾಗಿದೆ. (ಆತ್ಮನಿಗೆ ದೃಶ್ಯತ್ವ ಒಪ್ಪಲೇಬೇಕೆಂದು ಸಮರ್ಥಿಸಲಾಗಿ 
ದೆ.) ಆದ್ದರಿಂದ ದೃಶ್ಯತ್ವಹೇತು ಆತ್ಮನಲ್ಲಿ ಇಬ್ಬರಿಗೂ ಸಮ್ಮತವಾದ್ದರಿಂದ, "`ಇಬ್ಬರ ಪ್ರಕಾರವೂ 


ಜಡತ್ನಹೇತುನಿರಾಕರಣೆ ಕ್ರಾ 


ಯದ್ಯಪಿ ಆತ್ಮನಿಗೆ ದೃಶ್ಯತ್ವವನ್ನು ಪರರು ಒಪ್ಪವುದಿಲ್ಲ. ಆದರೂ ಅನೇಕ 
ಅತಿಪ್ರಸಂಗಗಳನ್ನು ಹೇಳುವ ಮೂಲಕ ಪರರನ್ನು ಕುರಿತು ಆತ್ಮನಿಗೆ ದೃಶ್ಯತ್ವವನ್ನು 
ಈ ಹಿಂದೆ ಉಪಪಾದಿಸಿದ್ದರಿಂದ (ಸಮರ್ಥಿಸಿದ್ದರಿಂದ) ದೃಶ್ಯತ್ವ ಹೇತುವಿಗೆ 
ಇಬ್ಬರ ಪ್ರಕಾರವೂ ವ್ಯಭಿಚಾರದೋಷ ಹೇಳಲಾಗಿದೆ ಎಂದು ಭಾವ. 

ಆದರೆ ಜಡತ್ವಹೇತುವಿಗೆ ವ್ಯಭಿಚಾರದೋಷ ಹೇಳಿದ್ದು ಮಾತ್ರ 
ಮಾಯಾವಾದಿಗಳ ಮತದ ಅನುಸಾರವಾಗಿ ಮಾತ್ರ. ಕಾರಣ - ಸಿದ್ದಾಂತಿಗಳಾದ 
ನಾವು ಆತ್ಮನಿಗೆ ಪ್ರಮಾತೃತ್ವವನ್ನೇ ಅಂಗೀಕರಿಸಿದ್ದರಿಂದ, ಅಪ್ರಮಾತೃತ್ವ 
ಪ್ರಮಾತೃತ್ವಾಭಾವ ರೂಪವಾದ ಜಡತ್ತವು ಸಿದ್ದಾಂತರೀತ್ಯಾ ಆತ್ಮನಲ್ಲಿ 
ಬರುವುದಿಲ್ಲವಾದ್ದರಿಂದ ಸಿದ್ಧಾಂತರೀತ್ಯಾ ವ್ಯಭಿಚಾರದೋಷ ಹೇಳಲು 
ಬರುವುದಿಲ್ಲ. 

ಮಾಯಾವಾದಿಗಳು ಆತ್ಮನಿಗೆ ಪ್ರಮಾತೃತ್ವವನ್ನು ಒಪ್ಪಿಲ್ಲವಾದ್ದರಿಂದ, 
ಅಪ್ರಮಾತೃತ್ವ ಪ್ರಮಾತೃತ್ವಾಭಾವ ರೂಪವಾದ ಜಡತ್ವವು ದರರೀತ್ಯಾ ಆತ್ಮನಲ್ಲಿ 
ಬರುತ್ತದೆಯಾದ್ದರಿಂದ ಪರರೀತ್ಯಾ ವ್ಯ ಭಿಚಾರದೋಷ ಬರುತ್ತದೆ. 

ಹಾಗಾಗಿ ಜಡತ್ವಹೇತುವಿಗೆ ಆತ್ಮನಲ್ಲಿ ವ್ಯಭಿಚಾರದೋಷ ಹೇಳಿದ್ದು ಕೇವಲ 
ಪರರ ಮಾತಾನುಸಾರವಾಗಿ ಮಾತ್ರ. ಅನ್ನುವುದಕ್ಕಾಗಿಯೇ 

"'ನ ಚ ಪ್ರಮಾತೃತ್ವಂ ಆತ್ಮನಃ ತೈಃ ಅಂಗೀಕ್ರಿಯತೇ'' 

ಎಂಬುದಾಗಿ ಆಚಾರ್ಯರು ತೈಃನ ಅಂಗೀಕ್ರಿಯತೇ ಆತ್ಮನಿಗೆ ಪ್ರಮಾತೃತ್ವವನ್ನು 
ಅವರು ಒಪ್ಪವುದಿಲ್ಲ ಎಂದು ಹೇಳಿದರು. 


ಅವತಾರಿಕೆ ಃ- '"ಆತ್ಮನಲ್ಲಿ ಮಿಥ್ಯಾತ್ವವಿಲ್ಲ. ಅಲ್ಲಿ ಪ್ರಮಾತೃತ್ವವನ್ನು ಪರರು 
ಅಂಗೀಕರಿಸಿಲ್ಲವಾದ್ದರಿಂದ ಅಪ್ರಮಾತೃತ್ವ ರೂಪ ಜಡತ್ವ ಬಂತು, ವ್ಯಭಿಚಾರ 


ಬರುತ್ತದೆ'' ಎಂಬುದಾಗಿ ನಾವು ಹೇಳಿದ್ದರ ಮೇಲೆ ಪರರು ಶಂಕಿಸುತ್ತಾರೆ - 


ಟೀಕಾ: ನನು ಪಾರಮಾರ್ಥಿಕಮೇವ ಪ್ರಮಾತೃತ್ವಮಾತ್ಮನೋ ಮಯಾ 
ನಾಂಗೀಕ್ರಿಯತೇ । ತಸ್ಯ ೈವಾದ್ವೈತಪ್ರತಿಪಕ್ನತ್ತಾತ್‌ । ಮಿಥ್ಯಾ- 
ಭೂತಂತೂಪಾದೀಯತ ಏವ। ಅನ್ಯಥಾ ಸಂಸಾರಾನಿರೂಪಣಾತ್‌। 
ತತ್ಯಥಮಾತ್ಮನಿ ಜಡತ್ಪಮನೈಕಾಂತಿಕಮಿತ್ಯತ ಆಹ - 


ದೃಶ್ಯತ್ವಹೇತುವಿಗೆ ಆತ್ಮನಲ್ಲಿ ವ್ಯಭಿಚಾರರೋಷ ಹೇಳಲಾಗಿದೆ'' ಎಂಬದಾಗಿ ಹೇಳಿದ್ದು 


(ND 


ಸಮಂಜನವೇ ಎಂದು ಅಭಿಪ್ರಾಯ. 


338 ತತೋ ೇದ್ಯೊ (ತ 


ಮೂಲ:- ಮಿಥ್ಯಾಪ್ರಮಾತೃತ್ವಂ ಚಾನಿರ್ವಚನೀಯನಿರಾಸಾದೇವ 
ನಿರಸ್ತಮ್‌ । 


ಮಿಥ್ಯೇತಿ ತಾವದನಿರ್ವಚನೀಯಂ ವಕ್ತುಂ ನ ಶಕ್ಯತೇ 1 
ತಸ್ಯಾಪ್ರಾಮಾಣಿಕತ್ವಾದಿನಾ ನಿರಸ್ತತ್ವಾತ್‌ । ತತೋ ಮಿಥ್ಯೇತ್ಯಸತ್ಟೇ 
ವಕ್ತವ್ಯೇ ಮಿಥ್ಯಾಪ್ರಮಾತೃತ್ವಮಿತಿ ಆತ್ಮನೋ ನಾಸ್ತಿ ಪ್ರಮಾತೃತ್ವ- 
ಮಿತ್ಯುಕ್ತಂ ಸ್ಯಾತ್‌ | ತತಶ್ಚಾನೈಕಾಂತ್ಯತಾದವಸ್ಥ್ಯಮ್‌ । 


ಆತ್ಮನಿ ಪ್ರಮಾತೃತ್ವಾರೋಪಸ್ತಾವನ್ಮಯಾಂಂಗೀಕ್ರಿಯತ ಏವೇತಿ 
ಚೇತ್‌ | ಏವಂ ತರ್ಹಿ ಸಾಂಖ್ಯಚಾರ್ವಾಕಾದೀನಾ- 
ಮಂತಃಕರಣಾದಾವಸಾವಸ್ತೀತಿ ಭಾಗಾಸಿದ್ಧಿಃ | ಆರೋಪಿತೇನ 
ಹೇತ್ತಭಾವೇನಾನೈಕಾಂತ್ಯಪರಿಹಾರೇ$ತಿಪ್ರಸಂಗಶ್ನ। 


ಅನುವಾದ ಃ- ಆತ್ಮನಲ್ಲಿ ಪ್ರಮಾತೃತ್ವವನ್ನು ನಾವು ಅಂಗೀಕರಿಸುವುದಿಲ್ಲ 
ಎಂದರೆ ಪಾರಮಾರ್ಥಿಕವಾದ ಪ್ರಮಾತೃತ್ವವನ್ನು ನಾವು ಅಂಗೀಕರಿಸುವುದಿಲ್ಲ. 
ಕಾರಣ - ಅಂತಹ ಪಾರಮಾರ್ಥಿಕವಾದ ಪ್ರಮಾತೃತ್ವವೇ ಅದ್ವೈತಕ್ಕೆ 
ವಿರೋಧಿಯಾಗಿದೆ. ಆದರೆ ಮಿಥ್ಯಾಭೂತವಾದ ಪ್ರಮಾತೃತ್ತವು ಅದ್ವೈತಕ್ಕೆ 
ವಿರೋಧಿಯಲ್ಲವಾದ್ದರಿಂದ ಆತ್ಮನಿಗೆ ಮಿಥ್ಯಾಭೂತವಾದ ಪ್ರಮಾತೃತ್ವವನ್ನು 
ಅಂಗೀಕರಿಸುತ್ತೇವೆ. ಯಾಕೆಂದರೆ - ಮಿಥ್ಕಾ ಭೂತವಾದ ಪ್ರಮಾತೃತ್ವವನ್ನೂ 
ಒಪ್ಪದಿದ್ದರೆ ಸಂಸಾರವನ್ನೇ ನಿರೂಪಿಸಲು *ಆಗದೇ ಹೋಗಬೇಕಾಗುತ್ತದೆ. 
ಆದ್ದರಿಂದ ಪಾರಮಾರ್ಥಿಕವಾದ ಪ್ರಮಾತೃತ್ವವನ್ನು ಅಂಗೀಕರಿಸಿಲ್ಲವಾದ್ದರಿಂದ 
ಸದದ್ವೈತವಿರೋಧ ಬರುವುದಿಲ್ಲ, ಮಿಥ್ಯಾಭೂತವಾದ ಪ್ರಮಾತೃತ್ವವನ್ನು 
ಅಂಗೀಕರಿಸಿದ್ದರಿಂದ ಆತ್ಮನಿಗೆ ಸಂಸಾರವೂ ಉಪಪನ್ನವಾಗುತ್ತದೆ. ಅಂದಮೇಲೆ 
ಆತ್ಮನಲ್ಲಿ ಮಿಥ್ಯಾಭೂತವಾದ ಪ್ರಮಾತೃತ್ವವನ್ನೇ ಒಪ್ಪಿದ್ದರಿಂದ, ಅಪ್ರಮಾತೃತ್ವ 
೧ ಹಿಂದೆ ಹೇಳಿದಂತೆ ಪ್ರಮಾತೃತ್ತವ್ರ ಪ್ರಮಾಣ-ಪ್ರಮೇಯ ಸಿದ್ಧಿಸಾಹಿತ್ಯದಿಂದ 
ವ್ಯಾಪ್ರವಾದದ್ದರಿಂದ ಆತ್ಮನಿಗೆ ಪಾರಮಾರ್ಥಿಕವಾದ ಪ್ರಮಾತೃತ್ತವನ್ನು ಅಂಗೀಕರಿಸಿದರೆ 
ಪಾರಮಾರ್ಥಿಕವಾದ ಪ್ರಮಾಣ-ಪ್ರಮೇಯಗಳನ್ನು ಅಂಗೀಕರಿಸಬೇಕಾಗುವುದರಿಂದ 
ಸದದ್ವೈತಮತಕ್ಕೆ ಹಾನಿಯಾಗುತ್ತದೆ ಎಂದು ಭಾವ. 
೨ ಸಂಸಾರ ಎಂದರೆ ಸುಖದುಃಖಾದಿಗಳ (ಅನುಭವ) ಭೋಗ. ಅದೂ ಒಂದು ಪ್ರಮಾತೃತ್ನದ 
ವಿಶೇಷವೇ ಆಗಿದ್ದರಿಂದ ಆತ್ಮನಿಗೆ ಪ್ರಮಾತೃತ್ನವನ್ನೇ ಒಪ್ಪದಿದ್ದರೆ ಸಂಸಾರವೇ 
ಅನುಪಪನ್ನವಾಗಬೇಕಾಗುತ್ತದೆ ಎಂದು ಭಾವ. 


ಪ್ರಮಾತೃತ್ವಾಭಾವ ರೂಪವಾದ ಜಡತ್ವ ಆತ್ಮನಲ್ಲಿ ಬಾರದ ಕಾರಣ ಜಡತ್ತಹೇತು 
ಹೇಗೆ ವ್ಯಭಿಚಾರಿ ಆಗುತ್ತದೆ ? 


ಈ ರೀತಿಯಾಗಿ ಶಂಕೆ ಬಂದರೆ, ಅದಕ್ಕೆ ಆಚಾರ್ಯರು ಹೇಳುತ್ತಾರೆ - 
ಮೂಲ:- ಮಿಥ್ಯಾಪ್ರಮಾತೃತ್ವಂ ಚಾನಿರ್ವಚನೀಯನಿರಾಸಾದೇವ ನಿರಸ್ತಮ್‌ । 


"ಮಿಥ್ಯಾಭೂತವಾದ ಪ್ರಮಾತೃತ್ವ ಒಪ್ಪತ್ರೇವೆ' ಎನ್ನುವಲ್ಲಿ ಮಿಥ್ಯಾ 
ಎನ್ನುವುದಕ್ಕೆ ಅನಿರ್ವಚನೀಯ ಎಂಬ ಅರ್ಥವೇ ನಿಮ್ಮ ಮನಸಿನಲ್ಲಿ ಇರುವುದು. 
ಅನಿರ್ವಚನೀಯವಾದ ಪ್ರಮಾತೃತ್ವ ಒಪ್ಪುತ್ತೇವೆ ಎನ್ನುವುದು ನಿಮ್ಮ ಆಂತರ್ಯ. 
ಆದರೆ- ನ ಚಾನಿರ್ವಚನೀಯೇ ಕಿಂಚಿನ್ಮಾನಮ್‌ । ಅನಿರ್ವಚನೀಯವಸ್ತು- 
ವಿಷಯದಲ್ಲಿಯಾವುದೇ ಪ್ರಮಾಣ ಇಲ್ಲಎಂಬುದಾಗಿ ಹಿಂದೆ ಅನಿರ್ವಚನೀಯ- 
ವಸ್ತುವನ್ನು ನಿರಾಕರಣೆ ಮಾಡಿದ್ದರಿಂದ ಅನಿರ್ವಚನೀಯವಸ್ತುವೇ 
ಅನುಪಪನ್ನವಾಗಿದೆ. ಹೀಗಾಗಿ ಅನಿರ್ವಚನೀಯವಾದ ಪ್ರಮಾತೃತ್ವ ಎನ್ನುವುದು 
ಸರಿಯಲ್ಲ. ಅಂದಮೇಲೆ ಮಿಥ್ಯಾಭೂತವಾದ ಪ್ರಮಾತೃತ್ವ ಎಂದರೆ ಅಸತ್‌ 
ಆದ ಪ್ರಮಾತೃತ್ವ ಎಂದೇ ಆಗುವುದರಿಂದ, "ಆತ್ಮನಲ್ಲಿ ಅಸತ್‌ ಆದ ಪ್ರಮಾತೃತ್ವ 
ಇದೆ' ಎಂದು ಹೇಳಿದರೆ "ಆತ್ಮನಲ್ಲಿ ಪ್ರಮಾತೃತ್ವ ಇಲ್ಲ' ಎಂದೇ 
ಹೇಳಿದಂತಾಗುತ್ತದೆ. ಆದ್ದರಿಂದ ಪ್ರಮಾತೃತ್ವಾಭಾವರೂಪವಾದ ಜಡತ್ವಹೇತು 
ಆತ್ಮನಲ್ಲಿ ಬರುವುದರಿಂದ ವ್ಯಭಿಚಾರ ಸುಸ್ಥವಾಗುತ್ತದೆ. 


ಆತ್ಮನಲ್ಲಿ ಆರೋಪಿತವಾದ ಪ್ರಮಾತೃತ್ವವನ್ನು ನಾವು ಅಂಗೀಕರಿಸುತ್ತೇವೆ. 
ವ್‌ ದ್‌ ದ್‌ 

ಹಾಗಾಗಿ ಅಪ್ರಮಾತೃತ್ವ ಪ್ರಮಾತೃತ್ವಾಭಾವರೂಪ ಜಡತ್ವ ಬರುವುದಿಲ್ಲ, 
ವ್ಯಭಿಚಾರ ಇಲ್ಲ ಎಂದು ಹೇಳುವುದಾದರೆ, ಹಾಗಾದರೆ ಗಸಾಂಖ್ಯ- 
ಚಾರ್ವಾಕಾದಿಗಳು ಅಂತಃಕರಣದಲ್ಲಿ ಆತ್ಮತ್ವಾರೋಪ ಹೇಳುವುದರಿಂದ, 
೧ ಸಾಂಖ್ಯ-ಚಾರ್ವಾಕಾದಿಗಳು ಅಂತಃಕರಣದಲ್ಲಿ ಆತ್ಮತ್ವಾರೋಪವನ್ನು ಹೇಳುತ್ತಾರೆ. ಹೊರತು 

ನಮ್ಮ ಸಿದ್ದಾ ತದಲ್ಲಿ ಹೇಳುವುದಿಲ್ಲ. 

ಜಾತಮಾತ್ರಾ ಮೃಗಾ ಗಾವಃ ಪಕ್ಷಿಣೋ ಹಸ್ತಿನೋ ರುಷಾ: | 

ಭಯಾಭಯಸಭೋಗಾದೌ ಕಾರಣಾನಿ ವಿಜಾನತೇ ॥ 

ಎಂಬುದಾಗಿ ಅನುವ್ಯಾಖ್ಯಾನದಲ್ಲಿ ಅದನ್ನು ನಿರಾಕರಿಸಿದ್ದರಿಂದ, ನಮ್ಮ ಮತದಲ್ಲಿ ಅಂತಃ 

ಕರಣಾದಿಗಳಲ್ಲಿ ಆತ್ಮತ್ವಾರೋಪ ಇಲ್ಲವೇ ಇಲ್ಲ ಇದನ್ನು `'ಸಾಂಖ್ಯಚಾರ್ವಾಕಾದೀನಾಂ'' 

ಎಂಬ ಶಬ್ದದ ಮೂಲಕ ಟೀಕಾಕೃತ್ವಾದರು ಸೂಚಿಸುತ್ತಿದ್ದಾರೆ. 

(ಶ್ರೀವೇದೇಶತೀರ್ಥರ ಟಪ್ಪಣೀ) 


540 ತತ್ನೊೋ ದ್ಯೋತ 


ಪಕ್ಷೈಕದೇಶವಾದ ಅಂತಃಕರಣಾದಿಗಳಲ್ಲಿ ಆರೋಪಿತವಾದ ಪ್ರಮಾತೃತ್ವವೇ 

ಬರುವುದರಿಂದ, ಪಕೆ |ಕದೇಶದಲ್ಲಿ ಅಪ್ರಮಾತೃತರೂಪ ಜಡತಹೇತು ಬಾರದ 
ಲ [e) 3 ಲವ ವ 

ಕಾರಣ ಭಾಗಾಸಿದ್ದಿದೋಷ ಬರುತ್ತದೆ. 


ಆರೋಪಿತವಾದ ಹೇತ್ವಭಾವದಿಂದ ವ್ಯಭಿಚಾರವನ್ನು ಪರಿಹರಿಸಿಕೊಳ್ಳುವು- 
ದಾದರೆ ”ಅತಿಪ್ರಸಂಗ ಬರಬೇಕಾಗುತ್ತದೆ. 


ಆದ್ದರಿಂದ ಜಡತ್ವ ಎಂದರೆ ಆಬ್ರಮಾತೃತ್ವ ಎಂದೇ ಹೇಳಬೇಕು. 
ಪ್ರಮಾಣ-ಪ್ರಮೇಯಗಳ ಸಿದ್ದಿಯಾಗಬೇಕಾದೀತು ! ಎಂಬ ಭಯದಿಂದ 
ವಿಪಕನಾದ ಆತ್ಮನಲ್ಲಿ ಪ್ರಮಾತೃತ್ತವನ್ನು ನೀವೇ ಒಪ್ಪದ ಕಾರಣ, ಅಪ್ರಮಾತೃತ್ತ 

ply ೬ ಲವ ಇ ಕ 2 ಗ್‌ 
ಪ್ರಮಾತೃತ್ವಾಭಾವರೂಪ ಜಡತ್ವ ಹೇತು ಆತ್ಮನಲ್ಲಿ ಬರುವುದರಿಂದ ಜಡತ್ವ 
ಹೇತುವಿಗೆ ವ್ಯಭಿಚಾರದೋಷ ಬಂದೇ ಬರುತ್ತದೆ. 


ಜಡತ್ವ ಎಂದರೆ ಅಪ್ರಕಾಶತ್ವ, ಹಾಗಾಗಿ ಆತ್ಮನಲ್ಲಿ ವ್ಯಭಿಚಾರ ಬರುವುದಿಲ್ಲ ? 
ಎಂದು ಶಂಕೆ, ಅದರ ನಿರಾಕರಣೆ 
ಟೀಕಾ ಃ ನಾಪ್ರಮಾತೃತ್ವಂ ಜಡತ್ತಮ್‌ । ಕಿಂ ನಾಮ ಅಪ್ರಕಾಶತ್ವಮ್‌ | ನ ಚ 
ತದಾತ್ಮನ್ಯಸ್ತಿ | ತಸ್ಯ ಜ್ಞಾನಸ್ಪರೂಪತ್ವಾತ್‌ । ಅತಃ ಕಥಮನೈಶಕಾಂತಿಕ- 
ಮಿತ್ಯತ ಆಹ- 


ಮೂಲಃ- ಯದಿ ಜಡತ್ನಂ ನಾಮಾಪ್ರಕಾಶತ್ವಂ ತದಾತಪ್ಯಾತ್ಮನಃ 
ಸ್ವವಿಷಯಪ್ರಕಾಶತ್ವಾಭಾವಾತ್‌ ಪರವಿಷಯಪ್ರಕಾಶತ್ವಾ- 
ಭಾವಾಚ್ಚಾನೈಕಾಂತಿಕಮೇವ ॥ 


ಕೃತ ಅಪ್ರಮಾತೃತ್ವ ಹೇತು. ತದಭಾವ ಎಂದರೆ ಪ್ರಮಾತೃತ್ವ. ಆರೋಪಿತವಾದ 
ಮಾತೃತ್ವ ಆತ್ಮನಲ್ಲಿ ಇದೆ. ಹಾಗಾಗಿ ವಿಪಕ್ಷನಾದ ಆತ್ಮನಲ್ಲಿ ಆರೋಪಿತವಾದ ಹೇತ್ತಭಾವ 
ರುವ ಕಾರಣ ವ್ಯಭಿಚಾರ ಬರುವುದಿಲ್ಲ ಎಂದು ಹೇಳುವುದಾದರೆ, 


““ಪರ್ವತಃ ಅಗ್ನಿಮಾನ್‌ ಪ್ರಮೇಯತ್ವಾತ್‌'' 


Wl 8 


ಉ 


ಎನ್ನುವಲ್ಲಿ ವಿಪಕ್ಷವಾದ ಪ್ರದದಲ್ಲಿ ನಿಜವಾಗಿ ಪ್ರಮೇಯತ್ನವೇ ಇದ್ದರೂ ಆರೋಪಿತವಾದ 
(ಹೇತ್ವಭಾವ) ಪ್ರಮೇಯತ್ತಾಭಾವ ಬರುವುದರಿಂದ ಅಲ್ಲಿಯೂ ವ್ಯಭಿಚಾರ ಬರದೇ 
ಹೋಗಬೇಕಾಗುತ್ತದೆ. '"ಪರ್ವತಃ ಅಗ್ನಿಮಾನ್‌ ಪ್ರಮೇಯತ್ನಾತ್‌'' ಎಂಬ ಅನುಮಾನವೂ 
ಸದನುಮಾನ ಆಗಬೇಕಾದ ಅತಿಪ್ರಸಂಗ ಬರುತ್ತದೆ ಎಂದು ಅಭಿಪ್ರಾಯ. 
(ಶ್ರೀರಾಘವೇಂದ್ರಸ್ವಾಮಿಗಳವರ ಟಿಪ್ಪಣೇ) 


ಜಡತ್ವಎಂದರೆಅಪ್ರಕಾಶತ್ವ ,ಹಾಗಾಗಿ ಆತ್ಮನ! )ಿವ್ಯಭಿಚಾರಬರುವುದಿಲ್ಲ?.. 


[ದ 


ಯದಿ ಜಡತ್ಚಂ ನಾಮಾಪ್ರಕಾಶತ್ವಂ ಪರೋತಂಗೀಕುರ್ಯಾತ್‌ 
ತದಾ ತದಪ್ಯನೈಕಾಂತಿಕಮೇವ ಪ್ರತಿಪ್ರತ್ತವ್ಯಮ್‌ । ಆತ್ಮನಃ 
ಪ್ರಕಾಶತ್ತಾಯೋಗಾತ್‌ । ತಥಾಹಿ, ಯೋತಯಮಾತೃಸ್ಪರೂಪ- 
ಪ್ರಕಾಶೋತಂಗೀಕ್ರಿಯತೇ ಸ ಕಿಂ ಸವಿಷಯೋ ನಿರ್ವಿಷರೋ 
ವಾ | ಆದ್ಯೇಇಪಿ ಕಿಂ ಸ್ವವಿಷಯಃ ಪರವಿಷಯೋ ವಾ | ನಾದ್ಯ: । 
ತದಭಾವಾತ್‌ | ನ ದ್ವಿತೀಯಃ I ಪರಸ್ಯೆ ಎವಾಪರೇಣಾನಂಗೀ- 
ಕೃತತ್ವಾತ್‌। ಪರಾಭಾವೇಚ ಪರವಿಷಯತ್ನಸ್ಯ ದುರ್ನಿರೂಪತ್ವಾತ್‌ । 


ಅನುವಾದ :- ಜಡತ್ವ ಎಂದರೆ ಅಪ್ರಮಾತೃತ್ವ ಎಂದು ಹೇಳಿದರೆ ಆಗ 
""ಆತ್ಮನಲ್ಲಿ ಪ್ರಮಾತೃತ್ವವನ್ನು ನೀವು ಒಪ್ಪದ ಕಾರಣ, ಆತ್ಮನಲ್ಲಿ ಮಿಥ್ಯಾತ್ವಸಾಧ್ಯ 
ಇಲ್ಲ ಆದರೆ ಅಪ್ರಮಾತೃತ್ವ ಪ್ರಮಾತೃತ್ವಾಭಾವರೂಪ ಜಡತ್ವಹೇತು 
ಬರುವುದರಿಂದ ವ್ಯಭಿಚಾರ ಬರುತ್ತದೆ'' ಎಂದು ನೀವು ವ್ಯ ಭಿಚಾರದೋಷ 
ಹೇಳಬೇಕು. ಆದರೆ ಜಡತ್ವ ಎಂದರೆ ಅಪ್ರಮಾತೃತ್ವ ಎಂದು ನಾವು 
ಹೇಳುವುದಿಲ್ಲ. ಕಿಂತು ಜಡತ್ವ ಎಂದರೆ ಅಪ್ರಕಾಶತ್ವ ಎಂದು ಹೇಳುತ್ತೇವೆ. 
ಆತ್ಮನು ಜ್ಞಾನಸ್ವರೂಪನಾದ್ದರಿಂದ, ಆತ್ಮನಲ್ಲಿ ಪ್ರಕಾಶತ್ವವೇ ಇರುವ ಕಾರಣ 
ಆತ್ಮನಲ್ಲಿ ಅಪ್ರಕಾಶತ್ವ ಹೇತು ಬರುವುದಿಲ್ಲ. ಹಾಗಾಗಿ ಜಡತ್ವಹೇತು ವ್ಯಭಿಚಾರಿ 
ಆಗುವುದಿಲ್ಲ ಎಂಬುದಾಗಿ ಪರರು ಅಭಿಪ್ರಾಯಪಟ್ಟರೆ, ಅದಕ್ಕೆ ಆಚಾರ್ಯರು 
ಹೇಳುತ್ತಾರೆ - 
ಮೂಲಃ- ಯದಿ ಜಡತ್ವಂ ನಾಮಪ್ರಕಾಶತ್ವಂ ತದಾಶಪ್ಯಾತ್ಮನಃ 
ಸ್ವವಿಷಯಪ್ರಕಾಶತ್ಪಾಭಾವಾತ್‌ ಪರವಿಷಯಪ್ರಕಾಶತ್ವಾಭಾವಚ್ಚಾನೈ 
ಕಾಂತಿಕಮೇವ ॥ 
ಒಂದುವೇಳೆ ಜಡತ್ವ ಎಂದರೆ ಅಪ್ರಕಾಶತ್ವ ಎಂದು ಪರರು ಅಂಗೀಕರಿಸುವು- 
ದಾದರೆ ಆಗ ಆತ್ಮನಿಗೆ ಪ್ರಕಾಶತ್ವ (ಜ್ಞಾನಸ್ವರೂಪತ್ರ) ಕೂಡದ ಕಾರಣ (ಆತ್ಮನಲ್ಲಿ 
ಅಪ್ರಕಾಶತ್ವವೇ ಬರುವ ಕಾರಣ) ಆ ಅಪ್ರಕಾಶತ್ತರೂಪ ಜಡತ್ತಹೇತುವೂ 


ವ್ಯಭಿಚಾರಿಯೇ ಆಗುತ್ತದೆ ಎಂದು ತಿಳಿಯಬೇಕು. 
ಹೌದು, ಆತ್ಮನಿಗೆ ಪ್ರಕಾಶತ್ವ (ಜ್ಞಾನಸ್ನರೂಪತ್ಪ) ಏಕೆ ಕೂಡುವುದಿಲ್ಲ ? 


ಎಂದರೆ, ಆತ್ಮನಿಗೆ ಜ್ಞಾನಸ್ವರೂಪತ್ವ ಉಪಪನ್ನವಾಗುವುದಿಲ್ಲ. ಅದು ಹೇಗೆಂದರೆ- 
"ಆತ್ಮನು ಜ್ಞಾನಸ್ವರೂಪನಾಗಿದ್ದಾನೆ' ಎಂಬುದಾಗಿ ಆತ್ಮಸ್ತ್ವರೂಪವಾದ ಯಾವ 


Te ತತ್ನೋದ್ಯೋತ 


ಜ್ಞಾನವನ್ನು ಅಂಗೀಕರಿಸುತ್ತಿದ್ದೀರೋ ಆ ಜ್ಞಾನವು ಸವಿಷಯವೋ 9 
ನಿರ್ವಿಷಯವೋ ? 

ಸವಿಷಯ ಎನ್ನುವುದಾದರೆ, ಸ್ವವಿಷಯ ಎಂದು ಹೇಳುತ್ತೀರೋ ? ಅಥವಾ 
ಪರವಿಷಯ ಎಂದು ಹೇಳುತ್ತೀರೋ ? 

ಆತ್ಮಸ್ಪರೂಪವಾದ ಆ ಜ್ಞಾನವು ಸವಿಷಯವಾಗಿದೆ, ಸ್ಪವಿಷಯವಾಗಿದೆ 
ಎಂಬ ಮೊದಲನೇ ಪಕ್ಷ ಸರಿಯಲ್ಲ. ಆತ್ಮಸ್ತರೂಪವಾದ ಆ ಜ್ಞಾನವು 
ಸ್ವವಿಷಯವಾಗಿದೆ ಎಂದು ಹೇಳಿದರೆ, '"ಆತ್ಮನು ತಾನೇ ಜ್ಞಾನ, ತಾನೇ ಅದಕ್ಕೆ 
ವಿಷಯ'' ಎಂದು ಹೇಳಿದಂತಾಗುತ್ತದೆ. ಆದರೆ ಕರ್ತೃಕರ್ಮಭಾವವಿರೋಧ 
ಬರುವ ಕಾರಣ "ಆತ್ಮನೇ ಜ್ಞಾನ ಆತ್ಮನೇ ವಿಷಯ' ಎಂದು ಅಂಗೀಕರಿಸಿಲ್ಲ. 
ಹಾಗಾಗಿ 'ಆತ್ಮಸ್ತರೂಪವಾದ ಜ್ಞಾನವು ಸ್ವವಿಷಯವಾಗಿದೆ' ಎಂಬ ಮೊದಲನೇ 
ಪಕ್ಚ ಸರಿಯಲ್ಲ. 

ಇನ್ನು ಆತ್ಮಸ್ತರೂಪವಾದ ಆ ಜ್ಞಾನವು ಸವಿಷಯವಾಗಿದೆ, ಪರವಿಷಯವಾಗಿದೆ 
ಎಂದು ಹೇಳುವ ಎರಡನೇ ಪಕ್ಷವೂ ಸರಿಯಾದದ್ದಲ್ಲ. ಏಕೆಂದರೆ - 
ಪರವಿಷಯವಾಗಿದೆ ಎಂದು ಯಾವಾಗ ಹೇಳಬಹುದಿತ್ತು ? ಪರನು ಇರುತ್ತಿದ್ದರೆ. 
ಆದರೆ ಸದದ್ವೈತವಾದಿಗಳಾದ ನೀವು ಆತ್ಮನಿಂದ ಭಿನ್ನವಾಗಿ ಪರವ್ಯಕ್ತಿಯನ್ನೇ 
ಒಪ್ಪಿಲ್ಲ. ಪರನೇ ಇಲ್ಲದೇ ಹೋದರೆ ಪರವಿಷಯತ್ತವನ್ನು ಹೇಳಲು ಸಾಧ್ಯವಿಲ್ಲ. 
ಹಾಗಾಗಿ ಆತ್ಮಸ್ಥರೂಪವಾದ ಆ ಜ್ಞಾನವು ಸವಿಷಯವಾಗಿದೆ, ಪರವಿಷಯವಾಗಿದೆ 
ಎಂದು ಹೇಳುವ ಎರಡನೇ ಪಕ್ಷವೂ ಸರಿಯಾದದ್ದಲ್ಲ. 

ಅವತಾರಿಕೆ ಃ- "ಆತ್ಮನಃ ಸ್ವವಿಷಯಪ್ರಕಾಶತ್ವಾಭಾವಾತ್‌ ಪರವಿಷಯ- 
ಪ್ರಕಾಶತ್ವಾಭಾವಾಚ್ಚ'' ಎಂಬುದಾಗಿ ಆಚಾರ್ಯರು ಹೇಳಿದ್ದರಮೇಲೆ ಶಿಷ್ಯರ 
ಶಂಕೆ, ಅದಕ್ಕೆ ಆಚಾರ್ಯರು ಸಮಾಧಾನ ಹೇಳುತ್ತಾರೆ- 


ಕರ್ತೃಕರ್ಮಭಾವವಿರೋಧ ಬರುವ ಕಾರಣ ಪರರು ಆತ್ಮನಿಗೆ 
ಸ್ವವಿಷಯಪ್ರಕಾಶತ್ವವನ್ನು ಒಪ್ಪುವುದಿಲ್ಲ ಎಂದು ಸಮರ್ಥನೆ 

ಟೀಕಾಃ ನನು ಕಥಮಾತ್ಮನಃ ಸ್ಪವಿಷಯಪ್ರಕಾಶತ್ವಾಭಾವಃ । ಯಾವತಾ 
ವಾದಿಪ್ರತಿವಾದಿಭ್ಯಾಂ ಸ್ವಪ್ರಕಾಶಜ್ಞಾನರೂಪ ಆತ್ಮೇತ್ಯಂಗೀಕೃತ- 
ಮಿಶ್ಯತ ಆಹ - 


ಮೂಲ - ಸ್ವವಿಷಯತ್ನಂ ಹಿ ಕರ್ತೃಕರ್ಮವಿರೋಧಾತ್ರೆರ್ನಾಂಗೀಕ್ರಿಯತೇ॥। 


ಕರ್ತೃಕರ್ಮಭಾವವಿರೋಧ ಬರುವ ಕಾರಣ ಪರರು ಆತ್ಮನಿಗೆ... ಕ್ರಾ 


ಆತ್ಮಪ್ರಕಾಶಸ್ಯೇತಿ ಶೇಷಃ | ಸತ್ಯಮಸ್ಕಾಭಿಃ ಸ್ವವಿಷಯಪ್ರಕಾಶತ್ವ- 
ಮಾತ್ಮನೋಂಂಗೀಕ್ರಿಯತೇ । ಪರೈಸ್ತು ನಾಂಗೀಕ್ರಿಯತೇ 1 
ಏಕಸ್ಯಾಂ ಕ್ರಿಯಾಯಾಂ ಹಿ ಕರ್ತೃಳಕರ್ಮಣೋರೇಕತ್ವಂ 
ವಿರುದ್ಧಮ್‌ । ಪರಸಮವೇತಕ್ರಿಯಾಫಲಶಾಲಿತ್ವಸ್ಯ ಕರ್ಮ- 
ಲಕ್ಷಣತ್ನಾತ್‌ | ಅತೋ ನ ಸ್ವವಿಷಯಮಾತ್ಮಜ್ಞಾನಮ್‌ । 
ಸ್ವಪ್ರಕಾಶತ್ವಂ ತು ಪರಪ್ರಕಾಶ್ಯತಾಭಾವಮಾತ್ರಮಿತಿ ಪರೇಷಾಂ 
ಪ್ರವಾದಃ । ತದಭಿಪ್ರಾಯೇಣ ಚ "ಆತ್ಮನಃ ಸ್ವವಿಷಯ- 
ಪ್ರಕಾಶತ್ವಾಭಾವಾತ್‌' ಇತ್ಯುಕ್ತಮಿತ್ಯದೋಷಃ । 
ಅನುವಾದ :- ಹೌದು, ಆತ್ಮನಿಗೆ ಸ್ವವಿಷಯಪ್ರಕಾಶತ್ವ ಇಲ್ಲ ಏಕೆ ? ಕಾರಣ 
ವಾದಿ-ಪ್ರತಿವಾದಿ ಇಬ್ಬರೂ 'ಆತ್ಮನು ಸ್ವಪ್ರಕಾಶಜ್ಞಾನರೂಪನಾಗಿದ್ದಾನೆ' 
ಎಂಬುದಾಗಿ ಅಂಗೀಕರಿಸಿದ್ದೀರಿ. ಅಂದಮೇಲೆ "ಆತ್ಮನಃ ಸ್ವವಿಷಯಪ್ರಕಾಶತ್ವಾ- 
ಭಾವಾತ್‌' ಎಂಬುದಾಗಿ ಹೇಗೆ ಹೇಳಿದಿರಿ ? 
ಈ ರೀತಿಯಾಗಿ ಶಿಷ್ಯರು ಶಂಕಿಸಿದರೆ, ಅದಕ್ಕೆ ಆಚಾರ್ಯರು ಹಳುತ್ತಾರೆ - 
ಮೂಲ :-ಸ್ವತಿಪಯತ್ಪಂ ಹಿ ಕರ್ತಕರ್ಮವಿರೋದಾತೈರ್ನಾಂಗೀಕ್ರಿಯತೇ। 
ಮೂಲಾರ್ಥ :- ಕರ್ತೃಕರ್ಮವಿರೋಧ ಬರುವ ಕಾರಣ ಆತ್ಮಸ್ಟರೂಪಜ್ಞಾನಕ್ಕೆ 
ಸ್ವವಿಷಯತ್ವವನ್ನು ಪರರು ಅಂಗೀಕರಿಸುವುದಿಲ್ಲ. 
ಮೂಲದಲ್ಲಿ "ಸ್ವವಿಷಯತ್ವವನ್ನು ಅಂಗೀಕರಿಸುವುದಿಲ್ಲ' ಎಂದಿದೆ. 
ಯಾವುದಕ್ಕೆ ಸ್ವವಿಷಯತ್ಪವನ್ನು ಅಂಗೀಕರಿಸುವುದಿಲ್ಲ ? ಎಂದು ಹೇಳಿಲ್ಲ. 
ಅದಕ್ಕಾಗಿ ಮೂಲದಲ್ಲಿ "ಆತ್ಮಪ್ರಕಾಶಸ್ಯ' ಎಂದು ಶೇಷ ಮಾಡಿಕೊಳ್ಳಬೇಕು. 
ಹಾಗಾದರೆ ""ಆತ್ಮಪ್ರಕಾಶಸ್ಯ ಸ್ವವಿಷಯತ್ತಂ ತೈಃ ನಾಂಗೀಕ್ರಿಯತೇ'' 
ಎಂಬುದಾಗಿ ಅನ್ವಯ ಮಾಡಿಕೊಳ್ಳಬೇಕು. 


೧ "ಸ್ವಭಿನ್ನಕರ್ತೃಸಮವೇತೇತೃರ್ಥಃ ' (ಶ್ರೀವೇದೇಶತೀರ್ಥರ ಟಿಪ್ಪಣೇ) 
""ಕರ್ಮಣಃ ಸಕಾಶಾತ್‌ ಯಃ ಪರಃ ಕರ್ತಾ ತತ್ರ ಸಮವೇತಕ್ರಿಯಾ ತಸ್ಯಾಃ ಯತ್‌ ಫಲಂ 
ತಚ್ಛಾಲಿತ್ವಂ ತತ್ಸ್ವರೂಪತ್ವಂ ತಸ್ಯೈವ ಕರ್ಮಲಕ್ಷಣತ್ವಾದಿತೃರ್ಥಃ।'' 

(ಶ್ರೀಗೋವಿಂದಭಟ್ಟರ ಟಿಪ್ಪಣೀ) 

೨ ತಥಾ ಸತಿ ಪರಾಪ್ರಕಾಶ್ಯತಯಾ ಶಶವಿಷಾಣಾದೇರಪಿ ಸ್ವಪ್ರಕಾಶತಾಪ್ರಸಂಗಾದಿತಿ ಭಾವೇನ 
ಪರೇಷಾಂ ಪ್ರವಾದ ಇತ್ಯುಕ್ತಮ್‌ । (ಶ್ರೀಪಾಂಡುರಂಗೀ ಕೇಶವಾಚಾರ್ಯರ ಟಿಪ್ಪಣೇ) 


ತತ್ನೋದ್ಯೋತ 


""ಆತ್ಮನು ಸ್ಪಪ್ರಕಾಶಜ್ಞಾನರೂಪನಾಗಿದ್ದಾನೆ' ಎಂಬುದಾಗಿ ವಾದಿ-ಪ್ರತಿವಾದಿ 
ಇಬ್ಬರೂ ಅಂಗೀಕರಿಸಿದ್ದೀರಿ'' ಎಂದು ಹೇಳಿದಿರಿ. ಸತ್ಯವೇ, ವಾದಿ-ಪ್ರತಿವಾದಿ 
ಇಬ್ಬರಲ್ಲಿ ವಾದಿಗಳಾದ ನಾವು "ಆತ್ಮನು ಸ್ವವಿಷಯಪ್ರಕಾಶನಾಗಿದ್ದಾನೆ' ಎಂದು 
ಅಂಗೀಕರಿಸಿದ್ದೇವೆ ಎನ್ನುವುದು ನಿಜವೇ. 


ಆದರೆ ಪ್ರತಿವಾದಿಗಳಾದ ಪರರು ಮಾತ್ರ ಹಾಗೆ ಅಂಗಿಕರಿಸುವುದಿಲ್ಲ. 
ಏಕೆಂದರೆ - ಒಂದೇ ಕ್ರಿಯೆಯಲ್ಲಿ ಕರ್ತೃ-ಕರ್ಮ ಎರಡೂ ಒಂದೇ ಆಗುವುದು 
ವಿರುದ್ಧವಾಗಿದೆ. 


ಪರಸಮವೇತಕ್ರಿಯಾಫಲಶಾಲಿತ್ಚಂ ಕರ್ಮಣಃ ಲಕ್ಷ ಣಮ್‌ । 


"ತನ್ನಿಂದ ಭಿನ್ನನಾದ ಕರ್ತೃವಿನಲ್ಲಿ ಸಮವೇತವಾದ ಕ್ರಿ ಯಾದಿಂದ ಜನ್ಯವಾದ 
ಫಲ ಉಳ್ಳದ್ದು ಕರ್ಮ' ಎಂಬುದಾಗಿ ಕರ್ಮದ ಲಕ್ಷಣ. ಉದಾ - "ದೇವದತ್ತಃ 
ಗ್ರಾಮಂ ಗಚ್ಛತಿ' ಎನ್ನುವಲ್ಲಿ ಗ್ರಾಮವು ಕರ್ಮವಾಗಿದೆ. ಗ್ರಾಮದಿಂದ 
ಭಿನ್ನನಾಗಿದ್ದಾನೆ ದೇವದತ್ತ ಕರ್ತೃ. ಹಾಗಾಗಿ ತನ್ನಿಂದ (ಗ್ರಾಮದಿಂದ) 
ಭಿನ್ನನಾದ ದೇವದತ್ತನಲ್ಲಿ ಗಮನಕ್ರಿಯಾ ಸಮವೇತವಾಗಿದೆ, ಅಂತಹ 
ಗಮನಕ್ರಿಯಾದಿಂದ ಜನ್ಯವಾದ ಫಲ ಗ್ರಾಮಪ್ರಾಷ್ಟಿ, ಆ ಫಲ ಉಳ್ಳದ್ದು 
(ಪ್ರಾಪ್ಯವಾದದ್ದು) ಗ್ರಾಮ. ಅದ್ದರಿಂದ ಗ್ರಾಮವು ಕರ್ಮವಾಗಿದೆ. 


ಹೀಗೆ ಕ್ರಿಯೆಗೆ ಆಶ್ರಯನಾದ ಕರ್ತೃವೇ ಬೇರೆ, ಆ ಕರ್ತೃಸಮವೇತ- 
ಕ್ರಿಯಾಫಲಶಾಲಿಯಾದ ಕರ್ಮವೇ ಬೇರೆಯಾಗಿರುವುದರಿಂದ ""ಕರ್ಮವೇ 
ಬೇರೆ, ಕರ್ತೃವೇ ಬೇರೆ'' ಎಂಬ ಅಂಶ ಸ್ಪಷ್ಟವಾಗುತ್ತದೆ. ಅಂದಮೇಲೆ ಒಂದೇ 
ಜ್ಞಾನರೂಪಕ್ರಿಯೆಯಲ್ಲಿ ಆತ್ಮನೇ ಕರ್ತೃ, ಆತ್ಮನೇ ಕರ್ಮ ಎಂದು ಹೇಳಲು 
ಬರುವುದಿಲ್ಲ. ಆದ್ದರಿಂದ ಆತ್ಮಸ್ಥರೂಪವಾದ ಜ್ಞಾನವು ಸ್ವವಿಷಯವಾಗಿದೆ 
ಎಂದು ಪರರು ಅಂಗೀಕರಿಸುವುದಿಲ್ಲ. 


ಹಾಗಾದರೆ (ಪರರು ಸ್ವವಿಷಯಪ್ರಕಾಶತ್ವವನ್ನು ಅಂಗೀಕರಿಸುವುದಿಲ್ಲವಾದರೆ) 
ಆತ್ಮನು ಸ್ವಪ್ರಕಾಶನಾಗಿದ್ದಾನೆ ಎಂದು ಹೇಗೆ ವ್ಯವಹರಿಸುತ್ತಾರೆ ? ಎಂದರೆ, 
ಆತ್ಮನು ಸ್ಪಪ್ರಕಾಶನಾಗಿದ್ದಾನೆ ಎಂದರೆ ಪರಪ್ರಕಾಶ್ಯನಲ್ಲ ಎನ್ನುವುದಷ್ಟೇ ಅದರ 
ಅಭಿಪ್ರಾಯ. ಹೀಗೆ ಪರರು ಆತ್ಮಸ್ವರೂಪಜ್ಞಾನಕ್ಕೆ ಸ್ವವಿಷಯತ್ಹವನ್ನು 
ಅಂಗೀಕರಿಸುವುದಿಲ್ಲ ಎಂಬ ಅಭಿಪ್ರಾಯದಿಂದಲೇ ಆಚಾರ್ಯರು "ಆತ್ಮನಃ 
ಸ್ವವಿಷಯಪ್ರಕಾಶತ್ವಾಭಾವಾತ್‌'' ಎಂದು ಹೇಳಿದರು. 


ಮೂಲದಲ್ಲಿ "ಕರ್ತೃಕರ್ಮಭಾವವಿರೋಧಾತ್‌' ಎಂದು ಹೇಳಿದು.. 345 

ನಮ್ಮ ಮತದಲ್ಲಿ ಒಬ್ಬನೇ ಆತ್ಮನಿಗೆ ಕರ್ತೃತ್ವ-ಕರ್ಮತ್ವ ಎರಡನ್ನೂ 
ವಿಶೇಷಬಲದಿಂದ ಕೂಡಿಸಲಾಗುತ್ತದೆ. ಆದರೆ ನಿರ್ವಿಶೇಷವಾದಿಗಳಾದ ಪರರ 
ಮತದಲ್ಲಿ ಒಬ್ಬನೇ ಆತ್ಮನಿಗೆ ಕರ್ತೃತ್ವ-ಕರ್ಮತ್ವ ಎರಡನ್ನೂ ಒಪ್ಪುವುದಿಲ್ಲ. ಈ 
ಅಭಿಪ್ರಾಯದಲ್ಲಿ 'ಆಅತ್ಮನಃ ಸ್ವವಿಷಯಪ್ರಕಾಶತ್ವಾಭಾವಾತ್‌' ಎಂದು 
ಆಚಾರ್ಯರು ಹೇಳಿದ್ದು. ಹಾಗಾಗಿ ಅಪಸಿದ್ಧಾಂತ ಮೊದಲಾದ ದೋಷಗಳಿಗೆ 
ಅವಕಾಶವಿಲ್ಲ ಎಂದು ಅಭಿಪ್ರಾಯ. 


ಮೂಲದಲ್ಲಿ 'ಕರ್ತೃಕರ್ಮಭಾವವಿರೋಧಾತ್‌' ಎಂದು ಹೇಳಿದ್ದು 
ಅಯುಕ್ತ ಎಂದು ಶಂಕೆ, ಅದರ ನಿರಾಕರಣೆ 


ಟೀಕಾ: ನನು ಜ್ಞಾನಸ್ಯ ಸ್ಪವಿಷಯತ್ನ್ವೇ ಕರ್ತೃಕರ್ಮಭಾವ ಏವ ನಾಸ್ತಿ ಯೋ 
ವಿರುದ್ದೆ 53 1ನ ಹಿ ಜ್ಞಾನಂ ಜ್ಞಾನಸ್ಯ ಕರ್ತೃ। ನ ಚಕರ್ತುರಭಾವೇ 
ಕರ್ಮಾಪಿ ಸಂಭವತಿ । ತಸ್ಯ ತದುಪಹಿತಲಕ್ಷಣತ್ತಾಶ್‌ 1 ಅತೋ 
“ವಿಷಯವಿಷಯಿಭಾವಸ್ಯ ಪರಾಕ್‌ಪ್ರತ್ಯಗ್ನಾವರೂಪತ್ನಾತ್‌ ಏಕಸ್ಯ 
ಯುಗಪದ್ದಿರೋಧಾತ್‌ ಸ್ವವಿಷಯತ್ನಂ ಜ್ಞಾನಸ್ಯ ತೈರ್ನಾಂಗೀ- 
ಕ್ರಿಯತೇ' ಇತಿ ವಕ್ತವ್ಯಮ್‌ । ಕರ್ತೃಕರ್ಮವಿರೋಧಾಡದಿತಿ ತು 
ಕಥಮ್‌ ? 


ಮೈವಮ್‌ । ಜ್ಞಾನಸ್ಕಾಪಿ ವಿಷಯೀಕರಣಲಕ್ಚಣವ್ಯಾಪಾರಂ ಪ್ರತಿ 
ಕರ್ತೃತ್ವೇನ ಸ್ಪವಿಷಯತ್ನೇ ಕರ್ತೃಕರ್ಮಭಾವಾಪರಿಹಾರಾತ್‌ । 
ಇತರಥಾ ಜ್ಞಾನಮರ್ಥಂ ವಿಷಯೀಕರೋತೀತಿ ನ ಸ್ಯಾತ್‌ | 


ಅನುವಾದ :- ''ಕರ್ತೃಕರ್ಮಭಾವವಿರೋಧ ಬರುವ ಕಾರಣ "ಆತ್ಮ- 
ಸ್ವರೂಪವಾದ ಜ್ಞಾನವು ಸ್ವವಿಷಯವಾಗಿದೆ' ಎಂಬ ಮೊದಲನೇ ಪಕ್ಷಸರಿಯಲ್ಲ'' 
ಎಂಬುದಾಗಿ ಆಚಾರ್ಯರು ಹಿಂದೆ ಹೇಳಿದರು. ಆದರೆ ಅದು ಸರಿಯಲ್ಲ. 
ಯಾಕೆಂದರೆ- ಜ್ಞಾನವು ಸ್ವವಿಷಯವಾಗಿದೆ ಎಂದು ಹೇಳಿದಾಗ ಅಲ್ಲಿ ಕರ್ತೃ- 
ಕರ್ಮಭಾವ ಇರುತ್ತಿದ್ದರೆ ಆಗ ಕರ್ತೃಕರ್ಮಭಾವವಿರೋಧ ಬರುವ 
ಅವಕಾಶವಿರುತ್ತಿತ್ತು. ಜ್ಞಾನವು ಸ್ವವಿಷಯವಾಗಿದೆ ಎಂದು ಹೇಳಲು 
ಬರುತ್ತಿರಲಿಲ್ಲ. ಆದರೆ ಜ್ಞಾನವು ಸ್ವವಿಷಯವಾಗಿದೆ ಎಂದು ಹೇಳಿದಾಗ ಅಲ್ಲಿ 
ಕರ್ತೃಕರ್ಮಭಾವವೇ ಇಲ್ಲ. ಅಂದಮೇಲೆ ಯಾವುದರ ವಿರೋಧ ಬರುತ್ತದೆ ? 


ತತ್ತೋದ್ಯೋತ 


ಕರ್ತೃಕರ್ಮಭಾವ ಯಾಕೆ ಇಲ್ಲ ? ಎಂದರೆ, ಜ್ಞಾನವನ್ನು ಕುರಿತು ಜ್ಞಾನವೇ 
ಕರ್ತೃವಾಗಲು ಸಾಧ್ಯವಿಲ್ಲ. ಜ್ಞಾನವು ಕ್ರಿಯಾರೂಪವಾಗಿದೆ, ಕರ್ತೃತ್ವವು 
ಕಾರಕವಿಶೇಷವಾಗಿದೆ. ಹೀಗಾಗಿ ಕ್ರಿಯಾಕಾರಕಭಾವವು ಭೇದನಿಯತವಾದ್ದರಿಂದ 
ಕ್ರಿಯಾರೂಪವಾಗಿರುವ ಜ್ಞಾನಕ್ಕೆ ಕಾರಕವಿಶೇಷರೂಪಕರ್ತ್ಶತ್ತವು ಉಪಪನ್ನ- 
ವಾಗುವುದಿಲ್ಲ. ಆದ್ದರಿಂದ ಜ್ಞಾನವನ್ನು ಕುರಿತು ಜ್ಞಾನವೇ ಕರ್ತೃವಾಗಲು 
ಸಾಧ್ಯವಿಲ್ಲ. 


ಕರ್ತೃವೇ ಇಲ್ಲದಿದ್ದರೆ ಕರ್ಮವೂ ಇರಲು ಸಾಧ್ಯವಿಲ್ಲ. ಯಾಕೆ ೧ 
ಕರ್ತೃಘಟತವಾದ ಲಕ್ಷಣ ಉಳ್ಳದ್ದಾಗಿದೆ ಕರ್ಮ. 


ಕರ್ತೃಸಮವೇಶಕ್ರಿಯಾಜನ್ಯಫಲಶಾಲಿತ್ವಂ ಕರ್ಮಣಃ ಲಕ್ಷಣಮ್‌ | 


ಎಂಬುದಾಗಿ ಈ ಹಿಂದೆ ಹೇಳಿದಂತೆ ಕರ್ಮದ ಲಕ್ಷಣದಲ್ಲಿ ಕರ್ತೃವು 
ಸೇರಿದ್ದಾನೆ. ಹೀಗಾಗಿ ಕರ್ತೃವೇ ಇಲ್ಲದಿದ್ದರೆ ಕರ್ತೃಘಟಿತವಾದ ಕರ್ಮಲಕ್ಷಣವೂ 
ಸಂಭವಿಸುವುದಿಲ್ಲ. ಆದ್ದರಿಂದ ಕರ್ತೃಕರ್ಮಭಾವವು ಇಲ್ಲದ ಕಾರಣ 
ವಿಷಯವಿಷಯಿಭಾವವನ್ನು ಹೇಳಬೇಕು. ಹಾಗಾದರೆ - 


*"ಸ್ವವಿಷಯತ್ಹಂ ಹಿ ವಿಷಯವಿಷಯಿಭಾವವಿರೋಧಾತ್‌ ತೈರ್ನಾಂಗೀಕ್ರಿಯತೇ'' 


""ವಿಷಯವಿಷಯಿಭಾವವು ಪರಾಕ್‌ಪ್ರತ್ಯಗ್‌ಭಾವರೂಪವಾಗಿದೆ. 
(ವಿಷಯತ್ನವು ಪರಾಕ್ಷ್ವ ಬಾಹ್ಯತ್ವರೂಪವಾಗಿದೆ, ವಿಷಯಿತ್ಪವು ಪ್ರತ್ಯಕ್ಷ 
ಆಂತರತ್ವರೂಪವಾಗಿದೆ.) ಹಾಗಾಗಿ ಒಂದೇ ವಸ್ತುವಿಗೆ ವಿಷಯತ್ವ-ವಿಷಯಿತ್ವಗಳು 
ವಿರುದ್ಧವಾದ್ದರಿಂದ ಆತ್ಮಸ್ಪರೂಪಜ್ಞಾನಕ್ಕೆ ಸ್ವವಿಷಯತ್ನವನ್ನು ಪರರು 
ಅಂಗೀಕರಿಸುವುದಿಲ್ಲ'' 


ಎಂಬುದಾಗಿ ಹೇಳಬೇಕು. ಅದನ್ನು ಬಿಟ್ಟು" 'ಕತ್ಕ್ಯಕರ್ಮಭಾವವಿರೋಧಾತ್‌ 
ಕರ್ತೃಕರ್ಮಭಾವವಿರೋಧ ಬರುವುದರಿಂದ'' ಎಂದು ಆಚಾರ್ಯರು ಹೇಗೆ 
ಹೇಳಿದರು ? 


೧ ಯದ್ಯಪಿ ಜ್ಞಾನವನ್ನು ಕುರಿತು ಜ್ಞಾನವೇ ಕರ್ತೃವಾಗಲು ಸಾಧ್ಯವಿಲ್ಲದಿದ್ದರೂ ಸಹ ಬೇರೆ 
ಕರ್ತ್ಯವನ್ನು ತೆಗೆದುಕೊಂಡು ಕತ್ಛ ೯ಘಟಿತಕರ್ಮತ್ವವನ್ನು ಹೇಳಲು ಬರುತ್ತದೆ. ಆದರೂ ಸಹ 
ಆತ್ಮರೂಪವಾದ ಜ್ಞಾನವನ್ನು ಕುರಿತು ಬೇರೆ ಕರ್ತೃವೂ ಪರಮತದಲ್ಲಿ ಸಂಭವಿಸದ ಕಾರಣ 
ಕರ್ತೃಘಟಿತಕರ್ಮತ್ವವೂ ಕೂಡುವುದಿಲ್ಲಎಂದು ಅಭಿಪ್ರಾಯ. 

(ಶ್ರೀವೇದೇಶತೀರ್ಥರ ಟಿಪ್ಪಣೀ) 


ಮೂಲದಲ್ಲಿ 'ಕರ್ತೃಕರ್ಮಭಾವವಿರೋಧಾತ್‌' ಎಂದು ಹೇಳಿದ್ದು. 347 


ಈ ರೀತಿಯಾಗಿ ಶಂಕಿಸುವುದು ಸರಿಯಲ್ಲ. ಯಾಕೆಂದರೆ :- ಜ್ಞಾನವು ಸ್ವಯಂ 
ಕ್ರಿಯಾರೂಪವಾಗಿದ್ದರೂ ಸಹ (ಮತ್ತೊಂದು ಕ್ರಿಯೆಯನ್ನು ಕುರಿತು 
ಕರ್ತೃವಾಗಬಹುದಾಗಿದೆ) ವಿಷಯೀಕರಣ ಎಂಬ ವ್ಯಾಪಾರವನ್ನು ಕುರಿತು 
ಕರ್ತೃವಾಗಬಹುದಾಗಿದೆ. ಅಂತೆಯೇ ""ಜ್ಞಾನಂ ಅರ್ಥಂ ವಿಷಯೀಕರೋತಿ'' 
ಎಂಬ ಕರ್ತೃಪ್ರಯೋಗವು ಕೂಡುತ್ತದೆ. ಜ್ಞಾನಕ್ಕೆ ಕರ್ತೃತ್ವವನ್ನೇ ಒಪ್ಪದೇ 
ಹೋದರೆ ''ಜ್ಞಾನಂ ಅರ್ಥಂ ವಿಷಯೀಕರೋತಿ'' ಎಂಬ ಕರ್ತೃಪ್ರಯೋಗವು 
ಅನುಪಪನ್ನವಾಗಬೇಕಾದೀತು. ಆದ್ದರಿಂದ ಜ್ಞಾನಕ್ಕೆ ಕರ್ತೃತ್ವವು ಸಂಭಾವಿತ- 
ವಾಗಿದೆ. ಕರ್ತೃಕರ್ಮಭಾವವು ದುಷರಿಹರವಾಗಿದೆ. ಪ್ರಕೃತ ಜ್ಞಾನವು 
ಸ್ವವಿಷಯವಾಗಿದೆ ಎಂದು ಹೇಳಿದರೆ, ಒಂದೇ ವಸ್ತುವಿಗೆ ಕರ್ತೃತ್ವ-ಕರ್ಮತ್ತಗಳು 
ವಿರುದ್ಧವಾದ್ದರಿಂದ ಕರ್ತೃಕರ್ಮಭಾವವಿರೋಧ ಬಂದೇ ಬರುತ್ತದೆ. ಹಾಗಾಗಿ 


ಕರ್ತೃಕರ್ಮವಿರೋಧಾತ್‌ ಸ್ವವಿಷಯತ್ಪಂಹಿ ತೈಃ ನಾಂಗೀಕ್ರಿಯತೇ । 
ಎಂದು ಆಚಾರ್ಯರು ಹೇಳಿದ್ದು ಸಮಂಜಸವೇ ಆಗಿದೆ ಎಂದು ಭಾವ. 


ಟೀಕಾ: ಅಥವಾ ಸ್ವಮತೇ ಜ್ಞಾನಸ್ಪರೂಪಸ್ಯಾಪ್ಶಾತ್ಮನೋ ಜ್ಞಾನಂ ಪ್ರತಿ 
ಕರ್ತೃತಾತಸ್ತೀತಿ ಜ್ಞಾಪನಾಯೇದಮುದಿತಮ್‌ । ಕಥಮೇತದಿತಿ 
ಚೇತ್‌ । ಇತ್ಸಮ್‌ 1 ಅಸ್ಮಾಭಿರ್ವಿಜ್ಞಾನಂ ಸವಿಶೇಷಮಂಗೀಕೃತಮ್‌ 1 
ವಿಶೇಷಶ್ಚ ಭೇದಕಾರ್ಯಂ ಕರೋತಿ | ಏವಂ ತರ್ಮ್ಯತಿಪ್ರಸಂಗಃ 
ಸ್ಯಾದಿತಿ ಚೇನ್ನ । ಸತಿ ಪ್ರಮಾಣೇ ತನ್ನಿರ್ವಾಹಹೇತುಭೂತ- 
ಭೇದಾಭಾವೇ ಚ ತತ್ವತಿನಿಧಿನಾ ತತ ಏವ ಸಿದ್ದೇನ ವಿಶೇಷೇಣ 
ತನ್ನಿರ್ವಾಹಾಭ್ಯುಪಗಮಾತ್‌ | ಪ್ರಪಂಚಿತಂ ಚೈತದನ್ಯತ್ರಾ- 
ಚಾರ್ಯ: । 

ಅನುವಾದ :- ಅಥವಾ, ಕರ್ತೃಕರ್ಮವಿರೋಧಾತ್‌ ಎಂದರೆ ಪ್ರತ್ಯಕ್‌ 
ಪರಾಕ್‌ಭಾವವಿರೋಧಾತ್‌ ಎಂದು ಅರ್ಥ. ಹಾಗಾದರೆ - 


“'ಸ್ವವಿಷಯತ್ವಂ ಹಿ ಪ್ರತ್ಯಕ್‌ಪರಾಕ್‌ಭಾವವಿರೋಧಾತ್‌ ತೈರ್ನಾಂಗೀಕ್ರಿಯತೇ'' 


ಎಂಬುದಾಗಿಯೇ ಆಚಾರ್ಯರ ವಾಕ್ಯಪ್ರಯೋಗ ಇರಬೇಕಿತ್ತು ? 
''ಕರ್ತೃಕರ್ಮಭಾವವಿರೋಧಾತ್‌'' ಎಂದು ಏಕೆ ಹೇಳಿದರು ? ಎಂಬ ಶಂಕೆ 
ಬೇಡ. ಕಾರಣ- ಸ್ವಮತದಲ್ಲಿ ಆತ್ಮನು ಜ್ಞಾನರೂಪನಾದರೂ ಸಹ ಜಾನವನ್ನು 


ದಾ ತತ್ಪೋದ್ಯೋತ 


ಕುರಿತು ಆತ್ಮನಿಗೆ ಕರ್ತೃತ್ವವೂ ಇದೆ ಎನ್ನುವುದನ್ನು ತಿಳಿಸುವುದಕ್ಕಾಗಿ 
""ಕರ್ತೃಕರ್ಮಭಾವವಿರೋಧಾತ್‌'' ಎಂಬುದಾಗಿ ಆಚಾರ್ಯರು ಹೇಳಿದ್ದಾರೆ. 


ಹೌದು, ಆತ್ಮನು ಜ್ಞಾನರೂಪನಾಗಿದ್ದರೆ ಜ್ಞಾನವನ್ನು ಕುರಿತು ಕರ್ತೃ ಹೇಗೆ 
ಆಗಲು ಸಾಧ್ಯ ? ಅಂದರೆ ;- ಆತ್ಮನು ಜ್ಞಾನರೂಪನಾಗಿದ್ದಾನೆ ಎಂದರೆ ಆತ್ಮ - 
ಜ್ಞಾನರೂಪವಾದ ಕ್ರಿಯೆ ಎರಡೂ ಒಂದೇ ಆಯಿತು. ಕ್ರಿಯೆಯಿಂದ 
ಭಿನ್ನವಾದದ್ದು ಕರ್ತೃವಾಗಬೇಕು ಎಂದು ನಿಯಮವಿರುವುದರಿಂದ ಪ್ರಕೃತ 
ಜ್ಞಾನರೂಪವಾದ ಕ್ರಿಯೆಯಿಂದ ಅಭಿನ್ನನಾದ ಆತ್ಮನು ಹೇಗೆ ಕರ್ತೃವಾಗಲು 
ಸಾಧ್ಯ ? 


ಈ ವಿಧವಾದ ಶಂಕೆಗೆ ಆಸ್ಪದವಿಲ್ಲ. ಕಾರಣ ನಾವು ಜ್ಞಾನವನ್ನು ಸವಿಶೇಷ 
ಎಂದು ಅಂಗೀಕರಿಸಿದ್ದೇವೆ. (ಆತ್ಮನಿಗೂ ಜ್ಞಾನಕ್ಕೂ ಅಭೇದ ಒಪ್ಪಿದರೂ 
ಸವಿಶೇಷಾಭೇದ ಒಪ್ಪಿರುತ್ತೇವೆ.) ವಿಶೇಷವು ಭೇದಪ್ರತಿನಿಧಿಯಾಗಿದೆ. ಹೀಗಾಗಿ 
ಸೋಮಪ್ರತಿನಿಧಿಯಾದ ಪೂತೀಕವು ಯಾವ ರೀತಿಯಾಗಿ ಸೋಮಕಾರ್ಯವನ್ನು 
ಮಾಡುತ್ತದೆಯೋ ಅದೇ ರೀತಿಯಾಗಿ ಭೇದಪ್ರತಿನಿಧಿಯಾದ ವಿಶೇಷವು 
ಭೇದಕಾರ್ಯವನ್ನು ಮಾಡುತ್ತದೆ. ಆದ್ದರಿಂದ ಜ್ಞಾನ- ಆತ್ಮರಲ್ಲಿ ಅಭೇದವಿದ್ದರೂ 
ಭೇದಪ್ರತಿನಿಧಿಯಾದ ವಿಶೇಷವೂ ಇರುವುದರಿಂದ, ಜ್ಞಾನದಿಂದ ಅಭಿನ್ನನಾದ 
ಆತ್ಮನಿಗೆ ಜ್ಞಾನವನ್ನು ಕುರಿತು ಕರ್ತೃತ್ವವು ಉಪಪನ್ನವಾಗುತ್ತದೆ ಎಂದು ಭಾವ. 


ಹಾಗಾದರೆ, ಭೇದಪ್ರತಿನಿಧಿಯಾದ ವಿಶೇಷದಿಂದ ಭೇದಕಾರ್ಯಗಳನ್ನು 
ಮಾಡುವುದಾದರೆ, ಭೇದವಾದಿಗಳಾದ ನೀವು ಎಲ್ಲೆಲ್ಲಿ ಭೇದವನ್ನು ಅಂಗೀ- 
ಕರಿಸುತ್ತೀರಿ ಅಲ್ಲೆಲ್ಲ ಕಡೆ (ಜೀವ-ಈಶ್ವರ, ಜೀವ-ಜೀವ ಮುಂತಾದ 
ಸ್ಥಳಗಳಲ್ಲಿಯೂ ಸಹ) ಭೇದವನ್ನು ಒಪ್ಪುವುದೇ ಬೇಡ. ಕಿಂತು ಅಭೇದವನ್ನು 
ಅಂಗೀಕರಿಸಿ, ಜೊತೆಗೆ ಭೇದಪ್ರತಿನಿಧಿಯಾದ ವಿಶೇಷವನ್ನೂ ಅಂಗೀಕರಿಸಿ, 
ವಿಶೇಷದಿಂದಲೇ ಭೇದಕಾರ್ಯಗಳನ್ನು ನಿರ್ವಹಿಸಿರಿ. ಭೇದವನ್ನು ಏಕೆ 
ಹೇಳುತ್ತೀರಿ ? ಅರ್ಥಾತ್‌ ಜಗತ್ತಿನಲ್ಲಿ ಭೇದವೇ ಉಚ್ಛಿನ್ನವಾಗಬೇಕಾದ 
ಅತಿಪ್ರಸಂಗ ಬರುತ್ತದೆಯಲ್ಲವೇ ? ಎಂಬುದಾಗಿ ಶಂಕೆ ಬಂದರೆ, ಅದು 
ಸರಿಯಲ್ಲ. 


ಎಲ್ಲಿ ಅಭೇದ ಹಾಗೂ ಭೇದಕಾರ್ಯಗಳು ಪ್ರಮಾಣಸಿದ್ದವಾಗಿದ್ದು, ಆದರೆ 
ಅದನ್ನು ನಿರ್ವಾಹ ಮಾಡಬೇಕಾದ ಭೇದವು ಇಲ್ಲದಿರುವಾಗ, ಅಂತಹ ಸ್ಥಳದಲ್ಲಿ 


ಆತ್ಮಸ್ತರೂಪವಾದ ಜ್ಞಾನವು ಪರವಿಷಯವಾಗಿದೆ ಎಂದು ಶಂಕೆ, 343 


ಭೇದಕಾರ್ಯ-ತನ್ನಿರ್ವಾಹಕಭೇದಾಭಾವಾನ್ಯಥಾನುಪಪತ್ತಿ ಯಿಂದಲೇ 
ಸಿದ್ಧವಾದ ಭೇದಪ್ರತಿನಿಧಿಯಾದ ವಿಶೇಷವನ್ನು ಅಂಗೀಕರಿಸಿ, ಆ ವಿಶೇಷದಿಂದ 
ಅದರ ನಿರ್ವಹಣೆಯನ್ನು ಮಾಡಲಾಗುತ್ತದೆ. ಹೀಗಾಗಿ ""ಎಲ್ಲಕಡೆ ವಿಶೇಷವನ್ನೇ 
ಅಂಗೀಕರಿಸಿರಿ, ಭೇದವನ್ನೇ ಒಪ್ಪುವುದು ಬೇಡ'' ಎಂಬ ಅತಿಪ್ರಸಂಗಕ್ಕೆ 
ಅವಕಾಶವಿಲ್ಲ. 


ಎಲ್ಲಿ ಭೇದವನ್ನು ಒಬ್ಬಬೇಕು, ಎಲ್ಲಿ ಭೇದಪ್ರತಿನಿಧಿಯಾದ ವಿಶೇಷವನ್ನು 
ಒಪ್ಪಬೇಕು ಇತ್ಯಾದಿ ಈ ಎಲ್ಲ ವಿಚಾರಗಳನ್ನು 


ಭೇದಹೀನೇ ತ್ವಪರ್ಯಾಯಶಬ್ದಾಂತರನಿಯಾಮಕಃ । 
ವಿಶೇಷೋ ನಾಮ ಕಥಿತಃ ಸೋಪಸ್ತಿ ವಸ್ತುಷ್ಟಶೇಷತಃ ॥ 


ಎಂಬುದಾಗಿ ಅನುವ್ಯಾಖ್ಯಾನಮೊದಲಾದಗ್ರಂಥಗಳಲ್ಲಿಶ್ರೀಮದಾಚಾರ್ಯರು 
ವಿಸ್ತಾರವಾಗಿ ತಿಳಿಸಿಕೊಟ್ಟಿದ್ದಾರೆ. 


ಆತ್ಮಸ್ತರೂಪವಾದ ಜ್ಞಾನವು ಪರವಿಷಯವಾಗಿದ ಎಂದು ಶಂಕೆ, ಅದರ ನಿರಾಕರಣೆ 


ಟೀಕಾ: ಮಾ ಭೂದಾತ್ನಪ್ರಕಾಶಃ ಸ್ಪವಿಷಯಃ । ಪರವಿಷಯಸ್ತು ಭವಿಷ್ಯತಿ । 
ನ ಚ ಪರಾಭಾವೋ ದೋಷಃ । ಮಿಥ್ಯಾಭೂತಸ್ಯ 
ಪರಸ್ಕಾಂಗೀಕೃತತ್ವಾತ್‌ । ನ ಚೈವಂ ಸತಿ ತದ್ದ್ವಿಷಯತ್ನಸ್ಯಾಪಿ 
ಮಿಥ್ಯಾತ್ಪಪ್ರಸಂಗೋ ದೋಷಃ । ಇಷ್ಟತ್ವಾತ್‌ 1 ಅತೋ 
ಮಿಥ್ಯಾರೂಪಸ್ಯ ಪರವಿಷಯತ್ನಸ್ಯ ಸದ್ಭಾವಾದ್ಧವೇದಾತ್ಮಾ ಪ್ರಕಾಶ 
ಇತ್ಯತ ಆಹ- 


ಮೂಲಃ- ಮಿಥ್ಯಾಭೂತಂ ಪರವಿಷಯತ್ಪಂ ಚಾನಿರ್ವಚನೀಯ- 
ನಿರಾಸಾದೇವ ನಿರಸ್ತಮ್‌ । 


ವ್ಯಾಖ್ಯಾತಪ್ರಾಯಮೇತತ್‌ | ಮುಕ್ತಾತ್ಮನ್ಯನೈಕಾಂತ್ಯತಾದವಸ್ಥ್ಯಂ 
ಚ ದ್ರಷ್ಟವ್ಯಮ್‌ । 
ಅನುವಾದ:- ಕರ್ತೃಕರ್ಮಭಾವವಿರೋಧ ಬರುವ ಕಾರಣ ಆತ್ಮಸ್ತರೂಪವಾದ 
ಜ್ಞಾನವು ಸ್ವವಿಷಯವಾಗುವುದು ಬೇಡ. ಆದರೆ ಪರವಿಷಯವಾಗಬಹುದು. 


550 ತತ್ತೋದ್ಯೋತ 


ಹೌದು, ""ಪರವಿಷಯವಾಗಿದೆ ಎಂದು ಯಾವಾಗ ಹೇಳಬಹುದಿತ್ತು ? 
ಪರನು ಇರುತ್ತಿದ್ದರೆ. ಆದರೆ ಸದದ್ವೈತವಾದಿಗಳಾದ ನೀವು ಆತ್ಮನಿಂದ 
ಭಿನ್ನವಾಗಿ ಪರವ್ಯಕ್ತಿಯನ್ನೇ ಒಪ್ಪಿಲ್ಲ. ಪರನೇ ಇಲ್ಲದೇ ಹೋದರೆ ಪರವಿಷಯತ್ವ- 
ವನ್ನು ಹೇಳಲು ಸಾಧ್ಯವಿಲ್ಲ. ಹಾಗಾಗಿ ಆತೃಸ್ವರೂಪವಾದ ಆ ಜ್ಞಾನವು 
ಪರವಿಷಯವಾಗಿದೆ ಎಂದು ಹೇಳುವ ಎರಡನೇ ಪಕ್ಷವೂ ಸರಿಯಾದದ್ದಲ್ಲ'' 
ಎಂಬುದಾಗಿ ಈ ಹಿಂದೆ ಪರವಿಷಯತ್ತಪಕ್ಷವನ್ನು ನಿರಾಕರಿಸಿದ್ದೇವೆಯಲ್ಲ ? 
ಎಂದರೆ, 


ಅದು ಸರಿಯಲ್ಲ. ಆತ್ಮನಿಂದ ಭಿನ್ನವಾಗಿ ಸತ್ಯ ಭೂತನಾದ ಪರವ್ಯಕ್ತಿಯನ್ನು 
ನಾವು ಒಪ್ಪದಿದ್ದರೂ ಮಿಥ್ಯಾ ಭೂತನಾದ ಪರವ್ಯಕ್ತಿಯನ್ನು ಅಂಗೀಕರಿಸುತ್ತೇವೆ. 
ಮಿಥ್ಯಾ ಭೂತನಾದ ಪರವ್ಯಕ್ತಿಯನ್ನು ಅಂಗೀಕರಿಸುವುದು ಸದದ್ವೈತವಾದಕ್ಕೆ 
ಬಾಧಕವೂ ಅಲ್ಲ. ಮಿಥ್ಯಾ ಭೂತನಾದ ಪರವ್ಯಕ್ತಿಯನ್ನು ಒಪ್ಪಿದ್ದರಿಂದ 
ಆತ್ಮಸ್ಪರೂಪವಾದ ಜ್ಞಾನವು ಪರವಿಷಯಕವೂ ಆಗಬಹುದು. 


ಈ ರೀತಿಯಾಗಿ ಮಿಥ್ಯಾಭೂತಪರವ್ಯಕ್ಕಿಯನ್ನು ಅಂಗೀಕರಿಸಿ ಪರವಿಷಯ- 
ಕತ್ತವನ್ನು ಹೇಳುವುದಾದರೆ,  ಮಿಥ್ಯಾಭೂತಪರವಿಷಯತ್ತವೂ ಮಿಥಾ 
ಆಗಬೇಕಾದ ಪ್ರಸಂಗ ಬರುವುದಲ್ಲ ? ಎಂಬ ಆಕ್ಷೇಪ ಬೇಡ. ಕಾರಣ 
ಮಿಥ್ಯಾತ್ಸವಾದಿಗಾದ ನಮಗೆ ಮಿಥ್ಯಾ ಭೂತಪರವಿಷಯತ್ವವು ಮಿಥ್ಯಾ 
ಆಗುವುದೂ ಇಷ್ಟವೇ ಆಗಿದೆ. 

ಆದ್ದರಿಂದ ಆತ್ಮಸ್ಥರೂಪವಾದ ಜ್ಞಾನಕ್ಕೆ ಮಿಥ್ಯಾರೂಪವಾದ ಪರವಿಷಯತ್ವ 
ಇರುವುದರಿಂದ ಆತ್ಮನು ಜ್ಞಾನಸ್ವರೂಪನಾಗಬಹುದು ಎಂಬುದಾಗಿ ಪರರು 
ಅಭಿಪ್ರಾಯಪಟ್ಟರೆ ಅದಕ್ಕೆ ಆಚಾರ್ಯರು ಉತ್ತರಿಸುತ್ತಾರೆ - 
ಮೂಲಃ-ಮಿಥ್ಯಾಭೂತಂ ಪರವಿಷಯತ್ತಂ ಚಾನಿರ್ವಚನೀಯನಿರಾಸಾದೇವ 

ನಿರಸ್ತಮ್‌ | 


ಮೂಲಾರ್ಥ :- ಈ ಹಿಂದೆ ಅನಿರ್ವಚನೀಯವಸ್ತುವನ್ನು ನಿರಾಕರಿಸಿದ್ದ- 
ರಿಂದಲೇನೇ ಮಿಹ್ಯಾಭೂತವಾದ ಪರವಿಷಯತ್ತವೂ ನಿರಾಕರಿಸಲ್ಲಟ್ಟಂತಾಯತು. 


ಈ ವಾಕ್ಯಕ್ಕೆ ಹಿಂದೆಯೇ ವ್ಯಾಖ್ಯಾನ ಮಾಡಿಯಾಗಿದೆ. 


ಅದರ ಅಭಿಪ್ರಾಯ ;- ಪರನೂ ಮಿಥ್ಯೆಯಾಗಿದ್ದಾನೆ, ಪರವಿಷಯತ್ತವೂ 
ಮಿಥ್ಯೆ ಯಾಗಿದೆ ಎಂದು ಹೇಳುತ್ತಿದ್ದೀರಿ. ಇಲ್ಲಿ ಮಿಥ್ಯೆ ಎಂದರೆ ಅನಿರ್ವಚನೀಯ 


ಆತ್ಮಸ್ತರೂಪವಾದ ಜ್ಞಾನವು ಪರವಿಷಯವಾಗಿದೆ ಎಂದು ಶಂಕೆ, ಇವ 


ಎಂದು ಅರ್ಥ ಹೇಳಲು ಬರುವುದಿಲ್ಲ. ಕಾರಣ "'ನ ಚಾನಿರ್ವಚನೀಯೇ 
ಕಿಂಚಿನ್ನಾನಮ್‌'' ""ಅನಿರ್ವಚನೀಯಪದಾರ್ಥವು ಅಪ್ರಾಮಾಣಿಕವಾಗಿದೆ'' 
ಎಂಬುದಾಗಿ ಹಿಂದೆ ಅನಿರ್ವಚನೀಯವಸ್ತುವನ್ನು ನಿರಾಕರಿಸಿಯಾಗಿದೆ. 
ಹಾಗಾಗಿ ಮಿಥ್ಯೆ ಎಂದರೆ ಅನಿರ್ವಚನೀಯ ಎಂದು ಅರ್ಥ ಹೇಳಲು ಬಾರದ 
ಕಾರಣ ಮಿಥ್ಯೆ ಎಂದರೆ ಅಸತ್‌ ಎಂದೇ ಅರ್ಥ ಹೇಳಬೇಕು. ಹಾಗಾದರೆ 
ಪರನು ಮಿಫ್ಯಾಭೂತನಾಗಿದ್ದಾನೆ ಎಂದರೆ ಪರನು ಇಲ್ಲ ಎಂದೇ 
ಹೇಳಿದಂತಾಗುತ್ತದೆ. ಪರವಿಷಯತ್ಪವು ಮಿಥೈೆ ಯಾಗಿದೆ ಎಂದರೆ ಪರವಿಷಯತ್ಪವು 
ಇಲ್ಲ ಎಂದೇ ಹೇಳಿದಂತಾಗುತ್ತದೆ. ಆದ್ದರಿಂದ ಆತ್ಮಸ್ತರೂಪವಾದ ಜ್ಞಾನಕ್ಕೆ 
ಸ್ವವಿಷಯತ್ಚ-ಪರವಿಷಯತ್ವ ಎರಡೂ ಇಲ್ಲದ ಕಾರಣ ಆತ್ಮನು 
ಜ್ಞಾನಸ್ಪರೂಪನಾಗಲು ಸಾಧ್ಯವಿಲ್ಲ ಎಂಬುದಾಗಿ 


ica ವ 


""ಮಿಥ್ಯಾಪ್ರಮಾತೃತ್ವಂ ಚಾನಿರ್ವಚನೀಯನಿರಾಸಾದೇವ ನಿರಸ್ತಮ್‌ |” 


ಎಂಬ ವಾಕ್ಯವ್ಯಾ ಖ್ಯಾನರೀತಿಯಿಂದ ಈ ವಾಕ್ಯಕ್ಕೆ ವ್ಯಾಖ್ಯಾನ ಮಾಡಿಯಾಗಿದೆ 
ಎಂದು ಭಾವ. 


ಜೊತೆಗೆ, ಮುಕ್ತಾತ್ಮಸ್ತ್ವರೂಪವಾದ ಜ್ಞಾನವು ಸ್ವವಿಷಯಕ ಎಂದು ಹೇಳಿದರೆ 
ಕರ್ತೃಕರ್ಮಭಾವವಿರೋಧ ಬರುತ್ತದೆ. ಪರವಿಷಯಕ ಎಂದು ಹೇಳಿದರೆ 
ಸಂಸಾರಾಪತ್ತಿದೋಷ ಬರುತ್ತದೆ. ಹೀಗಾಗಿ ಮುಕ್ತಾತ್ಮಸ್ವರೂಪವಾದ ಜ್ಞಾನವು 
ಸ್ವವಿಷಯಕ-ಪರವಿಷಯಕ ಎರಡೂ ಆಗದ ಕಾರಣ ಮುಕ್ತಾತ್ಮನು 
ಅಪ್ರಕಾಶರೂಪನಾಗಿದ್ದಾನೆ. ಅಂದಮೇಲೆ ಮುಕ್ತಾತ್ಮನಲ್ಲಿ ಮಿಥ್ಯಾತ್ವಸಾಧ್ಯ 
ಇಲ್ಲ. ಆದರೆ ಅಪ್ರಕಾಶತ್ವರೂಪವಾದ ಜಡತ್ವಹೇತು ಬರುವುದರಿಂದ 
ಜಡತ್ವಹೇತುವಿಗೆ ಮುಕ್ತಾತ್ಮನಲ್ಲಿ ವ್ಯಭಿಚಾರ ಬರುತ್ತದೆ ಎಂಬ ದೋಷವನ್ನೂ 
ತಿಳಿಯಬೇಕು. 


ಅವತಾರಿಕೆ ಃ- ''ಪರರು ಆತ್ಮನಿಂದ ಭಿನ್ನವಾಗಿ ಪರವ್ಯಕ್ತಿಯನ್ನೇ ಒಪ್ಪಿಲ್ಲ. 
ಪರನೇ ಇಲ್ಲದೇ ಹೋದರೆ ಪರವಿಷಯತ್ನವನ್ನು ಹೇಳಲು ಸಾಧ್ಯವಿಲ್ಲ. ಮತ್ತು 
ಮಿಥ್ಯಾ ಭೂತಪರವ್ಯಕ್ತಿಯನ್ನು ಅಂಗೀಕರಿಸಿ ಪರವಿಷಯಕತ್ವವನ್ನು ಹೇಳು- 
ವುದಾದರೆ ಪರವಿಷಯತ್ಹವೂ ಮಿಥ್ಯಾ ಆಗಬೇಕಾದ ಪ್ರಸಂಗ ಬರುತ್ತದೆ'' 
ಎಂಬುದಾಗಿ ಹೇಳಿದಿರಿ. ಆದರೆ ಅದು ಸರಿಯಲ್ಲ ಎಂಬುದಾಗಿ ಶಿಷ್ಯರು 
ಶಂಕಿಸುತ್ತಾರೆ- 


352 ತತ್ತೋದ್ಕೊ ತ 


ಟೀಕಾಃ ನನು ಶುಕ್ತಿರಜತಾದ್ಯಭಾವೇತಪಿ ಪರಮಾರ್ಥತ ಏವ ವಿಜ್ಞಾನಂ 
ತದ್ದಿಷಯಮಸ್ತಿ 1 ತಥಾ ಪರಾಭಾವೇತಪಿ ಪರವಿಷಯತ್ನಂ 
ಸತ್ಯಮೇವ ಕಸ್ಥಾನ್ನ ಸ್ಯಾತ್‌ | ಸ್ಯಾತ್ತತ್‌ । ನ ತ್ವೇವಂ 


ಪರೋತಂಗೀಕರೋತಿ ೬ ತೇನ ಪರೋಪಾಧಿಕಾನಾಂ 
ಮಿಥ್ಯಾತ್ವಸ್ಯಾಂಗೀಕೃತತ್ವಾತ್‌ | ಪರರೀತ್ಯಾ ಚೇದಮನೈಕಾಂತ್ಯ- 
ವ್ರುತ್ಟಾದನಮ್‌ । 


ಅನುವಾದ 1- ಪರರು (ಮಿಥ್ಯಾ ಆದ ಕಾರಣ) ಇಲ್ಲದ ಕಾರಣ 
ಪರವಿಷಯತ್ನವೂ (ಮಿಥ್ಯಾ) ಇಲ್ಲ ಎಂದೇಕೆ ಹೇಳಬೇಕು ? ಯಾಕೆಂದರೆ - 
ಶುಕ್ತಿರಜತಾದಿಗಳು ನಮ್ಮ ಮತದಲ್ಲಿ ಅಸತ್‌ ಆಗಿವೆ. ಶುಕ್ತಿರಜತಾದಿಗಳು 
(ಇಲ್ಲದಿದ್ದರೂ ಸಹ) ಅಸತ್‌ ಆದರೂ ಸಹ ಶುಕ್ತಿರಜತಾದಿಜ್ಞಾನದಲ್ಲಿ ಸತ್ಯವಾದ 
ಶುಕ್ತಿರಜತಾದಿವಿಷಯತ್ವ ಇರುವಂತೆ, ಪರಮತದಲ್ಲಿ ಪರರು (ಇಲ್ಲದಿದ್ದರೂ 
ಸಹ) ಅಸತ್‌ ಆದರೂ ಸಹ ಆತ್ಮಸ್ವರೂಪಜ್ಞಾನದಲ್ಲಿ ಸತ್ಯವಾದ ಪರವಿಷಯತ್ವ 
ಏಕೆ ಇರಬಾರದು ? 

ಈ ರೀತಿಯಾಗಿ ಶಿಷ್ಯರು ಶಂಕಿಸಿದರೆ, ಅದು ಸರಿಯಲ್ಲ. ನೀವು ಹೇಳಿದಂತೆ 
ನಾವು ಹೇಳುತ್ತೇವೆ ನಿಜ. (ಶುಕ್ತಿರಜತಾದಿಗಳು ಅಸತ್‌ ಆದರೂ ಸಹ 
ಶುಕ್ತಿರಜತಾದಿಜ್ಞಾನದಲ್ಲಿ ಸತ್ಯವಾದ ಶುಕ್ತಿರಜತಾದಿವಿಷಯತ್ವವನ್ನು ನಾವು 
ಒಪ್ಪುತ್ತೇವೆ ನಿಜ.) ಆದರೆ ಹಾಗೆ ಪರರು ಅಂಗೀಕರಿಸುವುದಿಲ್ಲ. ಪರರು 
ಪರೋಪಾಧಿಕವಾದ ಪರನಿಮಿತ್ತಕವಾದ ವಸ್ತುಗಳಿಗೆ “ಮಿಥ್ಯಾತ್ತವನ್ನು 
ಅಂಗೀಕರಿಸುತ್ತಾರೆ. ಪ್ರಕೃತ ಪರವಿಷಯತ್ನವೂ ಪರೋಪಾಧಿಕವಾದ ಕಾರಣ 
ಪರವಿಷಯತ್ತವೂ ಮಿಥ್ಯಾ ಎಂದೇ ಅಂಗೀಕರಿಸುತ್ತಾರೆ. ಹಾಗಾಗಿ ಪರರು 
ಅಸತ್‌ ಆದರೂ ಪರವಿಷಯತ್ವ ಸತ್ಯವಾಗಲಿ ಎಂಬ ಶಂಕೆಗೆ ಅವಕಾಶವಿಲ್ಲ. 

ಮತ್ತು ಮುಕ್ತಾತ್ಮನಲ್ಲಿ ಜಡತ್ತಹೇತುವಿಗೆ ವ್ಯಭಿಚಾರ ಕೊಟ್ಟಿದ್ದೂ 
ಪರಮತಾನುಸಾರವಾಗಿಯೇ. 

ಪರಮತದಲ್ಲಿ ಕರ್ತೃಕರ್ಮಭಾವವಿರೋಧ ಬರುವ ಕಾರಣ ಮುಕ್ತಾತ್ಮ- 
ಸ್ವರೂಪವಾದ ಜ್ಞಾನಕ್ಕೆ ಸ್ವವಿಷಯಕತ್ವ ಹೇಳಲು ಬರುವುದಿಲ್ಲ. ಮತ್ತು ಆತ್ಮನಿಂದ 
೧ ಇಲ್ಲದಿದ್ದರೆ ಪರೋಪಾಧಿಕವಾದ ಸಾರ್ವಜ್ಞಾದಿಗಳಿಗೂ ಸತ್ಯತ್ವ ಹೇಳಬೇಕಾದ ಅತಿಪ್ರಸಂಗ 

ಬರುವುದರಿಂದ ಪರರು ಪರೋಪಾಧಿಕವಾದ ಪರನಿಮಿತ್ತಕವಾದ ವಸ್ತುಗಳಿಗೆ ಮಿಥ್ಯಾತ್ಮವನ್ನು 

ಅಂಗೀಕರಿಸುತ್ತಾರೆ ಎಂದು ಭಾವ. 


ಆತ್ಮಸ್ತ್ವರೂಪವಾದ ಜ್ಞಾನವು ನಿರ್ದಿಷಯ ಎಂಬ ಪಕ್ಷ; ನಿರಾಕರಣೆ ಕ್ರಾ 


ಭಿನ್ನವಾಗಿ ಪರವ್ಯಕ್ತಿಯನ್ನು ಒಪ್ಪಿಲ್ಲವಾದ್ದರಿಂದ ಪರವಿಷಯಕತ್ವವನ್ನೂ ಹೇಳಲು 
ಬರುವುದಿಲ್ಲ. ಹೀಗೆ ಮುಕ್ತಾತ್ಸಸ್ಪರೂಪವಾದ ಜ್ಞಾನವು ಸ್ವವಿಷಯಕ-ಪರವಿಷಯಕ 
ಎರಡೂ ಆಗದ ಕಾರಣ ಮುಕ್ತಾತ್ಗನಲ್ಲಿ ಅಪ್ರಕಾಶತ್ವರೂಪಜಡತ್ವ ಹೇತು 
ಬರುವುದರಿಂದ ವ್ಯಭಿಚಾರವನ್ನು ಪರಮತಾನುಸಾರವಾಗಿ ಹೇಳಿದ್ದು. 


ಸಮತದಲ್ಲಿಯಾದರೂ ಭೇದಪ್ರತಿನಿಧಿಯಾದ ವಿಶೇಷವನ್ನು ಒಪ್ಪವುದರಿಂದ 


ನ ಜ್ಞಾನಕ್ಕೆ ಸ್ವವಿಷಯಕತ್ವ ಉಪಪನ್ನವಾಗುತ್ತದೆ, ಮತ್ತು ಆತ್ಮನಿಂದ 
ವಾಗಿ ಪರವ್ಯಕ್ತಿಗಳನ್ನು ಒಪುವುದರಿಂದ ಪರವಿಷಯಕತ್ವವೂ 


ಗ್ರ 


2 
ಉಪಪನ್ನವಾಗುತ್ತದೆ. ಹೀಗಾಗಿ ಆತ್ಮನಲ್ಲಿ ಪ್ರಕಾಶತ್ತವೇ ಇರುವ ಕಾರಣ 


(ಅಪ್ರಕಾಶತ್ತರೂಪಜಡತ್ತಹೇತು ಬಾರದ ಕಾರಣ) ಸ್ವಮತಾನುಸಾರವಾಗಿ 


ವ ವ 


ವ್ಯಭಿಚಾರ (ಬರುವುದಿಲ್ಲ) ಹೇಳಿದ್ದಲ್ಲ ಎಂದು ಭಾವ. 


2 
ಲ 
[2 


ಅವತಾರಿಕೆ ಃ- ಹಿಂದೆ - 


"ಆತನು ಜಾನಸರೂಪನಾಗಿದಾನೆ' ಎಂಬುದಾಗಿ ಆತಸರೂ 
[3 ica ವ [ay ಲತ 


ಪ 
ಜ್ಞಾನವನ್ನು ಅಂಗೀಕರಿಸುತ್ತಿದ್ದೀರೋ ಆ ಜ್ಞಾನವು ಸವಿಷಯವೋ 1 
ನಿರ್ವಿಷಯವೋ 4 ಸವಿಷಯ ಎನ್ನುವುದಾದರೆ, ಸವಿಷಯ ಎಂದು 


ವ 


ಹೇಳುತ್ತೀರೋ ? ಅಥವಾ ಪರವಿಷಯ ಎಂದು ಹೇಳುತ್ತೀರೋ ? 


ಎ 


ಎಂಬುದಾಗಿ ವಿಕಲ್ಪಗಳನ್ನು ಮಾಡಿ, ಅದರಲ್ಲಿ ಸವಿಷಯ ಎಂಬ ಪಕ್ಷದಲ್ಲಿ 
ಸ್ವವಿಷಯ ಹಾಗೂ ಪರವಿಷಯ ಎಂಬ ಎರಡೂ ಪಕ್ಷಗಳನ್ನು ಈವರೆಗೆ 
ವಿಸ್ತಾರವಾಗಿ ನಿರಾಕರಿಸಿದರು. ಈಗ ಆತ್ಮಸ್ತರೂಪವಾದ ಆ ಜ್ಞಾನವು 


ನಿರ್ವಿಷಯವಾಗಿದೆ ಎಂಬ ಪಕ್ಷವನ್ನು ನಿರಾಕರಿಸುತ್ತಾರೆ - 
ಆತ್ಮಸ್ಪರೂಪವಾದ ಜ್ಞಾನವು ನಿರ್ವಿಷಯ ಎಂಬ ಪಕ್ಷನಿರಾಕರಣೆ 
ಟೀಕಾಃ ನನು ಮಾ ಭೂದಾತ್ಮಪ್ರಕಾಶಃ ಸ್ವವಿಷಯ: 1 ಮಾ ಚ ಭೂತ್‌ 


ಪರವಿಷಯಃ । ನಿರ್ವಿಷಯ ಏವಾಯಂ ಕಿನ್ನ ಸ್ಯಾದಿತಿ ತೃತೀಯಂ 
ಪಕ್ಚಂ ನಿರಾಕರೋತಿ- 


ಮೂಲ :- ವಿಷಯವರ್ಜಿತಃ ಪ್ರಕಾಶ ಏವ ನ ಭವತಿ ಘಟವತ್‌ । 


ಆತ್ಮಾ ನ ಪ್ರಕಾಶಃ ಪ್ರಕಾಶ್ಯಶೂನ್ಯತ್ವಾತ್‌ ಘಟವತ್‌ । ಅನ್ಯಥಾ 
ಘಟೋಷಷಪಿ ಪ್ರಕಾಶಃ ಸ್ಯಾದ್‌ ಅತಿ ಜಡತ್ಪಾಸಿದ್ದ; 1 ನನು 


354 ತತೋ €ದ್ಕೊ ತ 


ವಿಷಯಶೂನ್ಯಸ್ಯ ಘಟಸ್ಯ ಪ್ರಕಾಶತ್ವಾಭಾವೇಇಪ್ಯಾತ್ಮಾ ವಿಷಯ- 
ವರ್ಜಿತಃ ಪ್ರಕಾಶೋತಸ್ತು ಕೋ ದೋಷ: | ನ ಹಿ 
ಸರ್ವೈರ್ಭಾವೈರೇಕವಿಧೈರ್ಭಾವ್ಯಮಿತಿ ನಿಯಮೋಶಸ್ತಿ 1 ಯಥಾ 
ಅನ್ಯೋ ಜ್ಞಾತಾ ಅನೃಶ್ಚ ಜ್ಞೇಯ ಅತ್ಮನ್ನತ್ರ ದರ್ಶನೇs- 


[RN 


ಪ್ಯಾತ್ಮನೈ ೈಕ್ಕಂ ಗೃಹ್ಯತೇ ತಥೇತಿ ಚೇತ್‌ 1 ಸ್ಯಾದಪ್ಯೇವಂ 


ಯದ್ಯೇವಂ ಪ್ರಮಾಣಂ ಸ್ಯಾತ್‌ ! ನ ಚೈತದಸ್ತೀತ್ಯಾಹ - 
ಮೂಲ:- ತತ್ನಮಾಣಾಭಾವಾತ್‌ I 


ಪ್ರಕಾಶತ್ವಸ್ಯೆ ವಾನುಪಪತ್ತಾವಾತ್ಮನಃ ಸ್ವಪ್ರಕಾಶತ್ವಂ ಸುತರಾಂ 
ಪರೇಷಾಮಶಕ್ಕೋಪಪಾದನಮಿತಿ ಮನ್ಹಾನೋ ಭಗವಾನ್‌ 
ಆಚಾರ್ಯಃ ಅಸ್ವಪ್ರಕಾಶತ್ವ್ಚಂ ಜಡತ್ವಮಿತಿ ಪರೋಕ್ತಮಪಿ 
ನಿರಾಕರ್ತುಂ ನ ಪೃಥಕ್‌ ಪ್ರಕ್ರಾಂತವಾನಿತಿ । 


ಅನುವಾದ ಃ- ಆತ್ಮಸ್ವರೂಪವಾದ ಜ್ಞಾನವು ಸ್ವವಿಷಯವಾಗುವುದು ಬೇಡ. 
ಪರವಿಷಯವಾಗುವುದೂ ಬೇಡ. ಕಿಂತು ನಿರ್ವಿಷಯವೇ ಏಕೆ ಆಗಬಾರದು ? 
ಎಂಬುದಾಗಿ ಪರರು ಶಂಕಿಸಿದರೆ ಆ ನಿರ್ವಿಷಯತ್ವಪಕ್ಷವನ್ನೂ ಆಚಾರ್ಯರು 
ನಿರಾಕರಿಸುತ್ತಾರೆ - 

ಮೂಲ :- ವಿಷಯವರ್ಜಿತಃ ಪ್ರಕಾಶ ಏವ ನ ಭವತಿ ಘಟವತ್‌ । 

ಮೂಲಾರ್ಥ :- ಆತ್ಮಸ್ವರೂಪವಾದ ಜ್ಞಾನವು ವಿಷಯಶೂನ್ಯವಾಗುವುದಾದರೆ 
ಘಟದಂತೆ ಪ್ರಕಾಶರೂಪವೇ (ಜ್ಞಾನವೇ) ಆಗದೇ ಹೋಗಬೇಕಾಗುತ್ತದೆ. 


ಆತ್ಮನು ಪ್ರಕಾಶರೂಪನಲ್ಲ ವಿಷಯಶೂನ್ಯನಾದ್ದರಿಂದ. ಘಟದಂತೆ. 


ಘಟವು ವಿಷಯಶೂನ್ಯವಾದ್ದರಿಂದ ಹೇಗೆ ಪ್ರಕಾಶರೂಪವಾಗಿಲ್ಲವೋ 
ಅದರಂತೆ ಆತ್ಮನೂ ವಿಷಯಶೂನ್ಯನಾದ್ದರಿಂದ ಪ್ರಕಾಶರೂಪನಲ್ಲ. ಒಂದುವೇಳೆ 
ಆತ್ಮನು ನಿರ್ವಿಷಯನಾದರೂ ಪ್ರಕಾಶರೂಪನಾಗಲಿ ಎನ್ನುವುದಾದರೆ ಘಟವೂ 
ನಿರ್ವಿಷಯವಾದರೂ ಪ್ರಕಾಶರೂಪವಾಗಲಿ ಎಂಬ ಅತಿಪ್ರಸಂಗ ಬರುವುದರಿಂದ, 
(ಘಟಕ್ಕೂ ಪ್ರಕಾಶರೂಪತ್ವ ಬರುವುದರಿಂದ) 


ವಿವಾದಪದಂ ಮಿಥ್ಯಾ ಜಡತ್ವಾತ್‌ ಅಪ್ರಕಾಶತ್ವಾತ್‌ 


ಆತ್ಮಸ್ವರೂಪವಾದ ಜ್ಞಾನವು ನಿರ್ವಿಷಯ ಎಂಬ ಪಕ್ಷನಿರಾಕರಣೆ ಕ್ರಾ 


ಎಂಬ ಮೂಲಲಅನುಮಾನದಲ್ಲಿ ಪಕ್ಷವಾದ ಘಟದಲ್ಲಿ ಅಪ್ರಕಾಶತ್ವಹೇತು 
ಬಾರದ ಕಾರಣ ಅನುಮಾನಕ್ಕೆ ಅಸಿದ್ಧಿದೋಷ ಬರುತ್ತದೆ. 

ಹೌದು, ವಿಷಯಶೂನ್ಯವಾದ ಘಟಕ್ಕೆ ಪ್ರಕಾಶತ್ವ (ಪ್ರಕಾಶರೂಪತ್ರ) ಇಲ್ಲದೇ 
ಹೋದರೂ ಸಹ ವಿಷಯವರ್ಜಿತನಾದ ಆತ್ಮನು ಪ್ರಕಾಶರೂಪನಾಗಲಿ. ಏನು 
ದೋಷ 9 ಯಾಕೆಂದರೆ- ಎಲ್ಲ ವಸ್ತುಗಳೂ ಒಂದೇವಿಧವಾಗಿ ಇರಬೇಕು 
ಎಂದು ನಿಯಮವೇನಿಲ್ಲ. ಯಾವ ರೀತಿಯಾಗಿ ಜ್ಞಾತೃವೇ ಬೇರೆ ಜ್ಞೇಯವೇ 
ಬೇರೆ ಎಂಬುದಾಗಿ ಜ್ಞಾತೃ-ಜ್ಞೇಯಗಳಲ್ಲಿ ಭೇದವು ಘಟಾದಿವಿಷಯದಲ್ಲಿ 
ಕಂಡಿದ್ದರೂ ಸಹ, ಆತ್ಮನ ವಿಷಯದಲ್ಲಿ ಮಾತ್ರ ಆತ್ಮನೇ ಜ್ಞಾತಾ ಆತ್ಮನೇ ಜ್ಞೇಯ 
ಎಂಬುದಾಗಿ ಜ್ಞಾತೃ -ಜ್ಞೇಯಗಳಲ್ಲಿ ಅಭೇದವೇ ಕಂಡಿದೆಯೋ ಅದೇ 
ರೀತಿಯಾಗಿ ವಿಷಯಶೂನ್ಯವಾದದ್ದು ಪ್ರಕಾಶರೂಪವಾಗುವುದಿಲ್ಲ ಎನ್ನುವುದು 
ಘಟಾದಿವಿಷಯದಲ್ಲಿ ಕಂಡಿದ್ದರೂ ಸಹ ಆತ್ಮನ ವಿಷಯದಲ್ಲಿ ಆ ನಿಯಮ 
ಅನ್ವಯವಾಗುವುದಿಲ್ಲ. ಅರ್ಥಾತ್‌ ಆತ್ಮನು ವಿಷಯಶೂನ್ಯನಾದರೂ 
ಪ್ರಕಾಶರೂಪನಾಗಬಹುದು ಎಂದು ಶಂಕಿಸಿದರೆ, 


ಈ ರೀತಿಯಾಗಿ ಯಾವಾಗ ಶಂಕಿಸಬಹುದಿತ್ತು ? ""ಆತ್ಮನು ವಿಷಯ- 
ಶೂನ್ಯನಾದರೂ ಪ್ರಕಾಶರೂಪನಾಗಬಹುದು'' ಎಂಬ ವಿಷಯದಲ್ಲಿ ಪ್ರಮಾಣ 
ಇರುತ್ತಿದ್ದರೆ ನಿಮ್ಮ ಶಂಕೆ ಸೂಕ್ತವಾಗುತ್ತಿತ್ತು. ಆದರೆ ""ಆತ್ಮನು ವಿಷಯ- 
ಶೂನ್ಯನಾದರೂ ಪ್ರಕಾಶರೂಪನಾಗಬಹುದು'' ಎಂಬ ವಿಷಯದಲ್ಲಿ ಯಾವುದೇ 
ಸಾಧಕ ಪ್ರಮಾಣ ಇಲ್ಲ ಎಂದು ಆಚಾರ್ಯರು ಹೇಳುತ್ತಾರೆ - 

ಮುಲ:- ತತ್ವಮಾಣಾಭಾವಾತ್‌ | 

ಮೂಲಾರ್ಥಃ- "ಆತ್ಮನು ವಿಷಯಶೂನ್ಯನಾದರೂ ಪ್ರಕಾಶರೂಪನಾಗ- 
ಬಹುದು'' ಎಂಬ ವಿಷಯದಲ್ಲಿ ಯಾವುದೇ ಪ್ರಮಾಣ ಇಲ್ಲವಾದ್ದರಿಂದ ಈ ರೀತಿ 
ಶಂಕೆ ಸರಿಯಲ್ಲ. 

ಹೌದು, "'ಅಪ್ರಮಾತೃತ್ತಂ ಜಡತ್ವಂ'' ""ಅಪ್ರಕಾಶತ್ನಂ ಜಡತ್ವಂ'' ಎಂಬ 
ಪಕ್ಷಗಳನ್ನು ಹೇಗೆ ನಿರಾಕರಿಸಿದಿರಿ ಹಾಗೆಯೇ (ಆತ್ಮನು ಸ್ವಪ್ರಕಾಶನಾಗಿದ್ದಾನೆ, 
ಜಡಪ್ರಪಂಚವು ಸ್ಪಪ್ರಕಾಶವಾಗಿಲ್ಲ ಎಂದು ಪರರು ಹೇಳುವುದರಿಂದ) 
""ಅಸ್ಪಪ್ರಕಾಶತ್ವಂ ಜಡತ್ಪಂ'' ಎಂದೂ ಪರರು ಅಂಗೀಕರಿಸುವುದರಿಂದ 
ಆಚಾರ್ಯರು ಆ ಪಕ್ಷವನ್ನು ಏಕೆ ನಿರಾಕರಿಸಲಿಲ್ಲ ? ಎಂದರೆ, ಈ ಹಿಂದೆ 


55 ತತ್ಲೋದ್ಕೋತ 


ನಿರೂಪಿಸಿದಂತೆ ಆತ್ಮನಿಗೆ ಪ್ರಕಾಶರೂಪತ್ತವೇ ಅನುಪಪನ್ನವಾಗುವಾಗ ಇನ್ನು 
ಸ್ಪಪ್ರಕಾಶತ್ವವನ್ನು ಉಪಪಾದಿಸುವುದು ಪರರಿಗೆ ಅತ್ಯಂತ ಅಶಕ್ಯವಾಗಿದೆ ಎಂಬ 
ಅಭಿಪ್ರಾಯದಿಂದ ಪೂಜ್ಯ ಆಚಾರ್ಯರು "'ಅಸ್ಪಪ್ರಕಾಶತ್ತಂ ಜಡತ್ವಂ'' 
ಎಂಬುದಾಗಿ ಪರರು ಜಡತ್ವದ ಲಕ್ಷಣ ಹೇಳಿದರೂ ಆ ಲಕ್ಷಣವನ್ನು ನಿರಾಕರಿಸಲು 
ಪ್ರತ್ಯೇಕವಾಗಿ ಪ್ರವೃತ್ತರಾಗಲಿಲ್ಲ. 

""ಅಸ್ಪಪ್ರಕಾಶತ್ವಂ ಜಡತ್ಪಂ'' ಎಂದು ಲಕ್ಷಣ ಹೇಳಿದರೆ, ಆತ್ಮನಿಗೆ 
ಸ್ವಪ್ರಕಾಶತ್ವವನ್ನು ಉಪಪಾದಿಸಲು ಪರರಿಗೆ ಅತ್ಯಂತ ಅಶಕ್ಯವಾದ್ದರಿಂದ 
ಆತ್ಮನಲ್ಲಿ ಅಸ್ವಪ್ರಕಾಶತ್ವರೂಪವಾದ ಜಡತ್ವವೇ ಬರುತ್ತದೆ. ಆತ್ಮನಲ್ಲಿ ಮಿಥ್ಯಾತ್ವ 


೬ ವಂ ವ 
ಸಾಧ್ಯ ಇಲ್ಲ, ಅಸ್ವಪ್ರಕಾಶತ್ವರೂಪವಾದ ಜಡತ್ತಹೇತು ಬರುವುದರಿಂದ 


ವ 
ಜಡತ್ವಹೇತುವಿಗೆ ಆತ್ಮನಲ್ಲಿ ವ್ಯಭಿಚಾರ ಬರುತ್ತದೆ ಎಂದು ಭಾವ. 


೬ ಕೆ 
ಆದ್ದರಿಂದ ""ಅಪ್ರಮಾತೃತ್ತಂ ಜಡತ್ವಂ'' ""ಅಪ್ರಕಾಶತ್ವಂ ಜಡತ್ತಂ'' 
ಎ ಲವ ವ J ವ ವ 
""ಅಸ್ಪಪ್ರಕಾಶತ್ವಂ ಜಡತ್ಪಂ'' ಎಂಬುದಾಗಿ ಯಾವ ರೀತಿಯಿಂದಲೂ ಜಡತ್ವದ 
ಪರಿಷ್ಕಾರ ಸಮಂಜಸವಾಗುವುದಿಲ್ಲವಾದ್ದರಿಂದ "ಜಡಪ್ರಪಂಚವು ಮಿಥ್ಯೆ ಯಾಗಿದೆ 
ಸ್ವರೂಪತಃ ಅವಿದ್ಯೋಪಾದಾನಕವಾಗಿದೆ ಬ್ರಹ್ಮನಲ್ಲಿ ಆರೋಪಿತವಾಗಿದೆ)' 
ಎಂಬ ವಿಷಯದಲ್ಲಿ 


““ವಿವಾದಪದಂ ಮಿಥ್ಯಾ ಜಡತ್ವಾತ್‌ ಶುಕ್ತಿರಜತವತ್‌'' 


ಎಂಬ ಎರಡನೇ ಅನುಮಾನವೂ (ಜಡತ್ವಹೇತುವೂ) ಪ್ರಮಾಣವಾಗುವುದಿಲ್ಲ 
ಎಂದು ಸಿದ್ದವಾಗುತ್ತದೆ. 


ಅವತಾರಿಕೆ $- "ಜಡಪ್ರಪಂಚವು ಮಿಥೈೆಯಾಗಿದೆ' ಎಂಬ ವಿಷಯದಲ್ಲಿ 
ಪರರು ಉದಾಹರಿಸಿದ “"ವಿವಾದಪದಂ ಮಿಥ್ಯಾ ದೃಶ್ಯತ್ನಾತ್‌, ಜಡತ್ತಾಶ್‌, 
ಪರಿಚ್ಚಿನ್ನತ್ತಾತ್‌, ಶುಕ್ತಿರಜತವತ್‌ |'' ಎಂಬ ಮೂರು ಅನುಮಾನಗಳಲ್ಲಿ ಈವರೆಗೆ 
ದೃಶ್ಯತ್ವ-ಜಡತ್ತಹೇತುಗಳನ್ನು ವಿಸ್ತಾರವಾಗಿ ನಿರಾಕರಿಸಿ, ಪ್ರಕೃತ ಪರಿಚ್ಛೆನ್ನತ್ಹ- 
ಹೇತುವನ್ನೂ( 'ವಿವಾದಪದಂ ಮಿಥ್ಯಾ ಪರಿಚ್ಛಿನ್ನತ್ವಾತ್‌' ಎಂಬ ಅನುಮಾನವನ್ನೂ) 
ನಿರಾಕರಿಸುತ್ತಾರೆ - 


ಪರಿಚ್ಚಿ; ನ್ನು ಶಹೇತುನಿರಾಕರಣೆ ರಾ 


ಪರಿಚ್ಛಿನ್ನತ್ತಹೇತುನಿರಾಕರಣೆ 
ಟೀಕಾ: ಅಥ ಪರಿಚ್ಛಿನ್ನತ್ವಹೇತುಮಹಿ ವಿಶೇಷತಃ ಪ್ರತ್ಯಾಚಿಖ್ಯಾಸುಸ್ತತ್ತಿಂ 
ದೇಶತಃ ಕಿಂ ವಾ ಕಾಲತಃ ಅಥವಾ ವಸ್ತುತ ಇತಿ ವಿಕಲ್ಲಂ ಹೃದಿ 
ನಿಧಾಯಾದ್ಯದ್ಧಿತೀಯೌ ನಿರಾಕರೋತಿ - 
ಮೂಲಃ- ದೇಶತಃ ಕಾಲತಃ ಪರಿಚ್ಛಿನ್ನತ್ವಂ ಪ್ರಕೃತಿಕಾಲಾದಿಷ್ಟ- 
ಭಾವಾದ್ದಾಗಾಸಿದ್ದಮ್‌ । 
ಪ್ರಕೃತಿಕಾಲಾಕಾಶಾದೀನಾಂ ಪಕ್ಚೈಕದೇಶಾನಾಂ ಸರ್ವಗತತ್ವಾ- 
ನ್ನಿತ್ಯತ್ವಾಚ್ಚ ದೇಶತಃ ಕಾಲತಃ ಪರಿಚ್ಛಿನ್ನತ್ವಂ ನಾಸ್ತೀತಿ ಭಾಗಾಸಿದ್ಧಂ 
ಭವತಿ 1 ನ ಚ ಜಡತ್ವಾದಿನಾ ತಸ್ಯಾಪಿ ಪರಿಚ್ಚಿನ್ನತ್ವಸಿದ್ಧಿಃ | 
ಉಕ್ತವಿಧಯಾ ಅನೈಕಾಂತ್ಯಾತ್‌ ಆಗಮವಿರೋಧಾಚ್ಚ 1 ನಚ 
ಪ್ರಕೃತ್ಯಾದಿವ್ಯತಿರಿಕ್ಷಸ ವ ಪಕ್ನತ್ತಮ್‌ 1 ತನ್ನಿಥ್ಯಾತ್ಮಸ್ಯ 
ನಿರ್ನಿಬಂಧನತ್ವಾಪತ್ತೇಃ । ದೃಶ್ಯತ್ವಾದೇರ್ದುಷ್ಟತ್ವಾತ್‌ | ಆಗಮಾನಾಂ 
ಚ ನಿರಸಿಷ್ಯಮಾಣತ್ವಾತ್‌ 1 ಉಕ್ತವಕ್ಷ್ಯಮಾಣದೂಷಣ- 
ಗಣಾನಿಸ್ತಾರಾಚ್ಚ! 
ಅನುವಾದ ಃ- ದೃಶ್ಯತ್ತ-ಜಡತ್ತಹೇತುಗಳ ನಿರಾಕರಣೆ ಮಾಡಿದ ಅನಂತರ 
ಆಚಾರ್ಯರು ಪರಿಚ್ಛಿನ್ನತ್ತಹೇತುವನ್ನೂ ವಿಶೇಷವಾಗಿ ನಿರಾಕರಿಸಲು 
ಇಚ್ಛಿಸಿದವರಾಗಿ, ಪರಿಚ್ಚನ್ನತ್ತವನ್ನು ಹೇತುವನ್ನಾಗಿ ಉದಾಹರಿಸುವುದಾದರೆ 
ದೇಶತಃ ಪರಿಚ್ಛಿನ್ನತ್ತವನ್ನು 'ಹೇತುವನ್ನಾಗಿ ವಿವಕಿಸುತ್ತೀರೋ ? ಅಥವಾ ಕಾಲತಃ 
ಪರಿಚ್ಛಿನತ್ತವನ್ನು 'ಹೇತುವನ್ನಾಗಿ ವಿವಕ್ಕಿಸುತ್ತೀರೋ ; ಅಥವಾ ವಸ್ತುತಃ 
ಪರಿಚ್ಛಿನ್ನತ್ವವನ್ನು ಹೇತುವನ್ನಾಗಿ ವಿವಕ್ಷಿಸುತ್ತೀರೋ ? ಎಂಬುದಾಗಿ ವಿಕಲ್ಪಗಳನ್ನು 
ಮನಸಿನಲ್ಲಿ ಮಾಡಿಕೊಂಡು, ಅವುಗಳಲ್ಲಿ ದೇಶತಃ ಪರಿಚ್ಛಿನ್ನತ್ವ- ಕಾಲತಃ 
ಪರಿಚ್ಛಿನ್ನತ್ವ ಎಂಬ ಎರಡು ಪಕ್ಷಗಳನ್ನು (ಮೊದಲನೇ ಪಕ್ಷ ಹಾಗೂ ಎರಡನೇ 
ಪಕ್ಷಗಳನ್ನು) ನಿರಾಕರಿಸುತ್ತಾರೆ - 
ಮೂಲ :-ದೇಶತ: ಕಾಲತಃ ಪರಿಚ್ಛಿನ್ನ ೦ ಪ್ರಕೃತಿಕಾಲಾದಿಪ್ಪಭಾವಾತ್‌ 
ಭಾಗಾಸಿದ್ದಮ್‌ । 
ಮೂಲಾರ್ಥ :- ದೇಶತಃ ಪರಿಚ್ಛಿನ್ನತ್ವ ಹಾಗೂ ಕಾಲತಃ ಪರಿಚ್ಛಿನ್ನತ್ವವು 
ಪಕ್ಷೈಕದೇಶವಾದ ಪ್ರಕೃತಿಕಾಲಾದಿಗಳಲ್ಲಿ ಇಲ್ಲವಾದ್ದರಿಂದ ಅನುಮಾನಕ್ಕೆ 
ಭಾಗಾಸಿದ್ಧಿದೋಷ ಬರುತ್ತದೆ. 


355 ತತ್ಪೋದ್ಯೋತ 


“ವಿವಾದಪದಂ' ಎಂಬುದಾಗಿ ಸಮಸ್ತಜಗತ್ತನ್ನು ಪಕ್ಷ ಮಾಡಿದ್ದೀರಿ. ಅದರಲ್ಲಿ 
ಪ್ರಕೃತಿ-ಕಾಲ-ಆಕಾಶಾದಿಗಳೂ ಸೇರಿವೆ. ಈ ಪ್ರಕೃತಿ-ಕಾಲ-ಆಕಾಶಾದಿಗಳು 
ಸರ್ವಗತ(ವ್ಯಾಪ್ತ)ವಾಗಿವೆ ಮತ್ತು ನಿತ್ಯ ವಾಗಿವೆ. ಹೀಗಾಗಿ ಪಕ್ಷದ ಏಕದೇಶವಾದ 
ಪ್ರಕೃತಿ-ಕಾಲ-ಆಕಾಶಾದಿಗಳಲ್ಲಿ ದೇಶತಃ ಪರಿಚ್ಛಿನ್ನತ್ತ -ಕಾಲತಃ ಪರಿಚ್ಛಿನ್ನತ್ವಗಳು 
(ಹೇತು) ಬರುವುದಿಲ್ಲವಾದ್ದರಿಂದ ಅನುಮಾನಕ್ಕೆ ಭಾಗಾಸಿದ್ದಿದೋಷ ಬರುತ್ತದೆ. 


ಹೌದು, ಪ್ರಕೃತಿ-ಕಾಲಾದಿಗಳ್ಲಿ ದೇಶತಃ ಪರಿಚ್ಚಿನ್ನತ್ತ-ಕಾಲತಃ 
ಪರಿಚ್ಛಿನ್ನತ್ವಗಳು ಇಲ್ಲ ಎಂದು ಏಕೆ ಹೇಳುತ್ತೀರಿ 9 


ಪ್ರಕೃತ್ಯಾದಿಕಂ, ದೇಶತಃ ಕಾಲತಶ್ವ ಪರಿಚ್ಚಿನ್ನಂ, ದೃಶ್ಯತ್ವಾತ್‌ ಜಡತ್ವಾತ್‌ । 


ಎಂಬುದಾಗಿ ದೃಶ್ಯತ್ವ-ಜಡತ್ತಹೇತುಗಳಿಂದ ಪ್ರಕೃತಿ-ಕಾಲಾದಿಗಳಿಗೆ ದೇಶತಃ 
ಪರಿಚ್ಚಿನ್ನತ್ವ-ಕಾಲತಃ ಪರಿಚ್ಛಿನತ್ತಗಳನ್ನು ಸಾಧಿಸುತ್ತೇವೆ ? ಎಂದು ಶಂಕಿಸಿದರೆ, 
ಬವ ಬ ಇ pd 


ಅದು ಸರಿಯಲ್ಲ. ಏಕೆಂದರೆ - ಆತ್ಮನು ವ್ಯಾಪ್ರನಾಗಿದ್ದಾನೆ ಮತ್ತು 
ನಿತ್ಯನಾಗಿದ್ದಾನೆ. ಅಂದರೆ ದೇಶತಃ ಕಾಲತಃ ಪರಿಚ್ಛಿನ್ನನಾಗಿಲ್ಲ. ಹೀಗಾಗಿ 
ಆತ್ಮನಲ್ಲಿ ದೇಶತಃ ಕಾಲತಶ್ವ ಪರಿಚ್ಛಿನ್ನತ್ವ ಸಾಧ್ಯ ಇಲ್ಲ. ಆದರೆ - 


ಆತ್ಮನೋತಪಿ ದೃಶ್ಯತ್ವಾದನೈಕಾಂತಿಕತಾ ಚ। 


ಎಂಬುದಾಗಿ ಹಿಂದೆ ಹೇಳಿದ ಪ್ರಕಾರ ಆತ್ಮನಿಗೂ ದೃಶ್ಯತ್ವವನ್ನು 
ಸಮರ್ಥಿಸಿದ್ದರಿಂದ ಹಾಗೂ 


೧ ದೇಶತಃ ಪರಿಚ್ಛಿನ್ನತ್ವ ಎಂದರೆ ಸೀಮಿತವಾದ ದೇಶದಲ್ಲಿ ಇರುವುದು (ವ್ಯಾಪ್ತವಾಗದೇ 
ಇರುವುದು) ಎಂದರ್ಥ. ಕಾಲತಃ ಪರಿಚ್ಛಿನ್ನತ್ವ ಎಂದರೆ ಸೀಮಿತವಾದ ಕಾಲದಲ್ಲಿ ಇರುವುದು 
(ಅನಿತ್ಯವಾಗಿರುವುದು) ಎಂದರ್ಥ. ಪ್ರಕೃತ ಸಮಸ್ತ ಜಗತ್ತು ಪಕ್ಷವಾಗಿದೆ. ಅದರಲ್ಲಿ 
ಘಟ-ಪಟಾದಿಗಳೂ ಸೇರಿವೆ. ಪ್ರಕೃತಿ-ಕಾಲ-ಆಕಾಶಾದಿಗಳೂ ಸೇರಿವೆ. ಘಟ-ಪಟಾದಿಗಳು 
ಸೀಮಿತವಾದ ದೇಶದಲ್ಲಿ ಸೀಮಿತವಾದ ಕಾಲದಲ್ಲಿ ಇರುವ ಪದಾರ್ಥಗಳಾದ್ದರಿಂದ 
(ಅವ್ಯಾಪ್ತವಾದ್ದರಿಂದ ಅನಿತ್ಯವಾದ್ದರಿಂದ) ಪಕ್ಷದ ಏಕದೇಶವಾದ ಘಟ-ಪಟಾದಿಗಳಲ್ಲಿ 
ದೇಶತಃ ಪರಿಚ್ಛಿನ್ನತ್ತ - ಕಾಲತಃ ಪರಿಚ್ಚಿನ್ನತ್ತಗಳು ಬರುತ್ತವೆ. ಯಾವ ಸಮಸ್ಯೆ ಇಲ್ಲ. ಆದರೆ 
ಪ್ರಕೃತಿ-ಕಾಲ-ಆಕಾಶಾದಿಗಳು ಸೀಮಿತವಾದ ದೇಶದಲ್ಲಿ ಸೀಮಿತವಾದ ಕಾಲದಲ್ಲಿ ಇರುವ 
ಪದಾರ್ಥಗಳಾಗಿಲ್ಲ ಅರ್ಥಾತ್‌ ವ್ಯಾಷ್ಟವಾಗಿವೆ ಮತ್ತು ನಿತ್ಯವಾಗಿವೆ. ಹೀಗಾಗಿ ಪಕ್ಷದ 
ಏಕದೇಶವಾದ ಪ್ರಕೃತಿ-ಕಾಲ-ಆಕಾಶಾದಿಗಳಲ್ಲಿ ದೇಶತಃ ಪರಿಚ್ಛಿನ್ನತ್ತ-ಕಾಲತಃ 
ಪರಿಚ್ಚಿನ್ನತ್ತಗಳು (ಹೇತು) ಬರುವುದಿಲ್ಲವಾದ್ದರಿಂದ ಅನುಮಾನಕ್ಕೆ ಭಾಗಾಸಿದ್ದಿದೋಷ 
ಬರುತ್ತದೆ ಎಂದು ಅಭಿಪ್ರಾಯ. 


ಪರಿಚ್ಚಿ; ್ನ ಶಹೇತುನಿರಾಕರಣೆ ಡ್ರಾ 


ಜಡತ್ವಂ ಚಾಪ್ರಮಾತೃತ್ವಮೇವ | ನ ಚ ಪ್ರಮಾತೃತ್ವಮಾತ್ಮನಸ್ಸೆ ರಂಗೀಕ್ರಿಯತೇ। 
ಅತಸ್ತದಪ್ಯನೈಕಾಂತಿಕಮೇವ । 


ಎಂಬುದಾಗಿ ಹಿಂದೆ ಹೇಳಿದ ಪ್ರಕಾರ (ಆತ್ಮನಿಗೆ ಪ್ರಮಾತೃತ್ವವನ್ನು ಪರರು 


> ER 


ಒಪ್ಪುವುದಿಲ್ಲವಾದ್ದರಿಂದ) ಆತ್ಮನಲ್ಲಿ ಅಪ್ರ ಮಾತೃತ್ವ ರೂಪವಾದ ಜಡತ್ತಹೇತುವೂ 


A 
ಬರುವುದರಿಂದ ನಿಮ್ಮ ಈ ಅನುಮಾನಗಳಿಗೆ ಆತ್ಮನಲ್ಲಿ ವ್ಯಭಿಚಾರ ಬರುತ್ತದೆ. 
ಮತ್ತು, ಪ್ರಕ್ಸ ತಿ-ಕಾಲಾದಿಗಳಿಗೆ ದೇಶತಃ ಪರಿಚನತ್ತ - ಕಾಲತಃ ಪರಿಚಿನತ- 
ಎಂ ಲ ಉಷವ ಐಷವ 
ಗಳನ್ನು ಸಾಧಿಸಲು ಹೋದರೆ, ಪ್ರಕೃತಿಕಾಲಾದಿಗಳಿಗೆ ವ್ಯಾಪ್ತಿ -ನಿತ್ಯತ್ತಾದಿಗಳನು 
pt ಲ ಶಿ ಶೆ" pf 
ಹೇಳುವ 


""ಗೌರನಾದ್ಯಂತವತೀ'' ""ಆಕಾಶವತ್‌ ಸರ್ವಗತಶ್ವ ನಿತ್ಯಃ'' ""ಪ್ರಕೃತಿಃ 
ಪುರುಷಶ್ಚೈವ ನಿತ್ಕೌ ಕಾಲಶ್ಚ ಸತ್ತಮ'' ""ಸದೇವ ಸೋಮ್ಯೇದಮಗ್ರೇ'' ""ನಿತ್ಯಾ 
ಹಿ ಜೀವಾಃ ಪ್ರಕೃತಿಶ್ವ ನಿತ್ಯಾ ಕಾಲಶ್ಚ ನಿತ್ಯಃ'' ""ಯಾವದ್‌ ಬ್ರಹ್ಮ ವಿಷ್ಠಿತಂ ತಾವತೀ 
ವಾಕ್‌'' 


ಇತ್ಯಾದಿ ಆಗಮಗಳ ವಿರೋಧವೂ ಬರುತ್ತದೆ. ಆದ್ದರಿಂದ ದೃಶ್ಯತ್ವ-ಜಡತ್ವ- 
ಗಳಿಂದ ಪ್ರಕೃತ್ಯಾದಿಗಳಿಗೂ ದೇಶತಃ ಕಾಲತಶ್ಚ ಪರಿಚ್ಚಿನ್ನತ್ತವನ್ನು ಸಾಧಿಸಲು 
ಬರುವುದಿಲ್ಲ. ಹಾಗಾಗಿ ಪಕ್ಷದ ಏಕದೇಶವಾದ ಪ್ರಕೃತಿ-ಕಾಲ-ಆಕಾಶಾದಿಗಳಲ್ಲಿ 
ದೇಶತಃ ಪರಿಚ್ಛಿನ್ನತ್ತ- ಕಾಲತಃ ಪರಿಚ್ಛಿನ್ನತ್ವಗಳು (ಹೇತು) ಬರುವುದಿಲ್ಲವಾದ್ದರಿಂದ 
ಅನುಮಾನಕ್ಕೆ ಭಾಗಾಸಿದ್ಧಿದೋಷ ಬಂದೇ ಬರುತ್ತದೆ. 

ಹೌದು, ನಾವು ಪ್ರಕೃತ್ಯಾದಿಗಳನ್ನೂ ಪಕ್ಷಕೋಟಿಯಲ್ಲಿ ಸೇರಿಸಿದರೆ ಆಗ 
ಭಾಗಾಸಿದ್ಧಿ ಬರುತ್ತದೆ. ಆದರೆ ಪ್ರಕೃತ್ಯಾದಿಗಳನ್ನು ಪಕ್ಷಕೋಟಯಲ್ಲಿ 
ಸೇರಿಸುವುದಿಲ್ಲ. ಕಿಂತು ಪ್ರಕೃತ್ಯಾದಿಗಳಿಂದ ಭಿನ್ನವಾದ ಘಟಪಟಾದಿಗಳನ್ನು 
ಮಾತ್ರ ಪಕ್ಷವನ್ನಾಗಿ ಮಾಡುತ್ತೇವೆ. ಆ ಘಟಪಟಾದಿಗಳಲ್ಲಿ ದೇಶತಃ ಪರಿಚ್ಛಿನ್ನತ್ವ 
-ಕಾಲತಃ ಪರಿಚ್ಛಿನ್ನತ್ವಗಳು ಇದ್ದೇ ಇವೆಯಾದ್ದರಿಂದ ಬಾಗಾಸಿದ್ದಿ ಬರುವುದಿಲ್ಲ 
ಎಂದು ಪರರು ಶಂಕಿಸಿದರೆ, 

ಅದು ಸರಿಯಲ್ಲ. ಏಕೆಂದರೆ - ಭಾಗಾಸಿದ್ದಿಪರಿಹಾರಕ್ಕಾಗಿ ಆ ರೀತಿಯಾಗಿ 
ಪ್ರಕೃತ್ಯಾದಿಗಳನ್ನು ಹೊರತುಪಡಿಸಿ ಕೇವಲ ಘಟಪಟಾದಿಗಳನ್ನು ಮಾತ್ರ ಪಕ್ಷ 
ಮಾಡುವುದಾದರೆ, ಇದರಿಂದ ಘಟಪಟಾದಿಗಳಿಗೆ ಮಾತ್ರ ಮಿಥ್ಯಾತ್ತ 
ಸಿದ್ಧಿಸುವುದೇ ಹೊರತು ಪ್ರಕೃತ್ಯಾದಿಗಳಿಗೆ ಮಿಥ್ಯಾತ್ವ ಸಿದ್ಧಿಸುವುದಿಲ್ಲ. 


ಣಾ ತತ್ತೋದ್ಯೋತ 


"“ವಿಮತಂ ಮಿಥ್ಯಾ ದೃಶ್ಯತ್ವಾತ್‌'' ಇತ್ಯಾದಿ ಅನುಮಾನಗಳಿಂದ ಪ್ರಕೃತ್ಯಾದಿ- 
ಗಳಿಗೆ ಮಿಥ್ಯಾತ್ವಸಿದ್ಧಿಸುತ್ತದೆಎಂದು ಹೇಳಲು ಬರುವುದಿಲ್ಲ. ಕಾರಣ-ವ್ಯಭಿಚಾರ 
ಮೊದಲಾದ ದೋಷಗಳನ್ನು ಹೇಳಿ ದೃಶ್ಯತ್ವಾದಿ ಅನುಮಾನಗಳನ್ನು ಹಿಂದೆಯೇ 
ನಿರಾಕರಿಸಿಯಾಗಿದೆ. 


““ನೇಹ ನಾನಾಸ್ತಿ ಕಿಂಚನ'' ""ಏಕಮೇವಾದ್ವಿತೀಯಮ್‌'' '"ವಾಚಾರಂಭಣಂ 
ವಿಕಾರೋ ನಾಮಧೇಯಮ್‌'' ಇತ್ಯಾದಿ ಆಗಮಗಳಿಂದ ಪ್ರಕೃತ್ಯಾದಿಗಳಿಗೆ 
ಮಿಥ್ಯಾತ್ವ ಸಿದ್ಧಿಸುತ್ತದೆ ಎಂದು ಹೇಳಲೂ ಬರುವುದಿಲ್ಲ. ಏಕೆಂದರೆ - 
ಮೇಲ್ನೋಟಕ್ಕೆ ಐಕ್ಯಪರವಾಗಿ ತೋರುವ ಈ ಆಗಮಗಳಿಗೆ "ವಿಶ್ವಂ ಸತ್ಯಂ 
ಮಘವಾನಾ... .. ' ಇತ್ಯಾ ದಿ ಪ್ರಪಂಚಸಶ್ಯತ್ವಪ್ರತಿಪಾದಕವಾದ ಪ್ರಬಲವಾದ 
ಅನೇಕ ಆಗಮಗಳ ವಿರೋಧ ಬರುವುದರಿಂದ ಅವು ಪ್ರಪಂಚಮಿಥ್ಯಾತ್ತಪರವಲ್ಲ 
ಎಂಬುದಾಗಿ ಮುಂದೆ ನಿರಾಕರಣೆ ಮಾಡುವವರಿದ್ದೇವೆ. (ಈ ಎಲ್ಲ ಆಗಮಗಳಿಗೆ 
ಅರ್ಥಾಂತರಪರತ್ವವನ್ನು ಸಮರ್ಥಿಸುವವರಿದ್ದೇವೆ.) ಮತ್ತು ಮಿಥ್ಯಾತ್ತಾದಿ- 
ವಿಕಲ್ಪಾದಿಗಳಿಂದ ಹಿಂದೆ ಹೇಳಿದ ದೋಷಗಳು ಹಾಗೂ ಬಾಧ ಮೊದಲಾದ 
ಮುಂದೆ ಹೇಳಲಿರುವ ದೋಷಗಳೂ ಅಪರಿಹಾರ್ಯವಾಗಿ ಬಂದೇ ಬರುತ್ತವೆ. 


ಆದ್ದರಿಂದ ಪಕ್ಷದ ಏಕದೇಶವಾದ ಪ್ರಕೃತಿ-ಕಾಲ-ಆಕಾಶಾದಿಗಳಲ್ಲಿ ದೇಶತಃ 
ಪರಿಚ್ಚಿನ್ನತ್ತ-ಕಾಲತಃ ಪರಿಚ್ಛಿನ್ನತ್ವಗಳು (ಹೇತು) ಬರುವುದಿಲ್ಲವಾದ್ದರಿಂದ 
ಅನುಮಾನಕ್ಕೆ ಭಾಗಾಸಿದ್ದಿದೋಷ ಬಂದೇ ಬರುತ್ತದೆ. ಹೀಗಾಗಿ ಪರಿಚ್ಛಿನ್ನತ್ತ 
ಎಂದರೆ ದೇಶತಃ ಪರಿಚ್ಛಿನ್ನತ್ವ- ಕಾಲತಃ ಪರಿಚ್ಛಿನ್ನತ್ತ ಎಂಬ ಎರಡು ಪಕ್ಷಗಳು 
ಸರಿಯಲ್ಲ ಎಂದು ಸಿದ್ಧವಾಗುತ್ತದೆ. 


ಟೀಕಾ: ತೃತೀಯಂ ನಿರಾಚಷ್ಟೇ ದ 


ಮೂಲಃ- ವಸ್ತುತಃ ಪರಿಚ್ಚಿನ್ನತ್ತಮಾತ್ಸನೋತಪ ಭೇದಾಂಗೀ- 
ಕಾರಾದನೈಕಾಂತಿಕಮ್‌ । 


ವಸ್ತುತಃ ಪರಿಚ್ಛಿನ್ನತ್ವಂ ಹಿ ವಸ್ತ್ರಂತರಾದ್ವ್ಯವಚ್ಛೇದೋ ಭೇದ ಇತಿ 
ಯಾವತ್‌ 1 ವಿಪಕ್ಷಭೂತಸ್ಯಾತ್ಮನಸ್ತತ್ತವಾದಿನಾ ಭೇದೋತಂಗೀ- 
ಕ್ರಿಯತಇತಿ ಮಿಥ್ಯಾತ್ತೇ ಸಾಧ್ಯೇ ವಸ್ತುತಃ ಪರಿಚ್ಚಿನ್ನತ್ವಮನ್ಸೆ ಕಾಂತಿಕಂ 
ಭವತಿ । 


ಪರಿಚ್ಛಿಃ ತಹೇತುನಿರಾಕರಣೆ 5 


ಷದ 


ನ ಚ ಪ್ರತಿಯೋಗಿಭೂತಪ್ರಪಂಚಸ್ಯ ಮಿಥ್ಯಾತ್ವಾದಾತ್ಮನೋ 
ಭೇದಾನುಪಪತ್ತಿರಿತಿ ವಾಚ್ಛಮ್‌ । ಪ್ರಪಂಚಮಿಥ್ಯಾತ್ವಸಿದ್ದೌ 
ವಸ್ತುತಃ ಪರಿಚ್ಚಿನ್ನತ್ವಸ್ನ ಹೇತುತಸಿದ್ದಿಃ । ತತಿದ್ದೌ ಚ ಪ್ರಪಂಚ- 
> ಭವ ವಂ ae ಶ್‌ 
ಮಿಥ್ಯಾತ್ತಸಿದ್ದಿರಿತೀತರೇತರಾಶ್ರಯಪ್ರಸಂಗಾತ್‌ | ಭೇದಮಿಥ್ಯಾ- 
ತ್ವಾನುಮಾನಾದೀನಾಂ ಚೋಕ್ತವಕ್ಷ್ಯ ಮಾಣದೋಪಗ್ರಸ್ತತ್ವಾತ್‌ । 


ಅನುವಾದ :- ಪರಿಚ್ಛಿನ್ನತ್ತ ಎಂದರೆ ದೇಶತಃ ಪರಿಚ್ಛಿನ್ನತ್ತ- ಕಾಲತಃ ಪರಿಚ್ಛಿನ್ನತ್ವ 
ಎಂಬ ಎರಡು ಪಕ್ಷಗಳನ್ನು (ಮೊದಲನೇ ಪಕ್ಷ ಹಾಗೂ ಎರಡನೇ ಪಕ್ಷಗಳನ್ನು) 
ಈವರೆಗೆ ನಿರಾಕರಿಸಿ, ಪ್ರಕೃತ ಪರಿಚ್ಚಿನ್ನತ ಎಂದರೆ ವಸ್ತುತಃ ಪರಿಚಿನತ್ತ ಎಂಬ 

ಲ ಬದ 3 ಬದ 

ಮೂರನೇ ಪಕ್ಷವನ್ನು ಆಚಾರ್ಯರು ನಿರಾಕರಿಸುತ್ತಾರೆ - 

ಮೂಲಃ- ವಸ್ತುತಃ ಪರಿಚ್ಛಿನ್ನತ್ಫಮಾತ್ಮನೋತಪಿ ಭೇದಾಂಗೀಕಾರಾದ- 

- ಅಲ ಆ 
ನೈಕಾಂತಿಕಮ್‌ । 

ಮೂಲಾರ್ಥ :- ಆತ್ಮನಲ್ಲಿ ಪ್ರಪಂಚದಿಂದ ಭೇದವನ್ನು ಅಂಗೀಕರಿಸಿದ್ದರಿಂದ, 
ವಸ್ತುತಃ ಪರಿಚ್ಛಿನ್ನತ್ವವು ವಿಪಕ್ಷನಾದ ಅತ್ಮನಲ್ಲಿಯೂ ಬರುವುದರಿಂದ ವ್ಯಭಿಚಾರ 
ಬರುತ್ತದೆ. 

ಪರಿಚ್ಚಿನ್ನತ್ವ ಎಂದರೆ ವಸ್ತುತಃ ಪರಿಚ್ಛಿನ್ನತ್ವ ಎಂದು ಹೇಳುವ ಮೂರನೇ 
ಪಕ್ಷವೂ ಸರಿಯಲ್ಲ. ಏಕೆಂದರೆ - ವಸ್ತುತಃ ಪರಿಚ್ಛೆನ್ನತ್ವ ಎಂದರೆ ವಸ್ತ ಖಿತರದಿಂದ 
ವ್ಯವಚ್ಛೇದ ಭೇದ ಎಂದು ಅರ್ಥ. ಪ್ರಕೃತ ಆತ್ಮನಲ್ಲಿ ಮಿಥ್ಯಾತ್ವ ಸಾಧ್ಯ ಇಲ್ಲ. 
ಆದರೆ ಆತ್ಮನಲ್ಲಿ ಪ್ರಪಂಚದಿಂದ ಭೇದವನ್ನು ತತ್ವವಾದಿಗಳಾದ ನಾವು 
ಅಂಗೀಕರಿಸಿದ್ದರಿಂದ 


ವಿವಾದಪದಂ ಮಿಥ್ಯಾ ವಸ್ತುತಃ ಪರಿಚ್ಛಿ] ನ್ನತ್ವಾತ್‌ 1 
ಎಂಬ ನಿಮ್ಮ ಅನುಮಾನಕ್ಕೆ ಆತ್ಮನಲ್ಲಿ ವ್ಯಭಿಚಾರ ಬರುತ್ತದೆ. 


ಹೌದು, ""ಆತ್ಮನಲ್ಲಿ ಪ್ರಪಂಚದಿಂದ ಭೇದ ಇದೆ'' ಎಂದು ಹೇಳುವುದು 
ಸರಿಯಲ್ಲ. ಕಾರಣ - ಪ್ರಪಂಚಪ್ರತಿಯೋಗಿಕವಾದ ಭೇದಕ್ಕೆ ಪ್ರತಿಯೋಗಿಯಾದ 
ಪ್ರಪಂಚವು ಮಿಥ್ಯಾ ಆದ್ದರಿಂದ ಆತ್ಮನಲ್ಲಿ ಪ್ರಪಂಚಪ್ರತಿಯೋಗಿಕಛೇದವನ್ನು 
ಹೇಳಲು ಬರುವುದಿಲ್ಲ ? ಎಂದರೆ, 


362 ತತ್ವೋ ದ್ಯೋತ 


ಈ ವಿಧವಾದ ಶಂಕೆ ಸರಿಯಲ್ಲ. ಏಕೆಂದರೆ- ಹೀಗೆ ಹೇಳುವುದಾದರೆ 
ಅನ್ಯೋನ್ಯಾಶ್ರಯದೋಷ ಬರುತ್ತದೆ. ಹೇಗೆಂದರೆ- ಪ್ರಪಂಚಕ್ಕೆ ಮಿಥ್ಯಾತ್ಸವು 
ಸಿದ್ಧವಾದರೆ (ಮಿಥ್ಯಾ ಭೂತಪ್ರಪಂಚಪ್ರತಿಯೋಗಿಕಭೇದವನ್ನು ಆತ್ಮನಲ್ಲಿ 
ಹೇಳಲು ಬರುವುದಿಲ್ಲವಾದ್ದರಿಂದ ವ್ಯಭಿಚಾರ ಬಾರದ ಕಾರಣ) ವಸ್ತುತಃ 
ಪರಿಚ್ಛಿನ್ನತ್ತವು ಸದ್ದೇತುವಾಗುತ್ತದೆ. ವಸ್ತುತಃ ಪರಿಚ್ಛಿನ್ನತ್ತವು ಸದ್ದೇತುವಾದರೆ 
ಇದರಿಂದಪ್ರಪಂಚಕ್ಕೆಮಿಥ್ಯಾತ್ಮವು ಸಿದ್ಧಿಸುತ್ತದೆ. ಹೀಗೆ ಅನ್ಯೋನ್ಯಾಶ್ರಯದೋಷ 
ಬರುತ್ತದೆ. ಹಾಗಾಗಿ '"ಪ್ರಪಂಚವು ಮಿಥ್ಯಾ ಆದ್ದರಿಂದ ಆತ್ಮನಲ್ಲಿ 
ಪ್ರಪಂಚಪ್ರತಿಯೋಗಿಕಭೇದವನ್ನು ಹೇಳಲು ಬರುವುದಿಲ್ಲ'' ಎಂದು 
ಶಂಕಿಸುವುದು ಸರಿಯಲ್ಲ. 


ಹಾಗಲ್ಲ, ಆತ್ಮನಲ್ಲಿ (ವಸ್ತುತಃ ಪರಿಚ್ಚೆನ್ನತ್ತವು) ಭೇದವು ಇದೆ ನಿಜ. ಆದರೆ 
ಆತ್ಮನಲ್ಲಿರುವ ಆ ಭೇದವೂ ಮಿಥ್ಯೆಯೇ ಆಗಿದೆ. ಭೇದವು ಮಿಥ್ಯೆಯಾಗಿದೆ 
ಎಂಬ ವಿಷಯದಲ್ಲಿ ಏನು ಪ್ರಮಾಣ 7? ಎಂದರೆ, 


ವಿಮತೋ ಭೇದೋ ಮಿಥ್ಯಾ ಭೇದತ್ತಾತ್‌ ಚಂದ್ರಭೇದವತ್‌ । 


ಇತ್ಯಾದಿ ಅನುಮಾನಗಳು ಹಾಗೂ ""ನಾನ್ಯೋತತೋಶಸ್ತಿ ದ್ರಷ್ಟಾ ಇತ್ಯಾದಿ 
ಆಗಮಗಳು ಪ್ರಮಾಣವಾಗಿವೆ. ಹೀಗಾಗಿ ಭೇದವು ಆತ್ಮನಲ್ಲಿರುವುದಾದರೂ 
ಅದು ಮಿಥೈಯಾದ್ದರಿಂದ ವ್ಯಭಿಚಾರ ಬರುವುದಿಲ್ಲ ಎಂದು ಶಂಕೆ ಬಂದರೆ, 


ಅದು ಸರಿಯಲ್ಲ. ಕಾರಣ- ""ಭೇದೋ ಮಿಥ್ಯಾ...'' ಎಂಬುದಾಗಿ 
ಭೇದಕ್ಕೆ ಮಿಥ್ಯಾತ್ವವನ್ನು ಹೇಳುತ್ತಿದ್ದೀರಿ. ಭೇದವು ಮಿಥ್ಯಯಾಗಿದೆ ಎಂದರೆ 
ಅಸತ್‌ ಆಗಿದೆ ಎಂದು ಅರ್ಥ ವಿವಕ್ಷಿತವಾಗಿಲ್ಲ. (ಹಾಗೆ ಹೇಳಿದರೆ ಅಪಸಿದ್ದಾಂತ 
ಬರುತ್ತದೆ.) ಕಿಂತು ಭೇದವು ಅನಿರ್ವಚನೀಯವಾಗಿದೆ ಎಂದು ಅರ್ಥ 
ವಿವಕ್ಕಿತವಾಗಿದೆ. ಹಾಗೆ ಭೇದವು ಅನಿರ್ವಚನೀಯವಾಗಿದೆ ಎಂದು 
ಹೇಳುವುದಾದರೆ- ನ ಚಾನಿರ್ವಚನೀಯೇ ಕಿಂಚನ್ನಾನಮ್‌ । ಇತ್ಯಾದಿಯಾಗಿ 
ಹಿಂದೆ ಹೇಳಿದ ಅಪ್ರಾಮಾಣಿಕತ್ವಾದಿ ದೋಷಗಳು ಬರುತ್ತವೆ. ಮತ್ತು 
“ಪ್ರತ್ಯಕ್ಷಬಾಧಿತಂ ಚ...'' ''ಅನಿರ್ವಚನೀಯಾಸಿದ್ದೇರೇವ ಅನುಮಾನಸ್ಯಾಪಿ 
ಅಸಿದ್ಧಿಃ'' "`ಈಶ್ವರೇಣಾಪಿ ಭೇದಸ್ಯೆ ಎವ ಅನುಭೂಯಮಾನತ್ವಾತ್‌'' ಇತ್ಯಾದಿಯಾಗಿ 
ಮುಂದೆ ಹೇಳಲಿರುವ ಬಾಧ-ಅಸಿದ್ದಿ ಮೊದಲಾದ ದೋಷಗಳೂ ಬರುತ್ತವೆ. 
ಆದ್ದರಿಂದ ಭೇದಮಿಥ್ಯಾತ್ತ ಹೇಳುವುದು ಸರಿಯಲ್ಲ. 


ಪರಿಚ್ಚಿ ತತ್ನಹೇತುನಿರಾಕರಣೆ 8 


ಅಂದಮೇಲೆ ಆತ್ಮನಲ್ಲಿ ಮಿಥ್ಕಾತ್ವ ಸಾಧ್ಯ ಇಲ್ಲ. ಆದರೆ ಪ್ರಪಂಚ- 


ಪ್ರತಿಯೋಗಿಕಭೇದವು (ವಸ್ತುತಃ ಪರಿಚ್ಚಿನ್ನತ್ತಹೇತುವು) ಇದೆಯಾದ್ದರಿಂದ 


ಲವ 


ವ್ಯಭಿಚಾರ ಬಂದೇ ಬರುತ್ತದೆ. ಹೀಗಾಗಿ ಪರಿಚ್ಛಿನ್ನತ್ವ ಎಂದರೆ ವಸ್ತುತಃ 


ಲಷದ 


ಪರಿಚ್ಛಿನ್ನತ್ವ ಎಂಬ ಮೂರನೇ ಪಕ್ಷವೂ ಸರಿಯಾದದ್ದಲ್ಲ. 


ಣಾ 


ಆದ್ದರಿಂದ ಪರಿಚಿನ್ನತ್ತ ಎಂದರೆ ದೇಶತಃ ಪರಿಚನತ- ಕಾಲತಃ ಪರಿಚಿನತ- 

c ಬಿ ಲಿ ಬವ 
ವಸ್ತುತಃ ಪರಿಚ್ಛಿನ್ನತ್ತ ಎಂಬ ಮೂರು ಪಕ್ಷಗಳೂ (ದುಷ್ಠವಾದ್ದರಿಂದ) 
ಸಮಂಜಸವಾಗುವುದಿಲ್ಲವಾದ್ದರಿಂದ ಜಡಪ್ರಪಂಚವು ಮಿಥ್ಯೆ ಯಾಗಿದೆ ಎಂಬ 
ವಿಷಯದಲ್ಲಿ- ವಿವಾದಪದಂ ಮಿಥ್ಯಾ ಪರಿಚ್ಛಿನ್ನತ್ವಾತ್‌ ಶುಕ್ತಿರಜತವತ್‌ | ಎಂಬ 


ಮೂರನೇ ಅನುಮಾನವೂ ಪ್ರಮಾಣವಾಗುವುದಿಲ್ಲ ಎಂದು ಸಿದ್ಧವಾಗುತ್ತದೆ. 
ಹೀಗೆ ಪ್ರಪಂಚಮಿಧ್ಯಾತ್ವವಿಷಯದಲ್ಲಿ - 


ವಿವಾದಪದಂ ಮಿಥ್ಯಾ ದೃಶ್ಯತ್ವಾತ್‌ ಶುಕ್ತಿರಜತವತ್‌ । 
ವಿವಾದಪದಂ ಮಿಥ್ಯಾ ಜಡತ್ಪಾತ್‌ ಶುಕ್ತಿರಜತವತ್‌ | 
ವಿವಾದಪದಂ ಮಿಥ್ಯಾ ಪರಿಚ್ಛಿನ್ನತ್ವಾತ್‌ ಶುಕ್ತಿರಜತವತ್‌ | 


ಎಂಬ ಮೂರು ಅನುಮಾನಗಳೂ ಪ್ರಮಾಣವಾಗದ ಕಾರಣ - 


""ಜಡಪ್ರಪಂಚವಾದರೂ ಸ್ವರೂಪದಿಂದಲೇ ಅವಿದ್ಯೋಪಾದಾನಕವಾಗಿದೆ, 
ಬ್ರಹ್ಮವಿವರ್ತವಾಗಿದೆ ಬ್ರಹ್ಮನಲ್ಲಿ ಆರೋಪಿತವಾಗಿದೆ. ಶುಕ್ತಿಯಲ್ಲಿ ರಜತವು 
ಆರೋಪಿತವಾದಂತೆ ಶುಕ್ಮಿಯಿಂದ ಭಿನ್ನವಾಗಿ ರಜತವು ಹೇಗೆ ಇಲ್ಲವೋ 
ಅಡರಂತೆ) ಬ್ರಹ್ಮನಲ್ಲಿ ಜಡಪ್ರಪಂಚವು ಆರೋಪಿತವಾಗಿದೆ (ಬ್ರಹ್ಮನಿಂದ 
ಭಿನ್ನವಾಗಿ ಜಡಪ್ರಪಂಚವು ಇಲ್ಲ. ಎಂದು ಭಾವ. ಈ ವಿಷಯದಲ್ಲಿ 
(ಜಡಪ್ರಪಂಚವು ಬ್ರಹ್ಮನಲ್ಲಿ ಆರೋಪಿತವಾಗಿದೆ, ಮಿಥ್ಯೆಯಾಗಿದೆ ಎಂಬ 
ವಿಷಯದಲ್ಲಿ) 


"ವಿವಾದಹದಂ ಮಿಥ್ಯಾ ದೃಶ್ಯತ್ವಾತ್‌ ಜಡತ್ವಾತ್‌ ಪರಿಚ್ಛಿನ್ನತ್ವಾತ್‌ ಶುಕ್ತಿರಜತವತ್‌' 


ಎಂಬ ಅನುಮಾನ ಹಾಗೂ 'ವಾಚಾರಂಭಣಂ ವಿಕಾರೋ ನಾಮಧೇಯಮ್‌' 
ಇತ್ಯಾದಿ ಶ್ರುತಿಗಳು ಪ್ರಮಾಣವಾಗಿವೆ'' 


ಎಂಬುದಾಗಿ ಹಿಂದೆ (ಪುಟ. ೨೬೨) ಹೇಳಿದ್ದು ಸರಿಯಲ್ಲ ಎಂದು ಸ್ಫುಟವಾಗಿ 
ಸಿದ್ಧವಾಗುತ್ತದೆ. 


ದ ತತ್ತೋ ೇೀದ್ಯೋತ 


ಅವತಾರಿಕೆ :- ಹಿಂದೆ ಪರವಾದಿಗಳು ನಮ್ಮ ಮುಕ್ಕತ್ತಹೇತುವಿಗೆ ಅಸಿದ್ಧಿಯನ್ನು 
ಹೇಳುವ ಸಂದರ್ಭದಲ್ಲಿ 


""ಜೀವ-ಈಶ್ವರ- ಜಡರೂಪವಾದ ಪ್ರಪಂಚವು ಪಾರಮಾರ್ಥಿಕವಾಗಿಲ್ಲ'' 
ಎಂದು ಮುಖ್ಯಪ್ರ ್ರಮೇಯ ತಿಳಿಸಿ, "'ಜಡಪ್ರಪಂಚವು ಬ್ರಹ್ಮನಲ್ಲಿ 
ಆರೋಪಿತವಾಗಿದ. ವಿಷಯದಲ್ಲಿ "ವಿವಾದಪದಂ ಮಿಥ್ಯಾ ದೃಶ್ಯತ್ನಾತ್‌ 
ಜಡತ್ವಾತ್‌ ಪರಿಚ್ಛಿನ್ನತ್ವಾತ್‌' ಎಂಬ ಅನುಮಾನವು ಪ್ರಮಾಣವಾಗಿದೆ'' ಎಂದು 
ಹೇಳಿದ್ದರು. ಮತ್ತು ""ಬ್ರಹ್ಮನೇ ಅವಿದ್ಯಾ ದಿಪ್ರತಿಬಿಂಬಿತನಾದಾಗ ಜೀವ ಎಂದು 
ಈಶ್ವರ ಎಂದು ಕರೆಯಲ್ಪಡುತ್ತಾನೆ. ಅರ್ಥಾತ್‌ ಜೀವ-ಬ್ರಹ್ಮರಲ್ಲಿ ಭೇದವೇ 
ಇಲ್ಲ. ಐಕ್ಯವೇ ಇರುವುದು. ಈ ವಿಷಯದಲ್ಲಿ "ವಿಮತಾಃ ಆತ್ಮಾನಃ 
ಪರಮಾತ್ಮನಸ್ತತ್ತತೋ ನ ಭಿದ್ಯಂತೇ ಆತ್ಮತ್ಪಾಶ್‌ ಪರಮಾತ್ಮವತ್‌' ಇತ್ಯಾದಿ 
ಅನುಮಾನ ಹಾಗೂ 'ವಾಚಾರಂಭಣಂ ವಿಕಾರೋ ನಾಮಧೇಯಮ್‌' 
ಇತ್ಯಾದಿ ಆಗಮವು ಪ್ರ ಮಾಣವಾಗಿದೆ.'' ಎಂದೂ ಹೇಳಿದ್ದರು. 


ಅದರಲ್ಲಿ ಈವರೆಗೆ "ವಿವಾದಪದಂ ಮಿಥ್ಯಾ ದೃಶ್ಯತ್ನಾತ್‌ ಜಡತ್ವಾತ್‌ 
ಪರಿಚ್ಛಿನ್ನತ್ವಾತ್‌' ಎಂಬ ಅನುಮಾನವನ್ನು ವಿಸ್ತಾರವಾಗಿ ನಿರಾಕರಿಸುವ ಮೂಲಕ 
''ಜಡಪ್ರಪಂಚವು ಬ್ರಹ್ಮನಲ್ಲಿ ಆರೋಪಿತವಾಗಿದೆ'' ಎಂಬ ವಿಚಾರವನ್ನು 
(ಅಂಶವನ್ನು) ನಿರಾಕರಿಸಿದರು. ಪ್ರಕೃತ ""ಜೀವ-ಬ್ರಹ್ಮರಲ್ಲಿ ಭೇದವಿಲ್ಲ'' 
ಎಂಬ ವಿಚಾರವನ್ನು ನಿರಾಕರಿಸುವುದಕ್ಕಾಗಿ ಆ ವಿಷಯದಲ್ಲಿ ಅವರು 
ಉದಾಹರಿಸಿದ 'ವಿಮತಾಃ ಆತ್ಮಾನಃ ಪರಮಾತ್ಮನಸ್ತತ್ವತೋ ನ ಭಿದ್ಯಂತೇ 
ಆತ್ಮತ್ವಾತ್‌ ಪರಮಾತ್ನವತ್‌' ಎಂಬ ಅನುಮಾನವನ್ನು ನಿರಾಕರಿಸುತ್ತಾರೆ - 


ಜೀವಬ್ರಹ್ನರ ಅಭೇದವಿಷಯದಲ್ಲಿ ಪರರು ಉದಾಹರಿಸಿದ 
ಅತ್ಮತ್ವಾನುಮಾಸನಿರಾಕರಣೆ 


ಟೀಕಾಃ ಏತೇನಾತ್ಮತ್ವಹೇತುರಪಿ ಪರಾಸ್ತಃ | ತತ್‌ ಖಲ್ಪದೃಶ್ಯತ್ನಂ ವಾ 
ಪ್ರಮಾತೃತ್ನಂ ವಾ ಪ್ರಕಾಶತ್ವಂ ವಾ ಸ್ಪಪ್ರ ಕಾಶತ್ವಂ ವಾಅಪರಿಚ್ಛಿನ್ನತ್ವಂ 

ವಾ ವಕ್ತವ್ಯಮ್‌ । ತತ್ಸರ್ವಮುಕ್ತರೀತ್ಯಾನಸಿದ್ದಮ್‌ । ದೃಷ್ಟಾಂತಶ್ಚ 

ಎ “ - F] ಧ್ರ ಲಿಟ್‌ 
ಸಾಧನವಿಕಲಃ 1 ಜಾತಿವಿಶೇಷ ಆತ್ಮತ್ವಮಿತಿ ಚೇತ್‌ 1 ನ । 
ತಸ್ಯಾಪ್ಯಾತ್ಸನಿ ಪರೇಣ ವಸ್ತುತೋತನಭ್ಯುಪಗಮಾತ್‌। 
ಮಿಥ್ಯಾಭೂತಸ್ಯ ನಿರಸ್ತತ್ವಾತ್‌ | ಆರೋಪಿತಸ್ಯಾತಿಪ್ರ ಸಂಜಕತ್ವಾತ್‌ | 


ಜೀವಬ್ರಹ್ಮರ ಅಭೇದವಿಷಯದಲ್ಲಿ ಪರರು ಉದಾಹರಿಸಿದ.. 5 


ಅನುವಾದ :- ಈ ಹಿಂದೆ ಅಸಿದ್ದಿ ಮೊದಲಾದ ದೋಷಗಳನ್ನು ಹೇಳಿ 
ದೃಶ್ಯ ತ್ವಾದಿಅನುಮಾನಗಳನ್ನು ನಿರಾಕರಿಸಿದ್ದರಿಂದಲೇ ಆತ್ಮೈಕ್ಯವಿಷಯದಲ್ಲಿ 
ಉದಹೃತವಾದ ಆತ್ಮತ್ವಹೇತುವೂ "ನಿರಾಕೃತವಾದಂತಾಯಿತು. 


ಮತ್ತು, ಆತ್ಮತ್ವಹೇತುವಿನಿಂದ ಆತ್ಮೈಕ್ಯವನ್ನು ಸಾಧಿಸಬೇಕಾದರೆ ಮೊದಲು 
ಆತ್ಮತ್ವದ ನಿರ್ವಚನ ಮಾಡಬೇಕು. ಹಾಗಾಗಿ ಆತ್ಮತ್ವ ಎಂದರೆ 


೧) ಅದೃಶ್ಯತ್ವ ಎಂದು ಹೇಳುತ್ತೀರೋ 7? ೨) ಪ್ರಮಾತೃತ್ವ ಎಂದು 
ಹೇಳುತ್ತೀರೋ 9? ೩) ಪ್ರಕಾಶತ್ವ ಎಂದು ಹೇಳುತ್ತೀರೋ ? ೪) ಸ್ವಪ್ರಕಾಶತ್ವ 
ಎಂದು ಹೇಳುತ್ತೀರೋ ? ೫) ಅಪರಿಚ್ಛಿನ್ನತ್ತ ಎಂದು ಹೇಳುತ್ತೀರೋ ? 


ಈ ಹಿಂದೆ ಹೇಳಿದಂತೆ ಈ ಯಾವ ಪಕ್ಷಗಳೂ ಉಪಪನ್ಮವಾಗುವುದಿಲ್ಲ. 
ಅಂದರೆ ಃ- 


೧) ವೇದಾಂತವಾಕ್ಕ ಜನಿತವಿಜ್ಞಾನವನ್ನು ಆತ್ಮಜ್ಞಾನವನ್ನಾಗಿ ಹೇಳುವುದಕ್ಕಾಗಿ 
(ವೇದಾಂತಗಳಿಗೆ ನಿರ್ವಿಷಯತ್ಚವನ್ನು ಪರಿಹರಿಸುವುದಕ್ಕಾಗಿ) ಆತ್ಮನಿಗೆ 
ದ್ಲಶ್ನತವನು ಅಂಗೀಕರಿಸಲೇಬೇಕಾದರಿಂದ, ಪಕರಾದ ಆತ್ತರಲ್ಲಿ ಅದ್ರಶ್ಯತ- 
ಲ"ಕಿ ವ a ದ ಕ ೬ ಣಾ ಲ`ಕೆ 
ರೂಪಆತ್ಮತ್ತ ಬಾರದ ಕಾರಣ ಅಸಿದ್ದಿ ಬರುತ್ತದೆ. ಆದ್ದರಿಂದ ಆತ್ಮತ್ವ ಎಂದರೆ 
ಅದೃಶ್ಯತ್ವ ಎಂದು ಹೇಳಲು ಬರುವುದಿಲ್ಲ. 


೨) ""ನ ಚ ಪ್ರಮಾತೃತ್ವಮಾತ್ಮನಸ್ತೆ ರಂಗೀಕ್ರಿಯತೇ'' ಎಂಬುದಾಗಿ ಹಿಂದೆ 
ಹೇಳಿದಂತೆ ಆತ್ಮನಿಗೆ ಪ್ರಮಾತೃತ್ವವನ್ನು ಪರರೇ ಅಂಗೀಕರಿಸಿಲ್ಲವಾದ್ದರಿಂದ 


೧ ಕಿಂಚ ದೃಶ್ಯತ್ವಾದಯಃ ಸತ್ಕಾಶ್ಟೇತ್‌ ಮಾಯಾವಾದಿನೋತಸಿದ್ದಾಃ | ಯದ್ಯಸಂತೋತ- 
ನಿರ್ವಾಚ್ಯಾ ವಾ ತದಾ ತತ್ಪವಾದಿನೋತಸಿದ್ದಾ: | 
'“ದೃಶ್ಯತ್ವಾದಿ ಹೇತುಗಳು ಸತ್ಯವೋ ? ಅಸತ್ಯವೋ 9 ಸತ್ಯ ಎಂದರೆ ಮಾಯಾವಾದಿಗಳಿಗೆ 
ಅಸಿದ್ದ. ಅಸತ್ಯ ಎಂದರೆ ತತ್ನವಾದಿಗಳಾದ ನಮಗೆ ಅಸಿದ್ದ' ಸ 
ಎಂಬುದಾಗಿ ಹಿಂದೆ ದೃಶೃತ್ವಾದಿಹೇತುಗಳನ್ನು ನಿರಾಕರಿಸಿದರು. ಅದೇ ನ್ಯಾಯದಿಂದ ಪ್ರಕೃತ 
ಆತ್ಮತ್ವಹೇತುವನ್ನೂ ನಿರಾಕರಿಸುತ್ತಿದ್ದಾರೆ. ಅಂದರೆ - ಯಾವ ಆತೃತ್ತಹೇತುವಿನಿಂ 
ಆತ್ಮೆ ಎಕ್ಕವನ್ನು ಸಾಧಿಸುತ್ತಿದ್ದೀರಿ ಆ ಆತ್ಮತ್ತವು ಸತ್ತ [ವೋ 2 ಮಿಥ್ಯೆ ಯೋಗಂ ಸ ಸತ್ಯ ಎಂದರೆ 
ಮನಯಾವಾವಿಗಳಾದ ನಿಮಗೆ ಅಸಿದ್ದ. “ಮಿಥ್ಯ ಯೆಂದರೆ ತತ್ತವಾದಿಗಳಾದ ; ನಮಗೆ ಅಸಿದ್ದ 
ಎಂಬುದಾಗಿ ಹಿಂದೆ ಹೇಳಿದಂತೆ ಅಸಿದಿದೋಷ ಹಾಗೂ ಮುಂದೆ ಹೆ ೇಳಲಿರುವ ಬಾಧ 
ಮೊದಲಾದ ದೋಷಗಳು ಬರುವುದರಿಂದ ಆತ್ಮತ್ವಪೇತುವಿನಿಂದ ಆತ್ಮೈ ಕೃದನ ನ್ನು ಸಾಧಿಸ 
ಬರುವುದಿಲ್ಲ ಎಂದು ಭಾವ. 


$ 


568 ತತ್ವೋದ್ಯೋತ 


ಪಕ್ಷರಾದ ಆತ್ಮರಲ್ಲಿ ಪ್ರಮಾತೃತ್ವರೂಪಆತ್ಮತ್ವ ಬಾರದ ಕಾರಣ ಅಸಿದ್ದಿ ಬರುತ್ತದೆ. 


ee ವ ಕವ 


ಪ 
ಆದ್ದರಿಂದ ಆತ್ಮತ್ವ ಎಂದರೆ ಪ್ರಮಾತೃತ್ವ ಎಂದು ಹೇಳಲೂ ಬರುವುದಿಲ್ಲ. 


೩-೪) ಜಾತ -ಜ್ಞ್ಲೇಯಗಳು ಇಲ್ಲದ ಕಾರಣ ಆತ್ಮನಿಗೆ ಪ್ರಕಾಶತ್ತ-ಸಪ್ರಕಾಶತ- 
ಣಾ'ಲ ಣಾ - ಣಿ ಆ ಶೆ ಆ' ಷು ವೆ 
ಗಳು ಕೂಡುವುದಿಲ್ಲವಾದ್ದರಿಂದ, ಪಕ್ಷರಾದ ಆತ್ಮರಲ್ಲಿ ಪ್ರಕಾಶತ್ವ-ಸ್ವಪ್ರಕಾಶತ್ವ- 
ರೂಪ ಆತ್ಮತ್ವ ಬಾರದ ಕಾರಣ ಅಸಿದ್ದಿ ಬರುತ್ತದೆ. ಆದ್ದರಿಂದ ಆತ್ಮತ್ವ ಎಂದರೆ 
ಪ್ರಕಾಶತ್ವ-ಸ್ವಪ್ರಕಾಶತ್ವ ಎಂದು ಹೇಳಲೂ ಬರುವುದಿಲ್ಲ. 


೫) ""ವಸ್ತುತಃ ಪರಿಚ್ಛಿನ್ನತ್ವಮಾತ್ಮನೋನಪಿ ಭೇದಾಂಗೀಕಾರಾದನೈಕಾಂತಿಕಮ್‌'' 
ಎಂದು ಹಿಂದೆ ಹೇಳಿದಂತೆ ಆತ್ಮನಿಗೆ ಪ್ರಪಂಚದಿಂದ ಭೇದವನ್ನು (ವಸ್ತುತಃ 
ಪರಿಚಿನತವನು) ಅಂಗೀಕರಿಸಿದರಿಂದ, ಪಕರಾದ ಆತ್ಮರಲ್ಲಿಅಪರಿಚಿನತರೂಪ- 

ಲವ [SY ಬ ೬" ಬವ 
ಆತತ, ಬಾರದ ಕಾರಣ ಅಸಿದ್ದಿ ಬರುತದೆ. ಆದರಿಂದ ಆತ್ತತ್ತ ಎಂದರೆ 

೬ ಔ ಎ ದ ಆವ 
ಅಪರಿಚ್ಛನ್ನತ್ವ ಎಂದು ಹೇಳಲೂ ಬರುವುದಿಲ್ಲ. 


ಲು 


ಮತ್ತು, ಪರಮಾತ್ಮನನ್ನು ನೀವು ದೃಷ್ಟಾಂತ ಮಾಡಿದ್ದೀರಿ. ಪಕ್ಷರಾದ ಆತ್ಮರಲ್ಲಿ 


ಬ ಎ py ಆ 


ಅದೃಶ್ಯತ್ವಾದಿರೂಪಆತ್ಮತ್ವ ಹೇಗೆ ಬರುವುದಿಲ್ಲವೋ ಅದರಂತೆ ಪರಮಾತ್ಮ- 


ನಲ್ಲಿಯೂ ಅದೃಶ್ಯತ್ವಾದಿರೂಪಆತ್ಮತ್ವ (ಹೇತು) ಬರುವುದಿಲ್ಲವಾದ್ದರಿಂದ 
ಸಾಧನವೈಕಲ್ಯ ದೋಷವೂ ಬರುತ್ತದೆ. 


ಆತ್ಮತ್ವ ಎಂದರೆ ಅದೃಶ್ಯತ್ವ-ಪ್ರಮಾತೃತ್ವ ಇತ್ಯಾದಿಯಾಗಿ ಹೇಳುವುದಿಲ್ಲ. 
ಕಿಂತು ಜಾತಿವಿಶೇಷ (ಆತ್ಮನಲ್ಲಿರುವ ಒಂದು ಜಾತಿ) ಎಂದು ಹೇಳುತ್ತೇವೆ. 
ಹಾಗಾಗಿ ಅಸಿದ್ದಿ-ಸಾಧನವೈಕಲ್ಯ ಬರುವುದಿಲ್ಲ ಎಂದು ಶಂಕಿಸಿದರೆ, ಅದೂ 
ಸರಿಯಲ್ಲ. 


ಯಾಕೆಂದರೆ- ಜಾತಿವಿಶೇಷರೂಪವಾದ ಆ ಆತ್ಮತ್ವವು ಪಾರಮಾರ್ಥಿಕ- 
ವಾದದ್ದೋ ? ಮಿಫ್ಯಾಭೂತವಾದದ್ದೋ ? 


ಪಾರಮಾರ್ಥಿಕವಾದ ಆತ್ಮತ್ವಜಾತಿಯನ್ನು ನೀವು (ಪರರು) ”ಅಂಗೀಕರಿಸಿಲ್ಲ. 


೧ ಲಕ್ಷಣವ್ಯಾಘಾತ ಬರುವುದರಿಂದ ಮತ್ತು ಒಂದು ವಸ್ತುವಿನಲ್ಲಿ ಉಪದೇಶಾದಿಗಳನ್ನು 
ಮಾಡುವುದರಿಂದಲೇ ವ್ಯತ್ಸತ್ಯಾದಿಗಳು ಉಪಪನ್ನವಾಗುವುದರಿಂದ ಜಾತಿವಾದಿಗಳು ಜಾತಿಗೆ 
ಅನೇಕಾಶ್ರಿತತ್ಥವನ್ನು ಅಂಗೀಕರಿಸಿದ್ದಾರೆ. ಪ್ರಕೃತ ಆತ್ಮತ್ತವನ್ನು ಜಾತಿ ಎಂದು ಅಂಗೀಕರಿಸಿದರೆ 
ಅನೇಕಆತ್ಮರನ್ನು ಅಂಗೀಕರಿಸಬೇಕಾದ ಪ್ರಸಂಗ ಇರುವುದರಿಂದ ಆತ್ಮ ಕ್ಸವಾದಿಗಳಾದ 
ಮಾಯಾವಾದಿಗಳು ಆತ್ಮತ್ವವನ್ನು ಜಾತಿ ಎಂದು ಅಂಗೀಕರಿಸಿಲ್ಲ ಎಂದು ಭಾವ. 


ಜೀವಬ್ರಹಷ್ನರ ಅಭೇದವಿಷಯದಲ್ಲಿ ಪರರು ಉದಾಹರಿಸಿದ.. 587 
& [= 


ಆತ್ಮತ್ತವು ಮಿಥ್ಯಾ ಭೂತವಾಗಿದೆ ಎಂದು ಹೇಳುವುದೂ ಸರಿಯಲ್ಲ. 
ಏಕೆಂದರೆ - ಮಿಥ್ಯಾ ಎಂದರೆ ಅನಿರ್ವಚನೀಯ ಎಂದು ಅರ್ಥ ನಿಮಗೆ 
ವಿವಕ್ತಿತ. ಆದರೆ ""ನ ಚಾನಿರ್ವಚನೀಯೇ ಕಿಂಚಿನ್ನಾನಮ್‌'' ಇತ್ಯಾದಿಯಾಗಿ 
ಪ್ರಮಾಣಾಭಾವದಿಂದ ಅನಿರ್ವಚನೀಯವಸ್ತುವನ್ನು ನಿರಾಕರಿಸಿದ್ದರಿಂದ 
ಮಿಥ್ಯಾ ಎನ್ನುವುದಕ್ಕೆ ಅನಿರ್ವಚನೀಯ ಎಂದು ಅರ್ಥ ಹೇಳಲು ಬರುವುದಿಲ್ಲ. 
ಕಿಂತು ಮಿಥ್ಯಾ ಎಂದರೆ ಅಸತ್‌ ಎಂದೇ ಅರ್ಥ ಹೇಳಬೇಕು. ""ಆತ್ಮನಲ್ಲಿರುವ 
ಆತ್ಮತ್ವವು ಮಿಥ್ಯಾ ಅಸತ್‌ ಆಗಿದೆ'' ಎಂದರೆ '"ಆತ್ಮನಲ್ಲಿ ಆತ್ಮತ್ವ ಇಲ್ಲ'' ಎಂದೇ 
ಹೇಳಿದಂತಾಗುತ್ತದೆ. ಹಾಗಾಗಿ ಪಕ್ಷರಾದ ಆತ್ಮರಲ್ಲಿ ಹಾಗೂ ದೃಷ್ಟಾಂತನಾದ 
ಪರಮಾತ್ಮನಲ್ಲಿಆತ್ಮತ್ವಹೇತು ಬಾರದಕಾರಣ ಅಸಿದ್ಧಿ-ಸಾಧನವೈಕಲ್ಯದೋಷಗಳು 
ಬರುತ್ತವೆ. ಆದ್ದರಿಂದ ಜಾತಿವಿಶೇಷರೂಪವಾದ ಆತ್ಮತ್ತವು ಮಿಥ್ಯಾ ಭೂತವಾಗಿದೆ 
ಎಂಬ ಎರಡನೇ ಪಕ್ಷವೂ ಸರಿಯಾದದ್ದಲ್ಲ. 


ಆತ್ಮನಲ್ಲಿ ವಾಸ್ತವಿಕವಾದ ಆತ್ಮತ್ವ ಇಲ್ಲದೇ ಹೋದರೂ ಆರೋಪಿತವಾದ 
ಆತ್ಮತ್ವ ಇದೆ. ಅಂತಹ ಆರೋಪಿತವಾದ ಆತ್ಮತ್ವವನ್ನು ಹೇತುವನ್ನಾಗಿ 
ಮಾಡುತ್ತೇವೆ. ಹಾಗಾಗಿ ಅಸಿದ್ಧಿ-ಸಾಧನವೈಕಲ್ಯಗಳಿಗೆ ಅವಕಾಶವಿಲ್ಲ ಎಂದರೆ, 
ಅದೂ ಸರಿಯಲ್ಲ. ಕಾರಣ - ಆರೋಪಿತವಾದದ್ದನ್ನು ಹೇತುವನ್ನಾಗಿ ಮಾಡಿ 
ಸಾಧಿಸುವುದಾದರೆ, ಬಾಷ್ಟಾರೋಪಿತವಾದ ಧೂಮವೂ ವಜ್ನಗೆ ಸಾಧಕ- 
ವಾಗಬೇಕಾದ ಅತಿಪ್ರಸಂಗ ಬರುತ್ತದೆ. 


ಅಥವಾ, ಆರೋಪಿತವಾದ ಆತ್ಮತ್ವವು ದೇಹಾದಿಗಳಲ್ಲಿಯೂ ಇದೆ. ಆ 
ಜಡವಾದ ದೇಹಾದಿಗಳು ಪರಮಾತ್ಮನಿಂದ ಭಿನ್ನವೂ ಆಗಿವೆ. ಪ್ರಕೃತ 
ಪರಮಾತ್ಮಪ್ರತಿಯೋಗಿಕಛೇದಾಭಾವ ಸಾಧ್ಯವಾಗಿದೆ. ಜಡವಾದ ದೇಹಾದಿಗಳಲ್ಲಿ 
ಪರಮಾತ್ಮಪ್ರತಿಯೋಗಿಕಭೇದಾಭಾವ ಸಾಧ್ಯ ಇಲ್ಲ. ಆದರೆ ಆರೋಪಿತವಾದ 
ಆತ್ಮತ್ವಹೇತು ಇರುವುದರಿಂದ ಆತ್ಮತ್ವಹೇತುವಿಗೆ ದೇಹಾದಿಗಳಲ್ಲಿ ವ್ಯಭಿಚಾರ 
ಬರುತ್ತದೆ. ಆದ್ದರಿಂದ ಆರೋಪಿತವಾದ ಆತ್ಮತ್ತವನ್ನು ಹೇತು ಮಾಡಲೂ 
ಬರುವುದಿಲ್ಲ. 

ಹೀಗಾಗಿ ಆತ್ಮತ್ವ ಎಂದರೆ ಅದೃಶ್ಯತ್ವ-ಪ್ರಮಾತೃತ್ವ-ಪ್ರಕಾಶತ್ವ-ಸ್ವಪ್ರಕಾಶತ್ವ 
-ಅಪರಿಚ್ಛಿನ್ನತ್ವ- ಜಾತಿವಿಶೇಷ ಇತ್ಯಾದಿಯಾಗಿ ನಿರ್ವಚನ ಮಾಡಲು ಬರುವುದಿಲ್ಲ 
ವಾದ್ದರಿಂದ ಆತ್ಮತ್ವಹೇತುವಿನಿಂದ ಆತ್ಮೈಕ್ಯವನ್ನು ಸಾಧಿಸಲು ಬರುವುದಿಲ್ಲ. 


368 ತತ್ತೋದ್ಯೋತ 


ಆದರಿಂದ - 
ಗ 


""ಬ್ರಹ್ಮನೇ ಅವಿದ್ಯಾದಿಪ್ರತಿಬಿಂಬಿತನಾದಾಗ ಜೀವ ಎಂದು ಈಶ್ವರ ಎಂದು 
ಕರೆಯಲ್ಪಡುತ್ತಾನೆ. ಅರ್ಥಾತ್‌ ಜೀವ-ಬ್ರಹ್ನರಲ್ಲಿ ಭೇದವೇ ಇಲ್ಲ. ಐಕ್ಯವೇ 
ಇರುವುದು. ಈ ವಿಷಯದಲ್ಲಿ 'ವಿಮತಾಃ ಆತ್ಮಾನಃ ಪರಮಾತ್ಮನಸ್ತತ್ವತೋ ನ 
ಭಿದ್ಯಂತೇ ಆತ್ಮತ್ವಾತ್‌ ಪರಮಾತ್ಮವತ್‌' ಇತ್ಯಾದಿ ಅನುಮಾನವು ಪ್ರಮಾಣ- 
ವಾಗಿದೆ.'' 


ಎಂಬುದಾಗಿ ಹಿಂದೆ ನೀವು ಹೇಳಿದ್ದು ಸರಿಯಲ್ಲ. ಅಂದಮೇಲೆ ಜಗತ್ತಿನ 
ಮಿಥ್ಯಾತ್ತವಾಗಲೀ, ಆತ್ರೆಕ್ಕವಾಗಲೀ ಪ್ರಾಮಾಣಿಕವಲ್ಲ ಎಂದು ಸುಟವಾಗಿ 

7 ವ ಅಲ ಕ J [se ಹೆ 
ಸಿದ್ಧವಾಗುತ್ತದೆ. 


Ik 


11 ಅತಿ ಪ್ರಥಮೋ ಭಾಗಃ ॥ 


